ಅಭನುಪ್ರಭುದೇವರ 
ವಚನ ಸಂಪುಟ 


ಕನ್ನಡ ಮತ್ತು ಸಂಸ್ಕೃತ ನಿರ್ದೇಶನಾಲಯ 
ಬೆಂಗಳೂರು 


ಬಸವಣ್ಣನವರ ವಚನಸಂಪುಟ 
ಸಂ : ಡಾ: ಎಂ.ಎಂ. ಕಲಬುರ್ಗಿ 
ಅಲ್ಲಮಪ್ರಭುದೇವರ ವಚನಸಂಪುಟ 
ಸಂ: ಡಾ: ಬಿ.ಪ್ರಿ. ಮಲ್ಲಾಪುರ 
ಚೆನ್ನಬಸವಣ್ಣ ನವರ ವಚನಸಂಪುಟ 
ಸಂ: ಡಾ: ಬಿ.ಪ್ಲಿ. ಮಲ್ಲಾಪುರ 
ಸಿದ್ಧ ರಾಮೇಶ್ವರ ವಚನಸಂಪುಟ 
ಸಂ : ಡಾ: ಎಸ್‌. ವಿದ್ಯಾಶಂಕರ 
ಶಿವಶರಣೆಯರ ವಚನಸಂಪುಟ 
ಸಂ: ಡಾ: ವೀರಣ್ಣ ರಾಜೂರ 
ಸೆಂಕೀರ್ಣ ವಚನಸಂಪುಟ : ಒಂದು 
ಸಂ : ಡಾ: ಎಂ.ಎಂ. ಕಲಬುರ್ಗಿ 
ಸಂಕೀರ್ಣ ವಚನಸೆಂಪುಟ : ಎರಡು 
ಸಂ : ಡಾ: ಎಸ್‌. ವಿದ್ಯಾಶಂಕರ 
ಸೆಂಕೀರ್ಣ ವಚನಸಂಪುಟಿ : ಮೂರು 
ಸಂ : ಡಾ: ಬಿ.ಆರ್‌. ಹಿರೇಮಠ 
ಸೆಂಕೀರ್ಣ ವಚನಸಂಪುಟ : ನಾಲ್ಕು 
ಸಂ : ಡಾ: ಬಿ.ಆರ್‌. ಹಿರೇಮಠರ 
ಸಂಕೀರ್ಣ ಪಚನಸಂಪುಟ : ಐದು 
ಸಂ:ಡಾ: ವೀರಣ್ಣ ರಾಜೂರ 
ಸಂಕೀರ್ಣ ವಚನಸೆಂಪುಟ : ಆರು 
ಸಂ : ಎಸ್‌. ಶಿವಣ್ಣ 
ಸಂಕೀರ್ಣ ವಚನಸಂಪುಟ : ಏಳು 
ಸಂ: ಡಾ: ವೀರಣ್ಣ ರಾಜೂರ 
ಸಂಕೇರ್ಣ ವಚನಸಂಪುಟ : ಎಂಟು 
ಸಂ: ಡಾ: ವೀರಣ್ಣ ರಾಜೂರ 
ಸಂಕೀರ್ಣ ವಚನಸಂಪುಟಿ : ಒಂಬತ್ತು 
ಸಂ: ಡಾ: ವೀರಣ್ಣ ರಾಜೂರ 
ಪಚನ ಪರಿಬಾಷಾಕೋಶ 
ಸೆಂ : ಡಾ: ಎಸ್‌. ವಿದ್ಯಾಶಂಕರ 


I 


ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ : ಸಂಪುಟ - ೨ 


ಅಲ್ಲಮಪ್ರಭುದೇವರ ವಚನಸಂಪುಟ 


nl 


ಅಲ್ಲಮಪ ಪ್ರಭುದೇವರ ವಚನಸಂಪುಟ 


ಸಂಪಾದಕ 
ಡಾ. ಬಿ. ಪ್ಲ. ಮಲ್ಲಾಪುರ 


ಕನ್ನಡ ರೀಡರ್‌, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಕರ್ನಾಟಕ ಸರ್ಕಾರ 
ಕನಡ ಮತು ಸಂಸ್ಥ ತಿ ಇಲಾಖೆ 
al — ) 
ಬೆಂಗಳೂರು 


IV 


ALLAMAPRABHUDEVARA VACHANASAMPUTA : Complete 
Vachanas of Shree Allamaprabhudeva. Ed. by Dr. B. V. Mallapur, 
Reader, Institute of Kannada Studies, Karnataka University, 
Dharwar-580 003 and Published by Sri P.S.V. Rao, Commissioner, 
Department of Kannada and Culture, No. 14/3A, Nrupatunga 
Road, Bangalore-560 002. 


Pp :XXXIl + 548. 


© ಹಕ್ಕುಗಳನ್ನು ಕಾಯ್ದಿರಿಸಿದೆ 


ಪ್ರಥಮ ಮುದ್ರಣ : ೧೯೯೩ 


ಪ್ರತಿ : ಐದು ಸಾವಿರ 


ಬೆಲೆ : ರೂ ೪೦೦-೦೦ 
( ೧೫ ಸಂಪುಟಗಳ ಸೆಟ್‌) 


ಅಕ್ಸರ ಜೋಡಣೆ : 

ಫ. ಶಿ. ಭಾಂಡಗೆಯವರ ತ್ವರಿತ ಮುದ್ರಣ 
ಕುಂಬಾರ ಗರಡಿಮನೆ ಹತ್ತಿರ ಗಂಗಾಪೂರ ಓಣಿ 
ಗದಗ- ೫೮.೨ ೧೦೧ 


ಮುದ್ರಣ: ಸಂಕಲ್ಪ ಆಫ್‌ಸೆಟ್‌ ಪ್ರೈಸ್‌. 
೧೨೬, ತೆಂಗಿನಮರದ ರಸ್ತೆ, ಮಲ್ಲೇಶ್ವರಂ. 
ಬೆಂಗಳೂರು - ೫೬೦ ೦೦೩. ಫೋನ್‌: ೩೬೧೬೩೯. 


x 
ಪರಿವಿದಿ 


ಕಾಂಡ: ಒಂದು 
ಪೀಠಿಕಾಗದ್ಯ, ಪಿಂಡಸೆಲ್ಮ ವಿಂಡಜ್ಞಾನಸ್ತೆ ಲ್ಲ 
ಮಾಯಾವಿಲಾಸವಿಡಂಬನಸ್ಸೆ ಲ ಸೆಂಸಾರಹೇಯಸೆ ಲ, 
[8 


ಗುರುಕರುಣಸ್ಸ ಲ್ಯ ೧೧೯ 
ಭಕ್ತಸ್ಸಲ ೨೧ಿ.ಎಳಿ 
ಮಾಹೇಶ್ವರಸ್ಥೆ ಲ ೩೫-೪೭ 
ಪ್ರ ಸಾದಿಸ ಲ ೪೯೫೪ 
ಪ್ರಾಣಲಿಂಗಿಸ್ತೆ ಲ R೫೯ 
ಶರಣಸ್ಥಲ ೯೧೭೧೬೧ 
ಏಕ್ಯಸ್ಥಲ ೧೬೩-೧೮೭ 
ಕಾಂಡ: ಎರಡು 
ಹಚ್ಚಿನ ವಚನಗಳು ೧೮೯..೪೦೯ 
ಅನುಬಂಧ 
ಕಠಿಣಪದಕೋಶ ೪೯೧-51೨೩ 
ವಚನಗಳ ಆಕಾರಾದ ೫೨೪A 
ಆಕೆರಗ್ರಂಥೆಗಳು ೫೩೭೫೪೫ 
ಒಪ್ಪೋಲೆ ೪೬೫೪೭ 


VI 


ಸಮಗ್ರ ವಚನಸಾಹಿತ್ಯದ ಜನಫ್ರಿಯ ಆವೃತ್ತಿ ಪ್ರಕಟನ ಯೋಜನೆ 


ಸಂಪಾದಕ ಮಂಡಳಿ 


ಸೆಂಪಾದಕರು 
ಡಾ. ಎ೦. ಎಂ. ಕಲಬುರ್ಗಿ 
ಕನ್ನಡ ಪ್ರಾಧ್ಯಾಪಕರು, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ 


ಸದಸ್ಯರು 
ಡಾ. ಎಂ. ಚೆದಾನಂದಮೂರ್ತಿ 
ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕಗು, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು 


ಡಾ. ಸಿ. ಪಿ. ಕೃಷ್ಣಕುಮಾರ 
ಕನ್ನಡ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು 


ಡಾ. ಎಸ್‌. ವಿದ್ಯಾಶಂಕರ 
ಕನ್ನಡ ರೀಡರ್‌, ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು 


ಕಮಿಷನರ್‌ 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು 


VI 


4 
ಮುನುುಡಿ 


“ಸಮಗ್ರ ವಚನಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ'ಯ 
ಅಂಗವಾಗಿ ಬೆಳಕು ಕಾಣುತ್ತಲಿರುವ ಎಲ್ಲ ಶರಣರ ಎಲ್ಲ ವಚನಗಳ ೧೫ ಸಂಪುಟಗಳನ್ನು 
ಏಕಕಾಲಕ್ಕೆ ಕರ್ನಾಟಕದ ಜನತೆಯ ಕೈಗೆ ನೀಡಲು ತುಂಬ ಸಂತೋಷವೆನಿಸುತ್ತದೆ. 


ಕನ್ನಡ ನಾಡಿನ ಪ್ರಥಮ ಪ್ರಜಾಸಾಹಿತ್ಯವಾದ ವಚನವಾಜ್ಯಯ ನಮ್ಮ ಪರಂಪರೆಯ 
ಅಪೂರ್ವ ಸಾಂಸ್ಕೃತಿಕ ಆಸ್ತಿಯಾಗಿದೆ. ಅನೇಕ ಜನ ವಿದ್ವಾಂಸರು, ಅನೇಕ ಸಂಸ್ಥೆಗಳು 
ಈ ಸಾಹಿತ್ಯವನ್ನು ಬೆಳಕೆಗೆ ತರಲು ಕಳೆದ ನೂರು ವರ್ಷಗಳಿಂದ ದುಡಿಯುತ್ತ 
ಬಂದುದು ಇದರ ವ್ಯಾಪಕತೆಯ ದ್ಯೋತಕವಾಗಿದೆ. ಹೀಗೆ ಪ್ರಕಟವಾಗಿದ್ದ ಮತ್ತು 
ಅಪ್ರಕಟಿತ ಸ್ಥಿ ತಿಯಲ್ಲಿ ದ್ರ ಈ ಸಾಹಿತ್ಯವನ್ನು ಸಮಗ್ರರೂಪದಲ್ಲಿ ವಚನ ಪರಿಬಾಷಾಕೋಶವೂ 
ಒಳಗೊಂಡಂತೆ ೧೫ ಸಂಪುಟಗಳ ಮೂಲಕ ಕರ್ನಾಟಕ ಸರ್ಕಾರ ಹೊರತರುತ್ತಿರುವುದು, 
ನಮ್ಮ ಸಾಹಿತ್ಯ ಪ್ರಕಟಣೆಯ ಇತಿಹಾಸದಲ್ಲಿ ಒಂದು ಗಣ್ಯ ಸಾಧನೆಯೆಂದೇ 
ಹೇಳಬೇಕು. ಈ ಪ್ರಜಾಸಾಹಿತ್ಯವನ್ನು ಪ್ರಜೆಗಳಿಗೆ ಮುಕ್ಳಿಸುವುದು ತನ್ಪ ಕರ್ತವ್ಯವೆಂದು 
ಬಾವಿಸಿ, ಕರ್ನಾಟಕದ ಪ್ರಜಾಸರ್ಕಾರ ಈ ಕೆಲಸವನ್ನು ಪೂರೈಸಿದೆ. 


ವಚನಸಾಹಿತ್ಯಕ್ಕೆ ನಮ್ಮ ನಾಡಿನಲ್ಲಿ ಸುಮಾರು ೮೦೦ ವರ್ಷಗಳ ಇತಿಹಾಸವಿದೆ. 
ಈವರಗ ಬಸವಯುಗದ ಬರವಣಿಗೆಯನ್ನು ಹೊರತರಲು ವಿದ್ವಾಂಸರು ಹೆಚ್ಚು ಗಮನ 
ಕೊಕ್ಳಿದ್ದಾರೆ. ಈ ಯೋಜನೆ ಅದನ್ನೂ ಒಳಗೊಂಡು ಬಸವೋತ್ತರ ಯುಗದ 
ಮೇಲೆಯೂ ಒತ್ತುಕೊಟ್ಟುದು ವಿಶೇಷವೆನಿಸಿದೆ. ಇದರಿಂದಾಗಿ ಈ ಯೋಜನೆಗೆ ಒಂದು 
ಸಾಹಿತ್ಯ ಪ್ರಕಾರದ ಪ್ರಕಟಿಣೆ ಎಂಬ ಕೇರ್ತಿ ಸಲ್ಲುತ್ತದೆ. 


ವಚನವೆಂಬುದು ಚಳುವಳಿ ಸಾಹಿತ್ಯಪ್ರಕಾರವಾಗಿದೆ. ಆತ್ಮಕಲ್ಯಾಣದೊಂದಿಗೆ 
ಸಮಾಜಕಲ್ಯಾಣವನ್ನೂ ಕಾರ್ಯಗತಗೊಳಿಸಲು ಹೋರಾಡಿ ಮಡಿದ ಹುತಾತ್ಮರ 
ಸಾಹಿತ್ಯವಿದು. ರಾಜಸತ್ತೆ, ಪುರೋಹಿತಸತ್ತೆ, ಪುರುಷಸತ್ತೆಗಳಂಬ ಪ್ರತಿಗಾಮಿ ಸತ್ತೆಗಳ 
ಏರುದ್ದ , ಕರ್ನಾಟಕದ ವಲ್ಲ ಸಮಾಜದ ಜನರೂ ನಡಸಿದ ಹೋರಾಟದ ಉಪನಿಪ್ಪತ್ತಿ ಯಾದ 
ಈ ಸಾಹಿತ್ಯದಲ್ಲಿ ಜೀವಪರದ್ದನಿಗಳು ದಟ್ಟವಾಗಿ ಕೇಳಿಸುತ್ತವೆ. ಪ್ರಾಚೀನ ಕರ್ನಾಟಕದ 
ಬೌದ್ಧಿಕ ಶ್ರಮದ ವಿದ್ವಶ್‌ ಜನತಾಪ್ರತಿಭೆಯ ಸಾಹಿತ್ಯಕ್ಕೆಂಶ ದೈಹಿಕ ಶ್ರಮದ ಜನತಾ 
ಪ್ರತಿಭೆಯ ಸಾಹಿತ್ಯ ಹೇಗೆ ಭಿನ್ನವಾಗಿದೆಯಂಬುದನ್ನು ಕಾಣಬೇಕಾದರೆ ನಾವು 
ವಚನಸಾಹಿತ್ಯಕ್ಕೇ ಮೊರೆಹೊಗಬೇಕು. “ವಿಪ್ರ ಮೊದಲು ಅಂತ್ಯಜ ಕಡಯಾಗಿ”' 


VIII 


ಸಮಾಜದ ಎಲ್ಲ ವರ್ಗದ ಪುರುಷ ಮತ್ತು ಮಹಿಳೆಯರ ಸಂಕೇರ್ಣ ದೃನಿಗಳು 
ಇದರಲ್ಲಿ ತುಂಬ ಕಲಾತ್ಮಕವಾಗಿ ಎರಕಗೊಂಡಿವೆ. ಹೀಗಾಗಿ ಸಮಗ್ರ ಕರ್ನಾಟಿಕದ 
ಪ್ರಾತಿನಿಧಿಕ ಧೃನಿಯೆನಿಸಿದ ಈ ಸಾಹಿತ್ಯವನ್ನು ತನ್ನ ಕರ್ತವ್ಯದ ಭಾಗವೆಂದು ಕರ್ನಾಟಕ 
ಸರ್ಕಾರ ಪ್ರಕಟಿಸಿ, ಸುಲಭ ಬೆಲೆಯಲ್ಲಿ ಜನತೆಗೆ ನೀಡುತ್ತಿದೆ. 

ಈ ಯೋಜನೆಯ ನೇತೃತ್ವ ಪಹಿಸಿ ದುಡಿದ ಡಾ. ಎಂ. ಎಂ. ಕಲಬುರ್ಗಿ ಅವರ 
ಶ್ರದ್ಧೆ ಯನ್ನು, ಸಂಪಾದಕ ಮಂಡಳಿಯ ಮಾರ್ಗದರ್ಶನವನ್ನು, ಸಂಪಾದಕರ ಶ್ರಮವನ್ನು 
ಸ್ಮರಿಸುತ್ತ ಕನ್ನಡ ಬನತೆಯ ಕೈಗೆ ಈ ಐತಿಹಾಸಿಕ ಪ್ರಕಟಣೆಗಳನ್ನು ಸಂತೋಷದಿಂದ 
ಅರ್ಪಿಸುತ್ತೇನೆ. 


ಜನವರಿ ೩೦, ೧೯೯೩ ಎಂ. ವೀರಪ್ಪ ಮೊಯಿಲಿ 
ಬೆಂಗಳೂರು ಮುಖ್ಯಮಂತ್ರಿಗಳು 


IX 


pg 
ಪ್ರಕಾಶಕರ ಮಾತು 


ವಚನಸಾಹಿತ್ಯ, ಕರ್ನಾಟಕದ ಬಹುದೊಡ್ಡ ಸಾಂಸ್ಕ ತಿಕ ಸಂಪತ್ತು. ಪ್ರಾಚೀನ 
ಕರ್ನಾಟಕದ ಜನಸಾಮಾನ್ಯರ ದ್ವನಿಯಾಗಿರುವ ಇದನ್ನು ಪ್ರಕಟಿಸುವುದು, ಪ್ರಸಾರ 
ಮಾಡುವುದು ಜನತಂತ್ರ ಸರಕಾರದ ಮುಖ್ಯಕರ್ತವ್ಯವಾಗಿದೆ. 

ಭಾರತದಲ್ಲಿ ಆತ್ಮೋದ್ಧಾರದ ಬಗ್ಗೆ ಉದಾತ್ತ ತತ್ವಗಳನ್ನು ಪ್ರತಿಪಾದಿಸುತ್ತ 
ಬಂದಿದ್ದರೂ ಸಮಾಜೋದ್ಧಾರದ ಬಗ್ಗೆ ಉಪೇಕ್ಷೆ ಬೆಳೆದು, ಅಲ್ಲಿ ಶೋಷಣೆ ವರ್ಧಿಸುತ್ತ 
ಬಂದುದು ನಮ್ಮ ಇತಿಹಾಸದ ಒಂದು ವಿಪರ್ಯಾಸವೇ ಸಿ. ೧೨ನೆಯ ಶತಮಾನದಲ್ಲಿ 
ಉಲ್ಬಣಗೊಂಡಿದ್ದ ಈ ವಿಷಮ ಪರಿಸ್ಥಿತಿಯನ್ನು ನಾಶಗೊಳಿಸಿ, ಸಮಸ್ಥಿತಿಯನ್ನು 
ಸಮಾಜದಲ್ಲಿ ತರಲು ಹೋರಾಡಿದವರು, ಕಲ್ಯಾಣದ ಶರಣರು. ಈ ಕಾರ್ಯಕ್ಕಾಗಿ ಅವರು 
ಕೈಕೊಂಡ ಜನಪರ ಆಂದೋಲನ ನಮ್ಮ ದೇಶದ ಇತಿಹಾಸದಲಿ ಯೇ ಒಂದು ವಿಶಿಷ್ಠ 

[ep 

ಘಟನೆಯಾಗಿದೆ. 


ಭಾರತದಲ್ಲಿ ರಾಜಸತ್ತೆಯ ಸ್ಥಾಪನೆಗಾಗಿ ರಾಜರು, ಮತಸತ್ತೆಯ ಸ್ಥಾಪನೆಗಾಗಿ 
ಧರ್ಮಗಳು ಪರಸ್ಪರ ಸಂಘರ್ಷಕ್ಕಿಳಿದುದು ಸರ್ವಶ್ರುತ. ಆದರೆ ಸಾಮಾಜಿಕ ನ್ಯಾಯದ 
ಸ್ಥಾಪನೆಗಾಗಿ ಈ ರಾಜಸತ್ತೆ, ಮತಸತ್ತೆಗಳ ವಿರುದ್ಧ ಸಮಾಜದ ವಿವಿಧ ಸ್ತರಗಳ ಜನತೆ 
ಅದರಲ್ಲಿ ಯೂ ದೀನರು- ದಲಿತರು-ಮಹಿಳೆಯರು ಬೀದಿಗಿಳಿದು ನಡೆಸಿದ ಈ ಆಂದೋಲನ, 
ಇಪ್ಪತ್ತ ನೆಯ ಶತಮಾನವೂ ಆಶ್ಚರ್ಯಪಡುವ ಸಂಗತಿಯಾಗಿದೆ. 


" ಅಂದಿನ ಸನ್ನಿವೇಶಕ್ಕೆ ಅನುಗುಣವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಅಂ೦ಕುರಿಸಿದ ಈ 
ಆಂದೋಲನ ಸಾಮಾಜಿಕ ಕ್ಷೇತ್ರವನ್ನೂ ಆವರಿಸಿದ ಕಾರಣ, ಇದನ್ನು "ಸಮಾಜೋಧಾರ್ಮಿಕ' 
ಆಂದೋಲನವೆಂದು ಗುರುತಿಸಲಾಗುತ್ತದೆ. ಸಮಾಜವೆನ್ನುವುದು ಸಂಕೀರ್ಣ ವ್ಯವಸ್ಥೆ. 
ಅದರ ಎಲ್ಲ ಸ್ತರಗಳನ್ನೂ ಎಲ್ಲ ಮಗ್ಗಲುಗಳನ್ನೂ ಬದಲಿಸಲು ಮಾಡಿದ 
ಪ್ರಯತ್ನವಾಗಿರುವುದರಿಂದ ಇದು ಒಂದು "ಸಮಗ್ರ ಆಂ೦ದೋಲನ''ವಾಗಿದೆ. ಈ 
ಆಂದೋಲನದ ನೇರ ದ್ವನಿ, ವಚನಸಾಹಿತ್ಯ. 


ಹನ್ನೆರಡನೆಯ ಶಶಮಾನದಲ್ಲಿ ಬಸವಣ್ಣನಿಂದಾಗಿ ವ್ಯಕ್ತಿಸ್ವಾತಂತ್ರ ; ಪಡದ 
ಜನವರ್ಗವು ವ್ಯಕ್ತಪಡಿಸಿದ ಅಭಿಪ್ರಾಯಸ್ಸಾತಂತ್ರ 3ದ ಫಲ, ಈ ಸಾಹಿತ್ಯ. ಹೀಗಾಗಿ 
ಇಲ್ಲಿ ಆತ್ಮವಿಮರ್ಶೆಯಷ್ಟೇ ವಿಪುಲವಾಗಿ ಸಮಾಜವಿಮರ್ಶೆಯನ್ನೂ ಕಾಣಬಹುದಾಗಿದೆ. 


ಅದರಲ್ಲಿಯೂ ವರ್ಣಭೇದ ನಿರಾಕರಣ, ವರ್ಗಭೇದ ನಿರಾಕರಣೆ, ಲಿಂಗಭೇದ ನಿರಾಕರಣೆಗಳಂಥ 
ವಿಚಾರಗಳು ಸ್ಫೋಟಗೊಂಡುದು ಲಕ್ಸಿಸತಕ್ಕ ಸಂಗತಿಯಾಗಿದೆ. ಇಲ್ಲಿ ಪುರುಷರಷ್ಟೇ 
ಪ್ರಧಾನವಾಗಿ ಮಹಿಳೆಯರೂ ಕುಲಜರಷ್ಠೇ ಪ್ರಧಾನವಾಗಿ ಅಂತ್ಯಜರೂ ಪ್ರಭುಗಳಷ್ಟೇ 
ಪ್ರಧಾನವಾಗಿ ಪ್ರಜೆಗಳೂ ಬಾಳಿದುದು, ಬರೆದುದು ಬಹುಶಃ ಜಗತ್ತಿನ ಇತಿಹಾಸದಲ್ಲಿಯೇ 
ಏಕೈಕ ಉದಾಹರಣೆಯಾಗಿದೆ. ಇಂಥ ವಿಚಾರಶೀಲರ, ಇವರ ತತ್ವ-ಸಾಹಿತ್ಯಗಳ 
ಉತ್ತರಾಧಿಕಾರಿಗಳಾದುದು ನಮ್ಮ ಭಾಗ್ಯ; ಇವರ ಸಾಹಿತ್ಯಸಂಪತ್ತನ್ನು ರಕ್ಟಿಸುವುದು, 
ಪ್ರಸಾರ ಮಾಡುವುದು ನಮ್ಮ ಕರ್ತವ್ಯ. ಈ ಕರ್ತವ್ಯದ ಭಾಗವಾಗಿ “ಸಮಗ್ರ ವಚನ 
ಸಾಹಿತ್ಯದ ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ''ಯನ್ನು ಕರ್ನಾಟಕ ಸರಕಾರ 
ಕೈಗೆತ್ತಿಕೊಂಡಿತು. 


ಈ ವರೆಗೆ ವಚನಸಾಹಿತ್ಯ ಬಿಡಿಬಿಡಿಯಾಗಿ ಭಾಗಶಃ ಪ್ರಕಟವಾಗಿದ್ದಿತು, ಕೆಲವು 
ಬಾಗ ಅಪ್ರಕಟಿತ ಸ್ಪಿತಿಯಲ್ಲಿ ಉಳಿದಿದ್ದಿತು. ಇದೆಲ್ಲವನ್ನು ಕ್ರೋಡೀಕರಿಸಿ, ಪರಿಷ್ಕರಿಸಿ 
ಪ್ರಕಟಿಸುವುದು ಶ್ರಪುದ ಕೆಲಸ. ಡಾ. ಎಂ. ಎಂ. ಕಲಬುರ್ಗಿಯವರ ಸಂಪಾದಕತ್ವದಲ್ಲಿ, 
ಅನೇಕ ಜನ ವಿದ್ವಾಂಸರ ಮತ್ತು ಸಂಪಾದಕ ಮಂಡಳಿಯ ಸದಸ್ಯರ ಸಂಯುಕ್ತ 
ಪರಿಶ್ರಮದಿಂದ ಈ ಬೃಹತ್‌ ಯೋಜನೆ ಪೂರ್ತಿಗೊಂಡುದು ಸಂತೋಷದ ಸಂಗತಿ. 
ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಆಶ್ರಯದಲ್ಲಿ ಅಸ್ತಿತ್ವಕ್ಕಿ ಬಂದು, 
ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣಗೊಂಡ ಈ ಐತಿಹಾಸಿಕ ಯೋಜನೆಗಾಗಿ ಸಂಬಂಧಪಟ್ಟ 
ಎಲ್ಲ ವಿದ್ವಾಂಸರನ್ನು ಅಬಿನಂದಿಸುತ್ತ, ಕನ್ನಡ ಜನತಗೆ ಈ ಸಂಪುಟಗಳನ್ನು 


ಭಿ 
ಅರ್ಪಿಸುತ್ತೇವೆ. 


ಪಿ. ಎಸ್‌. ವಿ. ರಾವ್‌ 
ಕಮಿಷನರ್‌ 


XI 


ಸಂಪಾದಕೀಯ 
¥r 


ಡಾ. ಎ೦. ಎ೦. ಕಲಬುರ್ಗಿ 


ಕರ್ನಾಟಕದ ಇತಿಹಾಸದಲ್ಲಿ ಶಿವಶರಣರ ಚಳುವಳಿ ಒಂದು ಅಪೂರ್ವಫಟನೆ, 
ವಚನಗಳ ಸೃಷ್ಟ ಒಂದು ಅನನ್ಯಪ್ರಯೋಗ. ಸಮಾಜದ ಎಲ್ಲ ವರ್ಗ, ಎಲ್ಲ ವರ್ಣಗಳ 
ಜನಸಮುಬಾಯ ಬಸವಣ್ಣನವರ ನೇತೃತ್ವದಲ್ಲಿ ಕೈಕೂಂಡಿದ್ದ ವ್ಯತಿ ಕಲ್ಯಾ» ಮತ್ತು 
ಸಮಾಜಕಲ್ಕಾಣ ಚಳುವಳಿಯ ಸೃಷ್ಠಿಯೆನಿಸಿದ ಈ ವಚನಗಳು, ಜಾಗತಿಕ ಸಾಹಿತ್ಯದ 
ಮಹತ್ವಪೂರ್ಣ ಭಾಗವೆನಿಸಿವೆ. 

"ಮಂತನ' ಶಬ್ದಕ್ಕೆ ಇಲ್ಲಿ ಗದ್ಯ ಸಾಹಿತ್ಯಪ್ರಕಾರವೆಂದು ಅರ್ಥವಲ್ಲ; ಪ್ರತಿಜ್ಞೆ, 
ಆತ್ಮಸಾಕ್ಷಿಯ ಮಾತು ಎಂದು ಅರ್ಥ. ನಡ ಹೇಗೇ ಇರಲಿ, ನುಡಿ ಮಾತ್ರ 
ಕಲಾತ್ಮಕವಾಗಿದ್ದು ದು "ರಚನೆ'ಯಾದರೆ, ನಡದಂತೆ ನುಡಿದ ಆತ್ಮಸಾಕ್ಸೆಯ ವಾಣಿ 
"ಪಚನ'ವೆನಿಸುತ್ತದೆ. 

ವಚನಗಳು ಆಚಾರ್ಯರ ಸಾಹಿತ್ಯವಲ್ಲ, ಅನುಬಾವಿಗಳ ಸಾಹಿತ್ಯ. ಆಚಾರ್ಯರು 
ಜೀವಿಸಿರುವಾಗಲೇ ತಮ್ಮ ವಿಚಾರಗಳನ್ನು ಬರೆದು, ಅವುಗಳಿಗೆ ಸಂವಿದಾನಾತ್ಮಕ 
ಮುದ್ರೆ ಒತ್ತುತ್ತಾರೆ. ಅನುಭಾವಿಗಳು ಮಾತ್ರ ತಮ್ಮ ಚಿಂತನೆಯನ್ನು ಹೃದಯದಿಂದ 
ಹೃದಯಕ್ಕೆ ಮುಟ್ಟುವಂತೆ ಬಿಡಿಮಾತುಗಳ ಮೂಲಕ ಹೇಳುತ್ತಾರೆ. ಬಿಡಿಮುತ್ತುಗಳಂತೆ 
ಸೂರೆಯಾದ ಅವುಗಳನ್ನು ಸಂಗ್ರಹಿಸುವ, ಸಂಕಲಿಸುವ, ಸಂಪಾದಿಸುವ ಕೆಲಸವನ್ನು 
ಉತ್ತರಕಾಲೀನ ಅನುಯಾಯಿಗಳು ಮಾಡುತ್ತಾರೆ. ಏಸುವಿನ ವಾಣಿಯಾದ ಬೈಬಲ್‌, 
ಮಹಮ್ಮದನ ಉಪದೇಶವಾದ ಕುರಾನ್‌, ಬುದ್ಧನ ಬೋದೆಯಾದ ತ್ರಿಪಿಟಕ, ಶರಣರ 
ಸಂದೇಶವಾದ ವಚನಕೃತಿಗಳು ಈ ಬಗೆಯ ಉತ್ತರಕಾಲೀನ ಸಂಕಲನಗಳಾಗಿವೆ. 

ಮೂಲತಃ ವಚನನಿಧಿ ಜನರಿಂದ, ಜನರಿಗಾಗಿ ಹುಟ್ಟಿ ಜನರ ಮಧ್ಯದಲ್ಲಿ ಬಾಳಿದ 
ಸಾಹಿತ್ಯವಾಗಿದೆ. ಹೀಗಾಗಿ ಹನ್ನೆರಡರಿಂದ ಹದಿನೈದನೆಯ ಶತಮಾನಕ್ಷೆ ಬರುವಷ್ಯರಲ್ಲಿ 
ಅದಕ್ಕೆ ವಿಪುಲ ಭಿನ್ನಪಾಠಗಳು ಹುಲ್ಫಿಕೊಂಡವು. ಆಮೇಲೆ ಸಂಂ೭ನ- ಸಂಪಾದನ 
ಕಾರ್ಯದಿಂದಾಗಿ ಕೆಲಪ್ರೆಪಿ ಪೆಕ್ಟಿಪ್ತ ವಚನಗಳೂ ತಲೆಯೆತ್ತಿದವು. ಈ ಗೊಂದಲ 
ಕಾರಣವಾಗಿ ಕರಿಹಿತ್ಯಳ್ಳಂಲ ವಚನಗಹಿತ್ಯದ ಸಂಪಾದನಕಾರ್ಯ ತುಂಬ 
ಜಟಿಲಸ್ಕರೂಪದ್ದಾಗಿದೆ. 


ಪ್ರಾಚೀನ ಕನ್ಸಡ ಸಾಹಿತ್ಯದ ಪ್ರಕಟನಕಾರ್ಯವನು. ಮೊದಲು ಸೃಗೆಕ್ತಿನೂಂಗ್‌ವದರು, 


a 


ಕೈಸ್ತ ಪಾದ್ರಿಗಳು. ಜೃನ £2'5ಂಉ- ಕಾವ್ಯಗಳನ್ನು, ನೃದಿಕ ಪ್ರುರಾಣ- $ೀರ್ತನೆಗಳನ್ನು, 
K hd 4 
ವೀರಶೈವ ಲಾಸ್ತ್ರ -ಫುರಾಣಗಳನ್ನು ಪ್ರಕಖಿಸಿದ ಇವರು ವಚನಸಾಹಿತ್ಸವನ್ನು ಮಾತ 
ತಪ)ಿಯೂ ಪ ಕಟಿಸಲಿಲ್ಲ. ದೇಶೀ ವಿದ್ಭಾಂಸ"ಸ ಈ ಕೆಲಸನನ್ಸು ಪ 
J «3 p) 


XII 


ಈ ದಿಸೆಯಲ್ಲಿ ಮೊದಲು ಪ್ರಕಟವಾದ ಕೃತಿ (೧೮೮೩) "ಅಪ್ರಮಾಣ ಕೂಡಲ 
ಸಂಗಮದೇವಾ” ಮುದ್ರಿಕೆಯ ವಚನಗಳನ್ನೊಳಗೊಂಡ “ಶಿಖಾರತ್ನಪ್ಪಕಾಶ”'. ಆಮೇಲೆ 
ಒಂದು ಮೈಲಿಗಲ್ಲಿ ನಂತೆ ಪ್ರಕಟವಾದ ವಚನಕ್ಕತಿ, ಬಸವಣ್ಣ ನವರ ಷಟ್‌ಸ್ಥ ಲವಚನ 
ಸಂಪುಟ. ಅದು ಬೆಳಕು ಕಂಡುದು ೧೮೮೯ರಲ್ಲಿ. ಅಲ್ಲಿಂದ ಸರಿಯಾಗಿ ಒಂದು ಶತಮಾನ 
ಮುಗಿಯುವಷ್ಠರಲ್ಲಿ ಅ೦ದರೆ ೧೯೮೮ರಲ್ಲಿ ಈ "ಸಮಗ್ರ ವಚನಸಾಹಿತ್ಯದ ಜನಪ್ರಿಯ 
ಆವೃತ್ತಿ ಪ್ರಕಟನ ಯೋಜನೆ” ಅಸ್ತಿತ್ವಕ್ಕೆ ಬಂದುದು ಒಂದು ಯೋಗಾಯೋಗವಾಗಿದೆ; 
ವಚನಸಾಹಿತ್ಯದ ಪ್ರಕಟಿನಚಿರಿತ್ರೆಯ ಶತಮಾನಸ್ಮರಣೆಯಾಗಿದೆ. 

ವಚನಸಾಹಿತ್ಯ ಪ್ರಕಟನೆಯ ಪ್ರಥಮ ವ್ಯಾಪಕ ಪ್ರಯತ್ನವೊಂದು ವಿಜಾಪುರದ 
ಶಿವಾನುಭವ ಗ್ರಂಥಮಾಲೆಯ ಮೂಲಕ ಡಾ. ಫ. ಗು. ಹಳಕಟ್ಟಿ ಅವರಿಂದ ಜರುಗಿತು. 
ಆಮೇಲೆ ಮತ್ತೂಂದು ಯೋಜನಾಬದ್ಧ ಪ್ರಯತ್ನವು ಧಾರವಾಡದ ಕರ್ನಾಟಕ 
ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದ ಆಶ್ರಯದಲ್ಲಿ ಡಾ. ಆರ್‌. ಸಿ. ಹಿರೇಮರ 
ಅವರಿಂದ ನಡೆಯಿತು. ಇತ್ತೀಚೆಗೆ ಗದುಗಿನ ತೋಂಟದಾರ್ಯಮಠದ ವೀರಶೈವ 
ಅಧ್ಯಯನ ಸಂಸ್ಥೆಯು ಒಂದು ಕ್ರಮಬದ್ಧ ಯೋಜನೆಯ ಮೂಲಕ ಈ ಕೆಲಸವನ್ನು 
ಮುಂದುವರಿಸಿ, ಮುಗಿಸುವ ಹಂತದಲ್ಲಿ p, ವಚನಸಾಹಿತ್ಯದ ಪ್ರಕಟನಕಾರ್ಯ ಹೀಗೆ 
ವಿಜಾಪುರದಲ್ಲಿ ಪ್ರಾರಂಭವಾಗಿ, ಧಾರವಾಡದಲ್ಲಿ ಬೆಳೆದು ಗದುಗಿನಲ್ಲಿ ಒಂದು 
ನಿಲುಗಡೆಗೆ ಬರುತ್ತಿ ದ್ರ ೦ತೆಯೇ ಈಗ ನಾಲ್ಕ ನೆಯ ಘಟ್ಟದಲ್ಲಿ 'ಸಮಗ್ರ ವಚನಸಾಹಿತ್ಯದ 
ಜನಪ್ರಿಯ ಆವೃತ್ತಿ ಪ್ರಕಟನ ಯೋಜನೆ'ಯ ಹೆಸರಿನಲ್ಲಿ, ಕರ್ನಾಟಿಕ ಸರಕಾರದ 
ಮೂಲಕ ಹದಿನೈದು ಸಂಪುಟಗಳು (ವಚನ ಪೆರಿಭಾಷಾಕೋಶ ಸೇರಿ) ಪ್ರಕಟವಾಗುತ್ತ ಲಿವೆ. 
ಸುಮಾರು ೧೧೦ ಜನ ಪ್ರಕ್ಟಿಪ್ತ ವಚನಕಾರರನ್ನೂ ಪ್ರಕ್ಸಿಪ್ರವಾಗಿರಬಹುದಾದ ಅನೇಕ 
ವಚೆನಗಳನ್ನೂ ಕೈಬಿಟ್ಟು ಸಂಯೋಜಿಸಲಾದ ಈ ಹದಿನೈದು ಸಂಪುಟಗಳ ಒಟ್ಟು ಪುಟ 
ಸುಮಾರು ಹತ್ತು ಸಾವಿರ; ಒಟ್ಟು ವಚನ ಸಂಖ್ಯೆ ಸುಮಾರು ಇಪ್ಪತ್ತು ಸಾವಿರ. 
ವಚನಸಾಹಿತ್ಯವನ್ನು ಒಮ್ಮೆ ಸಮಗ್ರವಾಗಿ ಹೊರತಂದ ಪ್ರಥಮ ಮಹತ್ವಾಕಾಂಕ್ಷೆಯ 
ಯೋಜನೆಯಿದು. ಈ ಸಾಹಿತ್ಯದ ಗಡಿಗೆರೆಗಳನ್ನು, ಸಂಖ್ಯಾಬಾಹುಳ್ಯವನ್ನು 
ವ್ಯವಸ್ಥೆಗೊಳಿಸಿಕೊಟ್ಟು ವಿದ್ವಾಂಸರ ಅಧ್ಯಯನದ ಮುಂದುವರಿಕೆಗೆ ಒಂದು ನಿರ್ದಿಷ್ಠ 
ಚೌಕಟ್ಟನ್ನು ಒದಗಿಸಿದ ಹಿರಿಮೆ ಈ ಪ್ರಯತ್ನಕ್ಕೆ ಸಲ್ಲುತ್ತದೆ. 

ಈ ಯೋಜನೆಯ ಅಂಗವಾಗಿ ಬಸವಣ್ಣನವರ ವಚನ, ಪ್ರಭುದೇವರ ವಚೆನ, 
ಚೆನ್ನಬಸವಣ್ಣನವರ ವಚೆನ, ಸಿದ್ದರಾಮೇಶ್ವರ ವಚನ, ಶಿವಶರಣೆಯರ ವಚನ-ಹೀಗೆ 
ಐದು ಸಂಪುಟಗಳು, ಬಸವ ಸಮಕಾಲೀನ ಮಿಕ್ಕ ಶರಣರ ವಚನಗಳ ನಾಲ್ಲು 
ಸಂಪುಟಗಳು, ಬಸವೋತ್ತರ ಕಾಲೀನ ಶರಣರ ವಚನಗಳ ಐದು ಸಂಪುಟಗಳು ಮತ್ತು 
ಒಂ ವಚನ ಪೆರಿಬಾಷಾಕೋಶ - ಹೀಗೆ ಹದಿನೈದು ಸಂಪುಟಗಳು ಬೆಳಕು 
ಕಾಣುತ್ತಲಿವೆ. ಇವುಗಳಲ್ಲಿ ಮೊದಲಿನ ಐದು ಸಂಪುಟಗಳು ಈಗಾಗಲೇ ಕರ್ನಾಟಕ 
ಖಶ್ವವಿದ್ಯಾಲಯದ ಮೂಲಕ ಪ್ರಕಟವಾಗಿದ್ದು, ಆ ಬಳಿಕ ಲಭ್ಯವಾದ ಹೊಸ 


XI 


ವಚನಗಳನ್ನು ಸೇರಿಸಿ, ಅವುಗಳಿಗೆ ಸಮಗ್ರರೂಪ ಕೂಬಪ್ಬಿದ್ದೇವೆ ಮತ್ತು ಪರಿಷ್ಮರಿಸಿದ್ದೇವೆ. 
ಬಸವ ಸಮಕಾಲೀನ ಮಿಕ್ಕ ಶರಣರ ನಾಲ್ಲು ಸಂಪುಟಗಳ ಕಲಸ ಈವರೆಗ 
ಸಮರ್ಪಕವಾಗಿ ನಡೆದಿರಲಿಲ್ಲ. ಬಸವೋತ್ತರ ಕಾಲೀನ ಶರಣರ ಕೂನೆಯ ಐದು 
ಸಂಪುಟಗಳ ಕೆಲಸವೂ ಅಲಕ್ಷಿಸಲ್ಪಹ್ಟಿದ್ದಿ ತು. ಈ ಎಲ್ಲ ಕೊರತೆಗಳನ್ನು ತುಂಬಿಕೊಡುವ 
ಒಂದು ಪರಿಪೂರ್ಣ ಯೋಜನೆ ಇದಾಗಿದೆ. ಮೊದಲಬಾರಿಗೆ ೧೯ನೆಯ ಶತಮಾನದ 
ವರೆಗಿನ ಎಲ್ಲ ಶರಣರ ಎಲ್ಲ ವಚನಃಸಳನ್ನು ಒಂದೆಡ ಸಂಗ್ರಹಿಸಿ, ಒಂದು ಕ್ರಮಕ್ಕೆ 
ಅಳವಡಿಸಿ, ಸಂಪುಟ ಶ್ರೇಣಿಯಲ್ಲಿ ಹೊರತಂದ ದೊಡ್ಡ ಪ್ರಯತ್ನ ಇಲ್ಲಿದೆ. 

ವಚನಸಾಹಿತ್ಯದ ಪರಿಷ್ಠರಣಕಾರ್ಯ ತುಂಬ ಜಬಿಲವಾದುದು. ೧. ಎಲ್ಲ ಶರಣರ 
ವಚಿನಗಳನ್ನು ಎಲ್ಲ ಪ್ರಾಚೀನ ಆಕರಗಳಿಂದ ಸಂಗ್ರಹಿಸುವುದು, ೨. ಪ್ರಕ್ಸಪ್ರವಾಗಿರಬಹುದಾದ 
ವಚನಕಾರರನ್ನು, ವಚನಗಳನ್ನು ಕೈಬಿಡುವುದು, ೩. ನಿಜವಚನಗಳ ಪಾಠವನ್ನು 
ಪರಿಷ್ಠರಿಸುವುದು- ಇದು ಈ ಯೋಜನೆಯ ಉದ್ದೇಶವಾಗಿದೆ. ಈ ಉದ್ದೇಶ ಸಾಧನೆಗಾಗಿ 
ಲ್ಲ ಪ್ರಾಚೀನ ಆಕರಗಳಿಂದ ಅಂದರೆ ೧೦೮ ಆಕರಗಳಿಂದ ವಚನಗಳನ್ನು ಸಂಗ್ರಹಿಸಿ, 
ಪ್ರತಿಯೊಂದು ವಚನದ ಕಳಗ ಅದರ ಎಲ್ಲ ಆಕರಗಳನ್ನು ನಮೂದಿಸಿದ “ವಚನ 
ಬ್ಯಾಂಕ'ನ್ನು ಅಸ್ತಿತ್ವಕ್ಕೆ ತರಲಾಯಿತು. ಒಂದು ವಚನಕ್ಕೆ ಇರುವ ವಿವಿಧ ಪಾಠಾಂತರ, 
ರೂಪಾಂತರಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು, ಮುದಕಿ ವ್ಯತ್ಯಾಸವನ್ನು 
ಗಮನಿಸಲು, ಒಬ್ಬ ವಚನಕಾರನ ಒಟ್ಟು ವಚನಗಳ ಸಂಖ್ಯೆಯನ್ನು ನಿರ್ಧರಿಸಲು, 
ಕೊನೆಯದಾಗಿ ವಚನದ ನಿಜಪಾಠವನ್ನು ನಿರ್ಣಯಿಸಲು ಈ ಬ್ಯಾಂಕ್‌ ತುಂಬ 
ನೆರವಾಯಿತು. 

ಇವು ಜನಪ್ರಿಯ ಆವೃತ್ತಿಗಳಾಗಿರುವುದೆರಿಂದ ಲಭ್ಯವಿರುವ ಪಾಠಾಂತರಗಳಲ್ಲಿ 
ಯೋಗ್ಯವಾದುದನ್ನು ಸ್ವೀಕರಿಸಿ, ಅನ್ಯಪಾಠಗಳನ್ನು ಅಡಿಯಲ್ಲಿ ನಮೂದಿಸದೆ ಕೈಬಿಟ್ಟಿದೆ ವೆ. 
ಜನಸಾಮ್ಲಾನ್ಯರ ಅನುಕೂಲತಗಾಗಿ ಶಕಟಿರೇಫೆಗ ಬದಲು ರೇಫೆ ಇಟ್ಟುಕೊಂಡಿದ್ದೇವೆ. 
ಅಭ್ಯಾಸಿಗಳ ಉಪಯೋಗ ದೃಷ್ಠಿಯಿಂದ ಕಠಿಣ ಪದಕೋಶ, ಅಕಾರಾದಿ, ಆಕರಸೂಚೆಗಳನ್ನು 
ಅನುಬಂಧದಲ್ಲಿ ಕೊಡಲಾಗಿದೆ. ಹೆಚ್ಚಿನದಾಗಿ ಪಾರಿಭಾಷಿಕ ಪದಗಳ ಒಂದು ಸ್ವತಂತ್ರ 
ಕೋಶವನ್ನೇ ಪ್ರಕಟಿಸಿದ್ದೇವೆ. ಒಟ್ಟಿನಲ್ಲಿ ಇವು ಜನಪ್ರಿಯ ಆವೃತ್ತಿಗಳಾದರೂ ನಿದ್ವಜ್ಜನಪ್ರಿಯ 
ಆವೃತ್ತಿಗಳೂ ಆಗಬೇಕೆಂಬ ಆದರ್ಶದಲ್ಲಿ ಈ ಸಂಪುಟಗಳನ್ನು ರೂಪಿಸಲು ಪ್ರಯತ್ನಿಸಿದ್ದೇವೆ. 

ಕೃತಜ್ಞತೆ 

ವಿಶ್ವವಿದ್ಯಾಲಯದಂಥ ಶಿಕ್ಟ ಣಿ ಸಂಸ್ಥೆಗಳು, ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ ಯಂಥ 
ಸಾರ್ವಜನಿಕ ಸಂಸ್ಥೆಗಳು, ವೀರಶೈವ ಮರಠಗಳಂಥ ಧಾರ್ಮಿಕ ಸಂಸ್ಥೆಗಳು, ಡಾ. ಫ.ಗು. 
ಹಳಕಟ್ಟಿಯವರಂಥ ವಿದ್ವಾಂಸ ವ್ಯಕ್ತಿಗಳು ನಿರಂತರ ದುಡಿದರೂ ವಚನಸಾಹಿತ್ಯ ಪೂರ್ಣ 
ಪ್ರಮಾಣದಲ್ಲಿ ಪ್ರಕಟವಾಗಲು ಒಂದುನೂರು ವರ್ಷ ಹಿಡಿದುದು ಅದರ ಗಾತ್ರಬಾಹಳ್ಯಕ್ಕೆ 
ಸಾಕ್ಸೆಯಾಗಿದೆ. ನೂರುವರ್ಷ ದುಡಿದು, ವಿಪುಲ ಸಾಮಗ್ರಿಯನ್ನು ಪ್ರಕಟಿಸಿದ ಈ ಎಲ್ಲ 
ವ್ಯಕ್ತಿ -ಸಂಸ್ಥೆಗಳಿಗೆ ನಮ್ಮ ಕೃತಜ್ಞತಾಪೂರ್ವಕ ವಂದನೆಗಳು ಸಲ್ಲುತ್ತವೆ. 


XIV 


ಈ ಯೋಜನೆಯ ಕಾರ್ಯಾಲಯ ಅಸ್ತಿತ್ವಕ್ಕೆ ಬಂದು ಕೆಲಸ ಪ್ರಾರಂಭವಾದದ್ದು ೧೫ 
ಅಕ್ಟೋಬರ ೧೯೮೮ರಂದು. ಹಸ್ತಪ್ರತಿಗಳು ಅಚ್ಚಿಗೆ ಹೋದದ್ದು ೧೬ ಮಾರ್ಚ 
೧೯೯೦ರಂದು. ಹೀಗೆ ಮೊದಲೇ ಯೋಜಿಸಿದಂತೆ ಎರಡು ವರ್ಷಗಳ ನಿರ್ದಿಷ್ಟ 
ಅವಧಿಯಲ್ಲಿ ಈ ಕೆಲಸವನ್ನು ಪೂರ್ಣಗೊಳಿಸಿದ್ದೇವೆ. ಪ್ರತಿಯೊಂದು ಹಂತದಲ್ಲಿಯೂ 
ಈ ಯೋಜನೆ ಸಕ್ರಮವಾಗಿ ಮುನ್ನಡೆಯುವುದಕ್ಕಾಗಿ "ಸಂಪಾದಕ ಮಂಡಳಿ'ಯ 
ಸದಸ್ಯರಾದ ಡಾ. ಎಂ. ಚಿದಾನಂದಮೂರ್ತಿ, ಡಾ. ಸಿ. ಪಿ. ಕೃಷ್ಣಕುಮಾರ, ಡಾ. ಎಸ್‌. 
ವಿದ್ಯಾಶಂಕರ, ಶ್ರೀ ಎಸ್‌. ಶಿವಣ್ಣ ಅವರು ಉದ್ದಕ್ಕೂ ಬೆಲೆಯುಳ್ಳ ಸಲಹ- 
ಮಾರ್ಗದರ್ಶನ ನೀಡಿದ್ದಾರೆ. ಡಾ. ಎ ತಿಪ್ಪೇರುದ್ರಸ್ವಾಮಿ ಅವರು ಆರಂಭದ ಕೆಲವು 
ತಿಂಗಳು. ಸಂಪಾದಕ ಮಂಡ ಸದಸ್ಯರಾಗಿ, ವಿಶ್ವಾಸದಿಂದ ನೆರವಾಗಿದ್ದಾರೆ. 
ಸಂಪಾದಕ ಮಿತ್ರರಾದ ಡಾ. ಬಿ. ಪ್ಲಿ. ಮಲ್ಲಾಪುರ, ಡಾ. ಎಸ್‌. ವಿದ್ಯಾಶಂಕರ, 
ಡಾ. ಫ್ರಿ. ಬಿ. ರಾಜೂರ, ಡಾ. ಬಿ.ಆರ್‌. ಹಿರೇಮಠ, ಶ್ರೀ ಎಸ್‌. ಶಿವಣ್ಣ ತುಂಬ ಶ್ರಮ- 
ಶ್ರದ್ಧೆಗಳಿಂದ ಸಂಪಾದನ ಕೆಲಸ ಪೂರೈಸಿದ್ದಾರೆ. ಸಹಾಯಕ ಸಂಶೋಧಕರಾದ ಶ್ರೀಮತಿ 
ವಿಜಯಶ್ರೀ ಹಿರೇಮರ, ಶ್ರೀ ವಾಯ್‌. ಎಂ. ಯಾಕೊಳ್ಳಿ, ಶ್ರೀ ಬಿ. ಪ್ರಿ. ಕೋರಿ ಅವರು 
ದಣಿವನ್ನು ಲೆಕ್ಕಿಸದೆ ದುಡಿದಿದ್ದಾರೆ. ಇವರೆಲ್ಲರಿಗೆ ನಾವು ಕೃತಜ್ಞರಾಗಿದ್ದೇವೆ. 


ಈ ಯೋಜನೆಯನ್ನು ಅನುದಾನ ಮಾಡಿದ ಕರ್ನಾಟಕ ಸರಕಾರದ ಔದಾರ್ಯಕ್ಕೆ 
ನಮ್ಮ ಅಭಿನಂದನೆಗಳು ಸಲ್ಲುತ್ತವೆ. ಈ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಮಾನ್ಯ 
ಶ್ರೀ ರಾಮಕೃಷ್ಣ ಹೆಗಡ, ಶ್ರೀ ಎಸ್‌. ಆರ್‌. ಬೊಮ್ಮಾಯಿ, ಶ್ರೀ ವೀರೇಂದ್ರ ಪಾಟೀಲ, 
ಶ್ರೀ ಎಸ್‌. ಬಂಗಾರಪ್ಪ ಅವರಿಗೂ ಸಾಹಿತಿಗಳೂ ಸಾಹಿತ್ಯ- ಸಂಸ್ಕ ತಿಗಳ ಗಾಡ 
ಅಸಕ್ತರೂ ಆಗಿರುವ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಎಂ. ವೀರಪ್ಪ ಮೊಯಿಲಿ 
ಅವರಿಗೂ ಯಣಿಯಾಗಿದ್ದೇವೆ. 


ಈ ಯೋಜನೆ ಅಸ್ತಿತ್ವಕ್ಕೆ ಬರುವಲ್ಲಿ ವಿಶೇಷ ಆಸಕ್ತಿ ವಹಿಸಿದವರು, ಕನ್ನಡ ಮತ್ತು 
ಸಂಸ್ಥೆ ತಿ ಇಲಾಖೆಯ ಅಂದಿನ ಸಚಿವರಾಗಿದ್ದ ಶ್ರೀ ಎಂ. ಫಿ. ಪ್ರಕಾಶ ಅವರು. ಸಾಹಿತ್ಯ - 
ಸಂಸ, "ಗಳ ಬಗ್ಗೆ ಅನನ್ಯ ಪ್ರೀತಿ-ಗೌರವ ನಳಸಿಕೊಂಡಿರುವ ಶ್ರೀಯುತರಿಗೆ ನಾವು 
ಕೃತಜ್ಞರಾಗಿದ್ದೇವೆ. ಆಮೇಲೆ ಈ ಇಲಾಖೆಗೆ ಸಚಿವರಾಗಿ ಬಂದ ಶ್ರೀ ಎಂ. ವೀರಪ್ಪ 
ಮೊಯಿಲಿ, ಶ್ರೀ ಕೆ. ಎಚ್‌. ರಂಗನಾಥ, ಶ್ರೀ ಎಸ್‌. ರಮೇಶ್‌, ಇಂದಿನ ಸಚೆವರಾದ 
ಮಾನ್ಯ ಶ್ರಿ ಶ್ರೀ ಎಚ್‌. ವಿಶ್ವನಾಥ್‌ ಅವರಿಗೆ ನಮ್ಮ ಗೌರವಗಳು ಸಲ್ಲುತ್ತವೆ. 


ps ಪ್ರಸಂಗದಲ್ಲಿ ಆತ್ಮೀಯ ಆಡಳಿತ ನಿರ್ದೇಶನ ಮಾಡಿದ ಕನ್ನಡ ಮತ್ತು 
ಸಂಸ್ಕ ತೆ ಫಡನಿಕನಾಬಯದ ಅಂದಿನ ನಿರ್ದೇಶಕರಾಗಿದ್ದ ಶ್ರೀ ಐ. ಎಂ. 
ವಿಠ್ಲಲಮೂರ್ತಿ, ಶಿ ಶೀ ಬಿ. ಪಾರ್ಥಸಾರಥಿ, ಕಮಿಷನರ್‌ ಡಾ. ಪಿ. ಎಸ್‌. ರಾಮಾನುಜಂ, 
ಇಂದಿನ ಕಮಿಷನರ್‌ರಾದ ಶ್ರೀ ಪಿ. ಎಸ್‌. ವಿ. ರಾವ್‌ ಅವರನ್ನೂ ಅಧಿಕ 
ನಿರ್ದೇಶಕರಾದ ಶೀ ಕೆ. ದೇವರೆನಯ್ಯ. ಉಪನಿರ್ದೇಶಕರಾದ ಶ್ರೀ ಕಾ ತ ಚಿಕ್ಕಣ್ಣ 


, 
~~ —— [x po 
ಅವರನೂ ನೆನೆಯುವುದು ಫೀತಿಯ ಏಷಯವಾಗಿದೆ. 
~ 


XV 


ಇಂಥ ಒಂದು ಬೃಹತ್‌ಯೋಜನೆಗೆ ಕಾರ್ಯಾಲಯವೊಂದು ಅತ್ಯವಶ್ಯ. ಕರ್ನಾಟಕ 
ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಈ ಅವಕಾಶ ಕಲ್ಪಿಸಿಕೊಟ್ಟ ಕರ್ನಾಟಕ 
ವಿಶ್ವವಿದ್ಯಾಲಯದ ಅಂದಿನ ಕುಲಪತಿ ಡಾ. ಜಿ. ಕೆ. ನಾರಾಯಣರೆಡ್ಡಿ, ಇಂದಿನ ಕುಲಪತಿ 
ಡಾ. ಎಸ್‌. ರಾಮೇಗೌಡ ಅವರ ಔದಾರ್ಯವನ್ನು, ಪೀಠದ ಮುಖ್ಯಸ್ಥ ರ ಸಹಕಾರವನ್ನು 
ಕೃತಜ್ಞತೆಯಿಂದ ನೆನೆಯುತ್ತೇವೆ. 

ಇದು ಒಂದು ದೊಡ್ಡ ಯೋಜನೆ. ಇದರ ಸಂಪಾದನೆಯ ಸಮಸ್ಯೆಗಳೂ 
ದೊಡ್ಡವು. ಪಾಠಾಂತರ, ರೂಪಾಂತರ, ಪ್ರಕ್ಸಿಪ್ರತೆ ಇತ್ಯಾದಿಗಳ ದಾಳಿಗೆ ಗುರಿಯಾಗುತ್ತ 
ಬಂದ ವ್ಯಾಪಕ ಪ್ರಮಾಣದ ಈ ಸಾಹಿತ್ಯವನ್ನು ಒಂದೆಡೆ ಸಂಗ್ರಹಿಸುವುದು, 
ಪುನರುಕ್ತಿಗಳನ್ನು ಗುರುತಿಸುವುದು, ಮುದಿಕೆ ಪಲ್ಲಟಗಳನ್ನು ಸರಿಪಡಿಸುವುದು, 
ಪ್ರಕ್ಸಿಪ್ರಗಳನ್ನು ದೂರೀಕರಿಸುವುದು, ಕೊನೆಯದಾಗಿ ವಚನಗಳನ್ನು ಶುದ್ಧೀಕರಿಸುವುದು- 
ಎಂಥವರನ್ನೂ ದೈರ್ಯಗೆಡಿಸುವ ಕೆಲಸ. ಹೀಗಿದ್ದೂ ವಚನಸಾಹಿತ್ಯದ ಮೇಲಿನ ಗೌರವ, 
ಕೆಲಸದ ಮೇಲಿನ ಪ್ರೀತಿಗಳು ನಮ್ಮಿಂದ ಈ ಕಾರ್ಯ ಮಾಡಿಸಿವೆ. ನಮ್ಮ ಶಕ್ತಿಗೆ ಮೀರಿ 
ಉಳಿದಿರಬಹುದಾದ ದೋಷಗಳನ್ನು ಮನ್ನಿಸಬೇಕೆಂದು ಕೋರುತ್ತ, ಎರಡು ವರ್ಷ 
ರಾತ್ರಿಯನ್ನೂ ಹಗಲುಮಾಡಿ ದುಡಿದು ರೂಪಿಸಿದ ಈ ಹದಿನೈದು ಸಂಪುಟಗಳನ್ನು 
ಸಹೃದಯಲೋಕಕ್ಕೆ ಅರ್ಪಿಸುತ್ತೇವೆ. "ಶಿವಶರಣರ ಸಮಗ್ರ ವಚನ ಸಾಹಿತ್ಯ' ಸುಲಭ 
ಬೆಲೆಯಲ್ಲಿ ಕನ್ನಡಿಗರ ಮನೆ-ಮನಗಳನ್ನು ಬೆಳಗಲೆಂದು ಹಾರೈಸುತ್ತೇವೆ. 


Wl “kl 


ಬ್ರಸುಲ್ಲಬ 


ಸಕಲಜಿ €ವಾತ್ಮಃ ರಿಗೆ ಲೇಸೆನೆ ಬಯಸುವ ಮಹಾಕ್ರಾಂತಿಯೊಂದು ಕರ್ನಾಟಕದ 
ಕಲ್ಯಾಣದಲ್ಲಿ ಬಸವಣ್ಣ; ನವರ ನೇತೃತ್ವದಲ್ಲಿ ನಡೆದುಹೋಯಿತು. ೧೨ನೆಯ ಶತಮಾನದಲ್ಲಿ 
ಜರುಗಿದ ಈ ಕ್ರಾಂತಿಯ ಗುರಿ ಇಡೀ ಮಾನವ ಜನಾಂಗದ ಸಮುದ್ಧರಣ. ಹೀಗಾಗಿ ಅದು 
ಸಮಾಜದ ವಿವಿಧ ಸ್ಮ ರಗಳನ್ನು ಮುಟ್ಟಿತು, ವಿವಿಧ ವರ್ಗಗಳವರನ್ನು ತನ್ನ ತೋಳ ತೆಕ್ಕೆ 
ಲಲ್ಲಿ ಆಪ್ರಿಕೊಂಡಿತು. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಒಂದು ಅದ್ಭುತ ಪರಿವರ್ತನೆ 
ತರುವುದನ್ನೆ € ತನ್ನ ಉದ್ದೇಶವಾಗಿರಿಸಿಕೊಂಡಿದ್ದ ಈ ಅಭೂತಪೂರ್ವ ಕ್ರಾಂತಿಯ ನೇತಾರ 
ರಾದ ಬಸವಣ್ಣ ನೆಪರ ಹೆಗಲ ರಗೆ ಹೆಗಲು ಕೊಟ್ಟು ದುಡಿದ ಶರಣರಲ್ಲಿ ಅನಿಮಪ ಸ್ರಭುವಿನದು 
ಬಹುದೊಡ್ಡ ಹೆಸರು. ಆ ಕ್ರಾಂತಿಗೆ ಒಂದು ನಿರ್ಣಾಯಕ ಸ್ನರೂಪ ಕೆ. ಇಡವಲ್ಲಿ ಅನುಭಾವಿ 
ಪ್ರಭುದೇವರು ವಹಿಸಿದ ಪಾತ್ರ ತುಂಬಾ ಮಹತ್ತ್ವ ದ್ದು. ಯೋ We ಸುಸ್ಟಿದ 
ವಿಶ್ವಮಹತಿ ಪಡೆಯಬಲ್ಲ ಒಬ್ಬ ಮಹಾವ್ಯಕ್ತಿಯ ಯಾದ "ಪ ್ರಭುದೇವರ ಜೀವನ ಚರಿತ್ರೆಯ 
ಬಗ್ಗೆ ಬಹಳ ಕಡಿಮೆ ತಿಳಿದಿರುವದು ಜೋದ್ಯಕ್ಕೆ ಬೋದ್ಯವಾದರೂ ನಿಜ 


ಅಲ್ಲಮಪ್ರಭುವಿನ ಮೇರುಸದ್ಭ ಶ ವ್ಯಕ್ತಿ ತೆ ಕ್ಸ ಮಾರುಹೋದ ಕನ್ನಡ ಕವಿಗಳು 
ಆವನ ಚರಿತ್ರೆ ಯನ್ನು ತಮ್ಮ ದೃಫಿ ಮಿ ಧ್ಯ €ಯಗಳಿಗನುಗುಣವಾಗಿ ಬೇರೆ ಬೇರೆಯಾಗಿ 
ಬರೂಪಿ ಪಿಸಿದ್ದಾ 2. 'ಓದರಲ್ಲಿ' ವೆ ಮುಖೈವಾಗ ಎರಡು ಸೆ ಸಂಪ್ರ ದಾಯಗಳ ನನ್ನು ಗುರುತಿಸೆ 
ಒಡುದಾಗಿದೆ, ಒಂದು: ಹರಿಹರನ ಸಂಪ್ರದಾಯ, ಇನ್ನೊಂದು: ಚಾಮರಸನ 
ಸಂಪ್ರದಾಯ. ಈ ಸಂಪ್ರದಾಯಗಳಲ್ಲಿ ಯಾವೂಂದನ್ನೂ ಸಂಪೂರ್ಣವಾಗಿ ಚಾರಿತ್ರಿಕ 
ಪ್ರಮಾಣವೆಂದು ತಿಳಿಯುವಂತಿಲ್ಲ. ಅದರೂ ಕೆಲಮಟ್ಟಿ ಗೆ ಇವು ಚಾರಿತ್ರಿಕ ಅಂಶಗಳನ್ನು 
ಸ ಗೊಂಡಿವೆ. ಸ್ತ್ರ ಸತಃಪ ಪ್ರಭುದೇವನ ವಚನಗಳು Re. ಅವನ ಪ್ರಕ ತ್ರದ ವಿವರಗಳ 
ಹಿನ್ನೆ ಲಿಯಲ್ತಿ, ಈ ಫೆ ೨ ಶಿಗಳನ್ನು ವಿವೇಚನಾತ್ಮ ಕವಾಗಿ ಪರಿಶೀಲಿಸಿ, ಪ್ರಭುದೇವನ ಜೀವನ 
ಚರಿತ್ರೆಯ ಕೆಲವು ಮುಖ್ಯಾಂಶಗಳನ್ನು ತಿಳಿದುಕೊಳ್ಳ ಲು ಸಾಧ್ಯವಿದೆ. 


ಆಲಮ ಹುಟ್ಟಿದ ದ್ದು, ಈಗ ಶಿವಮೊಗ್ಗ ಜಿಟೆಯ ಮು ಲೂಕಿನಲ್ಲಿ ಒಂದು 
ಚಿಕ್ಸ ಹಳ್ಳಿ ಯಾಗಿರುವ ಬಳ್ಳಿ ಗಾವಿಯಲ್ಲಿ. ಹನ್ನೆ ರಡನೆಯ ಶತಮಾನದ ಸ “ಬನವಸಿ 
ಹೆನ್ನೆರಡುಸಾವಿರ' ಎಂಬ 'ಒಂದು ದೊಡ್ಡ ಜಡಳಿತ ವಿಭಾಗದ ಮುಖ ಖ್ಯುಸ್ಸೆ ಸ ಳವಾಗಿತ್ತು ೀ 


ಕಾಳಾವ ತ  ಕೇಂದ್ರಸ್ಥಾನವಾಗತ್ತು. . ಅಲ್ಲಮನ ತಂದೆಯ ಹೆಸರನು ಹರಿಹರ 
ಹೇಳ ಸ ಆದರೆ ಆವನು ನಾಗವಾಸಾಧಿಪತಿಯಾಗಿದ್ದ ನೆಂಬ ಸೊಚನೆಯನು ಕೊಡುತ್ತಾನೆ. 
ಪ್ರಕಾರ ಅಖ್ಲಮಪ ಶ್ರಭುವಿನ ತಂದೆ..ತಾಯಿಗಳೆ ಹೆಸೆರು ನಿರಹಂಕಾರ. ಸುಜ್ಞಾ ನಿ. 
ಅಲ py ಬಾವ್ಯಿ ಜೀವನದ ಬಗೆ ಹೆಚ್ಚಿನ ನ ವಿವರಗಳು ತಿಳಿದುಬರುವುದಿಲ್ಲ. ದೇವಸ್ಥಾ ನದಲ್ಲಿ 
ವೆ ಸಾಸು ದ್ವ ಅವನು ಪ್ರಾಯಕ್ಕೆ ಬಂದಾಗ ಮದ್ದಳೆ ನುಡಿಸುವ ಕಲೆ ಯಲ್ಲಿ 
| ವೀಣ್ಯ ಪ ಡೆದುದನ್ನು ಎರಡೂ ಸಂಪ್ರದಾಯಗಳು ಒಪ್ಪಿ ಕೊಳ್ಳುತ್ತ Cw  — 


ಹ 


XVII 
ಅಲ್ಲಮಪ್ಪೆ'ಭುದೇವರ ವಚೆನಸಂಪುಟ 


ಕಲಾಪ ಸ್ರದರ್ಶನದಿಂದಾಗಿಯೇ ಅವನ ಜೀವನದಲ್ಲಿ ಹೆಣ್ಣೊ ೦ದರ ಪ್ರವೇಶವಾಗುತ್ತದೆ. 
ಹರಿಹರನ ಪ್ರಕಾರ ಆ ಹೆಣ್ಣು ಕಾಮಲತೆಯಾದರೆ, ಚಾಮರಸೆ ನ ಪ್ರಕಾರ ಅವಳು 
ಮಾಯಾದೇವಿ. ಅಲ್ಲಮನ ಸುಖಮಯ ದಾಂಪತ್ಯಜೀವನದಲ್ಲ ಕಾಮಲತೆಯ ಮರಣ 
ದಿಂದಾಗಿ ಒಂದು ಹೊಸೆ ತಿರುವು ಕಾಣಿಸಿಕೊಳ್ಳುತ್ತ ದೆಂದು. ಹರಿಹರ ಹೇಳಿದರೆ, ತನ್ನನ್ನು 
ಕೂಡಿಕೊಳ್ಳಲು ಹಲವಂದದಿಂದ ಪ್ರಯತ್ನಿಸುತ್ತಿದ್ದ ಮಾಯಾದೇವಿಯನ್ನು. ತಿರಸ್ಕರಿಸಿ 
ಮಾಯಾಕೋಲಾಹಲನಾದಾಗ ಅಲ್ಲಮನ ಜೀವನ ಹೊಸ ದಿಕ್ಕನ್ನು ಹಿಡಿಯಿತೆಂದು 
ಚಾಮರಸೆ ಪ್ರತಿಪಾದಿಸುತ್ತಾ ನೆ. 

ಅನಿಮಿಷದೇವ ಅಲ್ಲಮನ ಗುರು. ಹರಿಹರ, ಚಾಮರಸ, ಶೂ ಇನ್ಯಸೆಂಪಾ ಪಾದನಾಕಾರರು 
ಇದನ್ನು ಒಪಿ ಕೊಳ್ಳುತ್ತಾರೆ. ಸ್ವತಃ ಅಲ್ಲಮನ ವಚನಗಳು ಇ ಇದಕ್ಕೆ ಆಧಾರ ಒದಗಿಸುತ್ತವ. 
ಅಲ್ಲಮನ ಜೀವನದಲ್ಲಿ ನಿಯಷ ಗುರುವಿನ ಸೆಂದರ್ಶನ ಒಂದು ತುಂಬಾ ಪ್ರಮುಖವಾದ 
ಘಟ್ಟ. ಇಲ್ಲಿಂದ ಮುಂದೆ ಅವನು ನಡೆಸಿದ ಸಾಧನೆ ಅವನನ್ನು ಒಬ್ಬ ದೊಡ್ಡ 
ಅನುಭಾವಿಯನ್ನಾ ಗಿ ಮಾಡುವ ಜೊತೆಗೆ ಬಸೆವಣ್ಣ ನವರು ಕೈಗೆತ್ತಿ ಕೊಂಡ ಸರ್ವವ್ಯಾಪಿ 
ಕ್ರಾಂತಿಯ ವಿವಿಧ ಹಂತಗಳಲ್ಲಿ -ಮುಖ್ಯವಾಗಿ ಆಧ್ಯಾತ ಕ್ಕಿ ಸೆಂಬಂಧಿಸಿದಂತೆ- ಮಾರ್ಗ 

ವ ನೀಡಿದ ಕ್ಷಮತೆಯುಳ್ಳದಾಗ ದೆ. 


ಅಪ್ರತಿಮ ಅನುಭಾವಿಯಾಗಿದ್ದ. ಪ್ರಭುದೇವ ನ್ನಪ್ವಸ್ಥ ತಾನು ಎಲ್ಲಿಯೋ 
ಗುಹಾವಾಸಿಯಾಗಿದ್ದು, ತನ್ನೊಬ್ಬನ ಉದ್ದಾರವನ್ನು ಮಾತ್ರ ಬಯಸೆದೆ,; ಲೋಕದ ಇತರ 
ಸಾಧಕರ ಹಾಗೂ ಜನಸಾಮಾನ್ಯರ ಬಗ್ಗೆ ಕಾಳಜಿವಹಿಸಿ, 
ಆ ಕಾಲದ ಉಳಿದ ಯೋಗಸಿದ್ದರಿಂದ ಅವನನು ಸಸಸಳವ್ಯವಾ ಗಿಸುತ್ತದೆ. ಪ್ರಭುದೇವನಲ್ಲಿ 
ಕಂಡುಬರುವ ಇನೊಂದು ವಿಶೇಷತೆಯೆಂದರೆ ಸ್ಪತಃ ತಾನೇ ಸಾ ಧಕರನ್ನು ಹುಡುಕಿಕೊಂಡು 
ಹೋಗಿ, ಅವರಲ್ಲಿದ್ದ ಓರೆ ಕೋರೆಗಳನ್ನು ತಿದ್ದಿ, ಕುಂದು ಕೊರತೆಗಳನ್ನು ನೀಗಿಸಿ, ಅವರ 
ಸಾಧನೆ ಸಿದ್ದಿ ಗಳನ್ನು” ಪ,ಶಂಸಿಸಿ ಮಾರ್ಗ ನರನ ನೀಡಿದುದು. ವೀರಃ ವ ನಿರಂಜನ 


(ಈ) 
ಜಂಗಮತತ ಕ್ಸಿ ಪ್ರ ಊ ಭುದೇವನ ಜೀವನವೇ ಆ 5ದ ಪಃ ಕವಳದ ಸಂದ ದೇಹೆವಿ: 


€ 
I 


ದೀನ-ದಲಿತರನ್ನು ಸಂತ್ಸಸುವ, ಆಜ್ಞಾನಿಗಳೆನ್ನು ಎಚ್ಚರಿಸುವ, ಆಯತ ಸಾಧನೆ 
ಯಲ್ಲಿ ತೊಡಗಿರುವ ನುಧಕರಿಗೆ ಸರಿಯಾದ ;-ಮಾಗ ರ್ಗ ಕೋರಿಕುವ ಛಕೋಪಕಾರದ 
ಕಾರ್ಯದಲ್ಲಿ ತನ್ನನ್ನು ತಾನು ತೊೊಡೆಗಿಸಿಕೊಂಡು, ಲೋಕೆಸೆಂಚಾರಿಯಾದ ಪ್ರಭುದೇವನಿಂದ 
ಮಸ 0 ಹಲವಾರು ಜನ. ಅವರಲ್ಲಿ ಗೊಗ್ಗ ಯ , ಮುಕ್ತಾಯಕ್ಕ, ಸಿದ್ದರಾಮ 


— ಮೆಮೆ ಪಿಎ — pS) 5 ನವನ 
ಗೋರಕ ಮೊದಲಾದ 'ಕಠವೀ ಕೆಲವು ಜನ ಪ್ರಮುಖರ ವಷಯ ಕಾವ್ಯಾದಿಗಳಲ್ಲಿ 
“A 4 


pY pS ಬವರು ವ ಎ ಈ ಎ mm y — PR mee ೧ “a 
wv Ac 3 Fe ೪ ( KS Lvevvs G ಶಿwಳ WY CA Cv wv) RS ಸಹ ಧಾ RV 
- pS A pS pe ~ ; 
AT ple ಹು ~~ Pa “ವಿಷ ನ್‌ \ pe ಹಿ x ಇ 
ಅಿರಿಬುಲ BSG, ew ಈರ ಸಿದ ರಾಮನೊಡಗೂಡಿ ಕಫ್ಲೂರಾಕ್ತಿ wd 
~~) Se p>) w 
ತಿ ನ ಹವ — $ “ವೆ “ pe ೨೯೬ 
PS ವಿ ೫: €೪ಳವೆ ಈ — - Pe ಸವ — ಔನ [= ಇವೆ 
€ ed Ww xe SS « Wd A, ಈ Le] UT ¥ ತತ್ತ ಎಳೆತ [A — J “WAV ಸಾಧಿಸುವ 
ve ಬ" ೪೨ 1\ «೨ ವ .. 
ನಿ _—_ CA ~~ ~~ eo po ಜಾ, ” 
Wel } el Wh: ee EGC AY ಇರಲಿ Wi Ne Se Yup WU wid ನೀ ಳಔಳಳಳತವೆ ಇತ 
fa 1 a ಇ 


XIX 
ಪ್ರಸ್ತಾವನೆ 


ಗೋಷ್ಠಿಗಳಲ್ಲಿ ಕೇಂದ್ರವ್ಯಕ್ಷಿಯಾಗಿದ್ದು ಮಾರ್ಗದರ್ಶನ ನೀಡಿದ. ಬಸೆವಣ್ಣನವರು 
ಯೋಜಿಸಿದ ಆಂದೋಲನಕ್ಕೆ ತನ್ನ ಪೂರ್ಣಬೆಂಬಲವಿತ್ತ. ಕಲ್ಯಾಣಕ್ಕೆ ತನ್ನನ್ನು 
ಹುಡುಕಿಕೊಂಡು ಬಂದ ಮಹಾದೇವಿಯಕ್ಕನನ್ನು ವಿವಿಧ ಬಗೆಯ ಪ್ರಶ್ನೆ ಹಾಕುವ ಮೂಲಕ 
ಪರೀಕ್ಷಿಸಿ ಅವಳ ವ್ಯಕ್ತಿ ತ್ರದ ಹಿರಿಮ-ಗರಿಮೆಗಳನ್ನು ಶಿವಶರಣರಿಗೆ ಪರಿಚಯಿಸಿದ. 
ಪ್ರಭುದೇವನಿಂದಾಗಿ ಸಿದ್ಧರಾಮನಂತಹ ಆತ್ಯಂತ ಪ್ರಭಾವಶಾಲಿ ವ್ಯಕ್ತಿ ಬಸವಣ್ಣ ನವರ 
ಕಾರ್ಯಕ್ಷೇತ್ರವನ್ನು ಪ್ರವೇಶಿಸುವಂತಾಗಿ ಬಸವಣ್ಣನವರ ಆಂದೋಲನಕ್ಕೆ ಒಂದು ಬಗೆಯ 
ಹೊಸೆಶಕ್ಕಿ ಹೊಸಚೇತನ ಬಂದಿತೆಂಬುದನ್ನು ಮರೆಯಲಾಗದು. 

ಬಸವಣ್ಣ ನವರ ಕ್ರಾಂತಿಕಾರಕ ವಿಚಾರಗಳನ್ನು ಸುಪ್ರದಾಯಬದ್ಧ ಸಮಾಜ ಹಾಗೂ 
ರಾಜಸೆತ್ತೆ ಆಅರಗಿಸಿಕೊಳ್ಳಲಾರದೆ ಹೋಯಿತು. ' ನಡೆಯಬಾರದುದು ನಡೆದುಹೋಯಿತು. 
ಶರಣರೆಲ್ಲ ಕಲ್ಯಾಣವನ್ನು ಬಿಟ್ಟು ಚದುರಬೇಕಾಯಿತು. ಆ ಸಂದರ್ಭದಲ್ಲಿ ಪ್ರಭುದೇವ 
ಕಲ್ಯಾಣದಲ್ಲಿದ್ದ ಬಗ್ಗೆ ತಿಳಿಯದು. ಪ್ರಾಯಶಃ ಮುಂದಣ ಭೀಕರ ಪರಿಣಾಮವನ್ನರಿತ 
ಪ್ರಭುದೇವ ಶರಣರಿಗೆ ಎಚ್ಚೆರಿಕೆಯನ್ನಿತ್ತು ೫, ತಾನೂ ಕಲ್ಯಾಣವನ್ನು ಬಿಟ್ಟಂತೆ 
ತೋರುತ್ತದೆ. 


\ 


ಪ್ರಭುದೇವ ತನ್ನ ಕೊನೆಯ ದಿನಗಳನ್ನು ಶ್ರೀಶೈಲದಲ್ಲಿ ಕಳೆದನೆಂದು ಸಾಮಾನ್ಯವಾಗಿ 
ಎಲ್ಲ ಕೃತಿಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಸೂಚಿಸುತ್ತವೆ. ಇದು ಅಲ್ಲಮನು 


ಅಲ್ಲಮಪ್ರಭುವಾದ, ಪ್ರಭುಲಿಂಗವಾದ ಸ್ಫೂ ಲಕಥಧೆ. 
ಅಲ್ಲಮಪ್ರಭುವಿನ ವಚನಗಳ ವಿಶೇಷತೆಯನ್ನು ಕುರಿತು ಇಲ್ಲಿ ಒಂದೆರಡು ಮಾತು 
ಳಬೇಕು. ಅವನ ವಚೆನಗಳೆಲ್ಲಿ ಕಂಡುಬರುವ ಪ್ರಖರ ವ್ಸೃಚಾರಿಕತೆ, ಯೌಗಿಕ ನಿಲುವು 
ಮತ್ತು ಆಧ್ಯಾತ್ಮಿಕ ಔನ್ನತ್ಯಗಳು ಅಚ್ಚರಿಯನ್ನುಂಟು ಮಾಡುವುತಹವು. ಆದರೆ ಮಾನಸಿಕ 
ತುಮುಲವನ್ನು ಪ್ರತಿಮಿಸುವ ವಚನಗಳು ಪ್ರಭುವೇವನಲ್ಲಿ ಬಹಳ ಕಡಮೆ. ಅದಕ್ಕೆ 
ಕಾರಣ ಮಾನಸಿಕ ಅಸ್ವಾಸ್ಸ ಸಿವನ್ನು ಇಲ್ಲವಾಗಿಸಿಕೊಂಡ ಮೇಲಿಯೇ ಅವನು ಹೆಚ್ಚು 
ವಚೆನಗಳೆನ್ನು ಬರೆದುದಾಗಿರಬೇಕು. 
“ಎನ್ನ ಮನದ ಕೊನೆಯ ಮೊನೆಯ ಮೇಲೆ 
ಅಂಗವಿಲ್ಲದ ರೂಪನ ಕಂಡು ಮರುಳಾದೆನವಾ 


ವ 
ಆತನ ಕಂಡು ಬೆರಗಾದನವ್ವಾ.” (೨೦೫) 
ಇಂತಹ ಸೆತಿ.ಪತಿ ಭಾವದ ವಚನಗಳೂ ಅಲ್ಲಮನಲ್ಲಿ ವಿರಳ. ಸಾಮಾಜಿಕ ವಿಡಂಬನೆ 
ಯನ್ನೊ ಳಗೊಂಡ “ಕಲ್ಲ ಮನೆಯ ಮಾಡಿ, ಕಲ್ಲ ದೇವರ ಮಾಡಿ" (೩೯), “ಕೈಯಲ್ಲಿ 
ಕರಸ್ತಿ ಲ್ಲ ಮನದಲ್ಲಿ ಪರಸ್ತೆಲ, ತೆನುವೆಲ್ಲ ಹುಸಿಸ್ಪಲ” (೬೪೩)-ಇಂತಹ ವಚನಗಳು 


ysl Surg " W 
ಆಮಿ ಸಾಕಷ್ಟು ಬಂದಿಎ. 
೧ - ಟಿ 
- ಖೆ pe ~*~ pe] 
: ಕೊಟ್ಟ ಕುದುರೆಿಯನೇರಲರಿಯಿಬ (೧೨ 
e 
ಇ ರಿ ~~ pee 
ಶೀಲಕ್ಷಿ” (429), “ಎತ್ತಣ ಮಾಮರಿ ಎತ್ತಣ 


[J 
~ 
೨ ಶೆ ಇಡೆ ನಳ ಪವಿ ಎ 
ವಚನಗಳಲಿ ಕೂಡ ಪೃಭುವೀವನ ವ,ಚಾರಿಕತಿ we 


ಗ್‌ & 


LCL 
[ 


XX 
ಅಲ್ಲಮಪ್ರಭುದೇವರ ವಚೆನಸಂಪುಟ 


ಆಧ್ಯಾತ್ಮಿಕ ಅನುಭವ ಹಾಗೂ ಯೌಗಿಕ ನಿಲುವನ್ನು ಅಲ್ಲಮಪ್ರಬುದೇವ ಬೆಡಗಿನ 
ಮೂಲಕ ಅಭಿವ್ಯಕಿ,ಪಡಿಸಿರುವುದೇ ಹೆಚ್ಚು. ಸಾಮಾನ್ಯವಾಗಿ ಎಲ್ಲ ಶರಣರು ಬೆಡಗಿನ 
ವಚನಗಳನ್ನು ಬರೆದಿದ್ದಾರೆ. ಆದರೆ ಅಲ್ಲಮಪ್ರ ಭುವಿನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ 
ಯಾರೂ ಬೆಡಗಿನ ವನಗಳೆನ್ನು ಬರೆನಿಲ್ತ. ಕೇವಲ ಸಂಖ್ಯೆಯಿಂದ ಮಾತ್ರವಲ್ಲ, ಗುಣದ 
ದ ಪ್ಟಿಯಿಂದಲೂ ಪ್ರಭುದೇವನ ಬೆಡಗಿನ ವಚನಗಳಿಗೆ ಅದಿ ತೀಯ ಸಾ ನವಿದೆ. ಇಂತಹ 
ಅವನ ಬೆಡಗಿನ ವಚನಗಳಿಂದಾಗಿ, “ಬೆಡಗಿನ ವಚನಪದ್ಧತಿ”ಗೆ ಒಂದು ಹೊಸೆ ತೇಜಸ್ಸು, 
ಹೊಸೆ ಕಾಂತಿ ಬಂದಿದೆ. ಪ್ರಭುದೇವನ ಬೆಡಗಿನ ವಚನಗಳು ಕೇವಲ ಬುದ್ದಿಯ 
ಚಮತ್ವಾರಗಳಾಗಿರದೆ, ಆಂತರಿಕ ಅನುಭವವನ್ನು ಗರ್ಭೀಕರಿಸಿಕೊಂಡಿರುವ ಕಲಾತ್ಮಕ 
ಸೈಪ್ಟಿಯ ಕಾವ್ಯಪ್ರತಿಮೆಗಳಾಗಿವೆ. ಇಂತಹ ಪ್ರತಿಮೆಗಳ "ರಚನೆಯಲ್ಲಿ ಪ್ರಭುದೇವ 
ತಂದಿರುವ ವೈವಿಧ್ಯ ಮತ್ತು ತೋರಿರುವ ಪ್ರಯೋಗಶೀಲತೆಗಳು ಆಧುನಿಕರ ಮೆಚ್ಚುಗೆಗೂ 
ಪಾತ್ರವಾಗಬಲ್ಲವು. ಆದರೆ ಅವನ ವಚನಗಳಲ್ಲಿರುವ ಬೆಡಗನ್ನು ಒಡೆದು ಅರ್ಥಯಿಸಿ 
ಕೊಂಡು ಆನಂದಿಸುವುದು ಸುಲಭದ ಕೆಲಸವಲ್ಲ. ಆದುದರಿಂದಲೇ ಅವನ ವಚನಗಳಿಗೆ 
ಮಹಾಲಿಂಗದೇವನಂತಹರು ಟೀಕೆ, ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಪ್ರಭುದೇವನ 
ವಚನಗಳಿಗೆ ಟೀಕೆ ಬರೆಯುವ ಮೂಲಕವೇ ವೀರಶ್ಸವ ಟೀಕಾಸಾಹಿತ್ಯಕ್ಕೆ ಶ್ರೀಕಾರ 
ಬಿದ್ದಂತೆ ತೋರುತ್ತದೆ. ಇದು ಪ್ರಭುದೇವನ ವಚನಗಳಿಗೆ ಅಂದಿನವರು ಕೊಟ್ಟಿದ್ದ 
ಮಹತ್ವ ಮತ್ತು ಅವು ಎಲ್ಲರಿಗು ತಿಳಿಯುವಂತಾಗಬೇಕೆಂಬ ಅವರ ಬಯಕೆಯನ್ನು 
ಸೊಚಿಸುತ್ತವ. ಒಟ್ಟಿನಲ್ಲಿ ಬೆಡಗಿನ ವಚನಗಳಿಗೆ ಪ್ರಭುದೇವನ ಕಾಣಿಕೆ ತುಂಬಾ ಮೌಲಕ 
ವಾದುದು. ಈತನ ಇಂತಹ ವಚನಗಳೆ ರಚನೆಯಿಂದಾಗಿ ಮೇಲೆ ಹೇಳಿದಂತೆ ಬೆಡಗಿನ 
"ವಚನ ರಚನಾಪದ್ಧತಿ”ಗೆ ಒಂದು ಶಕ್ತಿ ಬಂತು, ಒಂದು ದಿಕ್ಕು ದೊರೆಯಿತು. 

ಅಲ್ಲಮನದು ಭಾವುಕವಲ್ಲದ ವೈಚಾರಿಕ ದೃಷ್ಟಿ. ಧಾರ್ಮಿಕ ಆಚರಣೆಗಳು ವಿಚಾರ 
ಶೀಲತೆಯನ್ನು ಕಳೆದುಕೊಂಡು ಯಾಂತ್ರಿಕವಾದಾಗ ಅವು ಸೆಂಪೂರ್ಣ ಅನುಪಯುಕ್ತ 
ವಾಗುತ್ತೆವೆಂಬ ಅಭಿಪ್ರಾಯ ಅಲ್ಲಮನದು. ಆಚಾರ-ವಿಚಾರಗಳ ಸಮನ್ವಯವೇ ಶರಣ 
ಧರ್ಮದ ತಳಹದಿ. “ಅಲ್ಲಮಪ್ರಬು ಅದನ್ನು ಇನ್ನೂ ಗಟ್ಟಿಗೊಳಿಸಿ, ಅದರ ಮೇಲೂ 
ವಿಚಾರದ ಸೌಧವನ್ನು ನಿರ್ಮಿಸಿದ. ಇದರಿಂದ ವೀರಶ್ಛವ ಧರ್ಮ ಹೊಸೆ ಆಯಾಮ 
ವನ್ನೇ ಪಡೆಯಿತು.” ಇಷ್ಟೆಲ್ಲ ಇದ್ದ ರೂ ಪ್ರಭುವೇವ ಯಾವೊಂದೂ ಸೀಮಿತ ಧರ್ಮದ 
ವಲಯಕ್ಕೆ ಸಿಲುಕಿರಲಿಲ್ಲವೆಂಬುದು ಗಮನಿಸಬೇಕಾದ ಅಂಶ. “ಅತನಲ್ಲಮ ಸೆಕಲಸೆಮಯ 


ಪ್ರೀತ” ಎಂಬ ಚಾಮರಸನ ಮಾತನ್ನು ಇಲ್ಲ ನೆನಎಸಿಕೆಳ್ಳಬೇಕು. ಆತನದು ಪೂರ್ಣ 
ದೃಷ್ಟಿ. ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಅವನ ವಚನಗಳಲ್ಲಿ ಯಾವುದೇ ಸಂಪ್ರದಾಯದ 
ಪ್ರತಿಪಾದನೆಯಿಲ್ಲದಿರುವುದು ಅರಿಎಗೆ ಬರುತ್ತದೆ. ಆದುದರಿಂದಲೇ ಇಂದಿನ ವಿಚಾರ 
— 
ು 


ಂತರಿಗೆ ಪ್ರಭುದೇವ ಹೆಚ್ಚು ಪ್ರಿಯನಾಗುತ್ತಾನೆ ಹಾಗೂ ಆತನ ವಿಚಾರಗಳು ಇಂದಿಗೂ 


(EL 
} 


XXT 
ಪ್ರಸ್ತಾವನೆ 


ಅಲ್ಲಮಪ್ರಭುವಿನ ವಚನಗಳನು ಸೆಂಗ್ರಹಿಸಿ, ಸಂಪಾದಿಸುವ ಸಂದರ್ಭದಲ್ಲಿ ಎದುರಿಸ 
ಬೇಕಾಗಿ ಬಂದ ಸಮಸ್ಯೆಗಳ ಬಗ್ಗೆ ಹಾಗೂ ಅವುಗಳನ್ನು ಸಾಧ್ಯವಾದಮಟ್ರಿಗೆ ಬಿಡಿಸಿ 
ಕೊಳ್ಳಲು ಪ್ರಯತ್ನಿಸಿದ ಬಗ್ಗೆ ಒಂದೆರಡು ಮಾತು: 

ಬೇರೆ ಬೇರೆ ಆಕರಗಳಲ್ಲಿ ಅಲ್ಲಮಪ್ರಭುದೇವನವೆಂದು ಬಂದಿರುವ ಕೆಲವು ಸುದೀರ್ಪ 
ವಚನಗಳನ್ನು ಓದಿದಾಗ, ಮತ್ತೆ ಮತ್ತೆ ಅವನ ವಚನಗಳನ್ನು ಓದಿದವರಿಗೆ ಕೂಡಲೇ ಅವು 
ಅಲ್ಲಮನ ವಚನಗಳಲ್ಲವೆಂಬ ಅನಿಸಿಕೆ ಉಂಟಾಗುತ್ತದೆ. ಅಂಥ ವಚನಗಳನ್ನು ಪ್ರಸ್ತುತ 
ಸಂಪ್ರಟದಲ್ಲಿ ಸಾಮಾನ್ಯವಾಗಿ ಸೇರಿಸಿಲ್ಲ. ಕೆಲವು ಆಕರಗಳಲ್ಲಿ ಎರಡು ವಚನಗಳು ಸೇರಿ 
pe ವಚನ ಆಗಿರುವುದೂ ಇದೆ. “ಶಿವಯೋಗ ಚಿಂತಾಮಣಿ?” ಯಲ್ಲಿ “ಇಷ ಲಿಂಗವೆ 

ಣಲಿಂಗವೆಂಬ ಮಿಟ್ಟಿಯ ಭಂಡರು” ಎಂದು ಆರಂಭವಾಗುವ ವಚನದಲ್ಲಿ (೯೬೪), 
ಸೂ ಊರೆಣ್ಣ ಉಣ್ಣು ಮಾರಿಕಾತಾಯೇ”* ಎಂಬ ಮತ್ತೊಂದು ವಚೆನ (೪೦೭) 
ಸೇರಿಕೊಂಡಿದೆ. ಇವೆರಡನ್ನು ಇಲ್ಲಿ ಬಿಡಿಸಿ ಬೇರೆ ಮಾಡಲಾಗಿದೆ. ಬೇರೆ'ಟೀರೆ ಆಕರ 
ಗಳಲ್ಲಿ ಒಂದು ವಚನದ ಆರಂಭ ಒಂದೇ ಬಗೆಯಾಗಿದ್ದರೂ ಮುಂದಿನ ಚರಣಗಳೆಲ್ಲಿ/ ಅಲ್ಪ 
ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತದೆ. ಇಂಥ ಸಂದರ್ಭದಲ್ಲಿ : ಬೇರೆ ಆಧಾರಗಳ ಹಿನ್ನೆ ಲೆಯಲ್ಲಿ 
ಸರಿಯೆನಿಸಿದ ಒಂದನ್ನು ಇಟ್ಟುಕೊಂಡು ಮತ್ತೊ ೦ದನ್ನು ಕೈಬಿಡಲಾಗಿದೆ. ಕೆಲವೊಮ್ಮೆ 
ಒಂದು ವಚನದ ಆರಂಭದ ಒಂದೆರಡು ಸಾಲುಗಳು ಮಿಕ್ಕ ಆಕರಗಳಲ್ಲಿ ಕಂಡುಬರುವದಿಲ್ಲ. 
ಉದಾ: ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಕಟನೆಯಲ್ಲಿ ೧೦೨೦ನೆಯ ವಚನದ ಆರಂಭದಲ್ಲಿ 
ಬರುವ “ಭವಿಯೊಂದು ಕುಲ, ಭಕ್ತನೊಂದು ಕುಲ........ ಪಂಚಮಹಾಪಾತಕ, ಬಸೆವಾ” 
ಎಂಬ ಭಾಗ ಬೇರೆ ಯಾವುದೇ ಆಕರಗಳಲ್ಲಿ ಇಲ್ಲ. ಆದುದರಿಂದ ಇದನ್ನು ಕೈಬಿಟ್ಟು ಎಲ್ಲ 
ಪ್ರತಿಗಳಲ್ಲಿರುವ ಭಾಗವನ್ನು ಮಾತ್ರ ಇಟ್ಟುಕೊಳ್ಳಲಾಗಿದೆ. 

ಅಂಕಿತಪಲ್ಲಟದ ಸಮಸ್ಥೆಯಂತೂ ತುಂಬಾ ಜಟಿಲ. ಹೋಲಿಕೆಯುಳ ಅಂಕಿತಗಳು 
("ಕೂಡಲಸೆಂಗಮದೇವಾ', "ಕೂಡಲ ಚೆನ್ನ ಸಂಗಮದೇವಾ'ದಂತಹವು) ಪಲ್ಲಟಗೊಂಡಿದ್ದರೆ 
ಆ ಮಾತು ಬೇರೆ. ಆದರೆ ಪರಸ್ಪರ ಯಾವ ಹೋಲಿಕೆಯೂ ಇಲ್ಲದ ಅಂಕಿತಗಳು 
ಪೆಲಟಗೊಂಡಿರುವುದು ಆಶ್ಚರ್ಯಕರ. "ಶಿವಯೋಗ ಚಿಂತಾಮಣಿ” ಯಲ್ಲಿ ಬರುವ 
“ಅನ್ನ ದಾನಿ ವಸೆ ಸ್ವದಾನಿ ಹರಣ್ಯದಾನಿಗಳ” (೩೮೯) ಮತು ಮತ್ತು “ಶೀಲವಂತರೊಂದು ಲಕ್ಷ, 
ನೇಮ್‌ ನೈರೊಂದ ಲಕ್ಷ” (೩೮೧) ಎಂಬ ಈ ಎರಡು ವಚನಗಳು F ಗುಹೇಶ್ವ ರ' ಅಂಕಿತ 
ದಿಂದ ಕೂಡಿವೆ. ಇವೇ ವಚನಗಳು ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಕಟಿಸಿರುವ 
“ಚೆನ್ನ ಬಸವಣ್ಣ ನವರ ವಚನಗಳು” ಗ್ರಂಥದಲ್ಲಿ ಕೂಡಲಚಿನ್ನ ಸಂಗಮದೇವ ಅಂಕಿತದಲ್ಲಿ 
ಕಂದುಬರುತ್ತ 3 (೯4, ೮ ಗ “ಜ್ಞಾ ನ ಷಟ್ಟ ಲಸಾ?ರದಲ್ಲಿ “ಸೆದ್ಧ ೃಕ್ತಂಗೆಯೂ 
ಜಂಗಮಕ್ಸೆಯೂ ಭಾಜನ ಬೇರೆಂಬ ಶಾಸ ಸ್ರೈಪಧಿಕರು” ಎಂಬ ವಚನ ಗುಹೇಶ್ವರ ಅಂಕಿತ 
ದಲ್ಲಿದ್ದರೆ ಅದೇ ವಚನ ಕೂಡಲಸೆಂಗಮಪೇವಾ ಅಂಕಿತದಲ್ಲಿಯೂ ಸಿಗುತ್ತದೆ. ಹ 
ಕೊರಡು ಕೊನರಾಗಬಲ್ಲುದೆ” ಎಂಬ ಒಂದು ವಚನ “ಚಿನೈಶ್ರರ್ಯ ಚಿದಾಭರಣ'ದ 
(೩೭೭) ಗುಹೇಶ್ವರಲಿಂಗ ಆಅಂಕಿತದಲ್ಲಿದೆ. ಸೊಕ್ಷ್ಮ ವಾಗಿ ಪರಿಶೀಲಿಸಿದರೆ ಸ 
ಎರಡು ವಚ ಸನಗಳಿರೆವು ದು ಹೊಳೆಯುತ್ತಿದ್ದು, ಎರಡೆನೆಯ ವಚನ “ಕೆರೆ ಒಡೆದ ಬಳಿಕ 


XXII 
ಅಲ್ಲಮಪ್ತಭುದೇವರ ವಚೆನಸಂಪುಟ 

ತುಂಬು ತೆಡೆಯಬಲ್ಲದೆ” ಎಂಬಲ್ಲಿಂದ ಆರಂಭವಾಗುತ್ತದೆ. ಇನ್ನೂ ಆಶ್ಚರ್ಯವೆಂದರೆ 
ಇವೆರಡೂ ವಚನಗಳು ತೋಂಟದಸಿದ್ದ ಲಂಗಯತಿಯ ವಚನಗಳಾಗಿವೆ. (೬೪೫ ೬೪೬). 
“ಚಿವೈಶ್ವರ್ಯ ಚಿದಾಭರಣ'ದಲ್ಲಿ “ಗುಹೇಶ್ವರ ಪ್ರಭುಲಿಂಗ? "ಗುಹೇಶ್ವರ ಲಿಂಗಪ್ರಭು' 
“ಗುಹೇಶ್ವರ ಪ್ರಭು” ಅಂಕಿತದಿಂದ ಕಂಡುಬರುವ ವಚನಗಳಲ್ಲಿ ಹೆಚ್ಚಿನವು ತೋಂಟದ 
ಸಿದ್ಧಲಿಂಗಯತಿಯ ಎರಡೋ, ಮೂರೋ ವಚನಗಳನ್ನು ಒಳಗೊಂಡಿರುವುದು ಗಮನಿಸೆ 
ಬೇಕಾದ ವಿಷಯ.. ಅದೇರೀತಿ “"ಶಿವಯೋಗಚಿಂತಾಮಣಿ?ಯಲ್ಲಿ ಗುಹೇಶ್ವರ ಅಂಕಿತ 
ದಿಂದ ಸೆಮಾವೇಶಗೊಂಡಿರುವ ೩೯೭ ರಿಂದ ೪೦೪ರ ವರೆಗಿನ ವಚನಗಳು ತೋಂಟದ 
ಸಿದ್ಧಲಿಂಗಯತಿಯ ವಚನಗಳಾಗಿರುವುದನ್ನು (೪೬೮,೪೬೯, ೪೬೭, ೪೭೦, ೪೭೧, 
೪೭೨, ೪೭೪, ೪೭೫) ಗಮನಿಸೆಬೇಕು. ಇಂಥ ಇನ್ನೂ ಕೆಲವು ಉದಾಹರಣೆಗಳು ಅಲ್ಲಲ್ಲಿ 
ಸಿಗುತ್ತವೆ. 

ಇಂಥ ಸೆಂದರ್ಭಗಳಲ್ಲಿ ಒಂದು ವಚನ ಇಂಥವರದೇ ಎಂದು ಹೇಳುವುದು ಎಷ್ಟು 
ಜಟಿಲವೆಂದು ಬೇರೆ ಹೇಳಬೇಕಾಗಿಲ್ಲ. ಇಲ್ಲೆಲ್ಲ ಆಯಾ ವಚನಕಾರರ ವಚನಗಳ ಭಾಜಿ, 
ಶೈಲಿ ರಚನಾವಿನ್ಯಾಸ, ಆಕರಗಳೆ ಕಾಲ ಹಾಗೂ ಅವುಗಳ ವಿಶ್ವಾಸಾರ್ಹತೆ ಇತ್ಯಾದಿಗಳನ್ನು 
ಗಮನಿಸಿ ಈ ವಚನ ಪ್ರಭುವೇವರದಿರಬೇಕೆಂದು ಸಧ್ಯಕ್ಕೆ ಭಾವಿಸಿ, ಪ್ರಸ್ತುತ ಸೆಂಪುಟದ 
ಸೇರಿಸಲಾಗಿದೆ. 

ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಕಟಿಸಿದ “ಅಲ್ಲಮಪ್ರಭುವೇವರ ವಚನಗಳು” ಗ್ರಂಥ 
ದಲ್ಲಿ ೧೨೪೦ ರಿಂದ ೧೨೪೫ರ. ವರೆಗಿನ ವಚನಗಳು ಪ್ರಾಸಯುಕ್ತ ವಾಗಿದ್ದು ಅವು 
ಹಾಡುಗಳ. ನುಡಿಗಳಾಗಿರಬೇಕೆಂದೆನಿಸುತ್ತದೆ. ಆದುದರಿಂದ ಅವುಗಳನ್ನು ಇಲ್ಲಿ ಸೇರಿಸಿಲ್ಲ. 
“ಇಂತು ಘನಘಟ್ಟಿಸ್ಪರೂಪ ಚೆನ್ನ ಬಸವೇಶ್ವರಸ್ವಾಮಿಗಳು” ಎಂದು . ಆರಂಭವಾಗುವ 
ಗುಹೇಶ್ವರ ಅಂಕಿತದ ಒಂದು ವಚನ (೩೦೫) "ಚಿದೃಶ್ವರ್ಯ ಚಿದಾಭರಣ”ದಲ್ಲಿ ಬರುತ್ತದೆ. 
ಅದನ್ನು ಒದಿದಾಗ ಅದು ವಚನವೆನಿಸದೆ ವಚನವೊಂದಕ್ಕೊ ಅಥವಾ ಘಟನೆಯೊಂದಕ್ಕೊ 
ಹಿನ್ನೆ ಲೆಯಾಗಿ ಬಂದಿರುವ ಒಂದು ವಿವರವೆನಿಸುತ್ತ ದೆ. ಆದುದರಿಂದ ಅದನ್ನು ಪ್ರಸ್ತುತ 
ಕೃತಿಯಲ್ಲಿ ಸೇರಿಸಿಲ್ಲ. ಈ ಬಗೆಯ ಸಮಸ್ಯೆಗಳು ಷಬ್‌ಸ್ನ ಲದ ವಚನಗಳಲ್ಲಿ ಬರದಿರುವುದು 
ಗಮನಿಸಬೇಕಾದ ಅಂಶ. 

ಪ್ರಸ್ತುತ ಸಂಪುಟದಲ್ಲಿ ಸಮಾವೇಶವಾಗಿರುವ ಪ ಅಭುವೇವರ ಷಟ್‌ಸ್ನಲ ವಚನಗಳ 
ಸಂಪಾದನೆಗೆ. ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನ ಡ ಅಧ್ಯಯನವೀತದ ಹಸ 
ಭಾಂಡಾರದ ೪೫ನೆಯ ಕ್ರಮಸಂಖ್ಯಯ ತಾಡೋಲಪ್ರತಿಯನ್ನು ಮೂಲವಾಗಿ 
ಇಟ್ಟುಕೊಂಡಿದ್ದು, ಉದ್ದಕ್ಕೂ ಅದನ್ನೇ ಅನುಸೆರಿಸಿಕೊಂಡು ಬರಲಾಗಿದೆ, ಕ್ರಚಿತ್ತಾ ಗಿ ಕ್ರಮ 
ಸಂಖ್ಯೆ ೪೬೬ ಮತ್ತು ೪ಓನೆಯ ತಾಡೋಲಿ ಪ್ರತಿಗಳ ಸಹಾಯ ಪಡೆದಿದ್ದೆ "ಜಿ ೪೫ನೆಯ 
ಕ್ರಮಸಂಖ್ಯೆಯ ಪ್ರತಿ ಶುದ್ವವಾಗಿದ್ದು ಶಕಟಶೇಘವನ್ನು ಅಲ್ಲ ಸರಿಯಾಗಿ ಒಳಸೆಖಾಗಿದೆ. 
ಇದರ ಇನ್ನೊಂದು ವಿಶೇಷವೆಂದರೆ, ತರುವಾಯದ ಯಾರೋ ಅಭ್ಯಾಸಿಗಳು ಬೇನೆ 


ಪತಿಯನ್ನು ನೋಡಿ ತಮಗೆ ಸೆರಿಂಖನಿಸಿದ ಪಾಠಗಳನ್ನು, ಇಲ್ಲವೆ ಹೆಚಿನ ಭುಗಗಳನು 
(ಕ್‌ ಮೆ -R ೬ ಪ” 


36, 


XX 

ಪ್ರಸ್ತಾವನೆ 
ಗರಿಯ ಮಗ್ಗು ಲಲ್ಲೋ ಸಾಲಿನ ಮೇಲೋ ಬರೆದಿದ್ದಾರೆ ಆದುದರಿಂದ ಇದಕ್ಕೆ ಎರಡು 
ಪ್ರ ತಿಯ ಚಿಲೆ' ಇದೆ, 

ಹೆಚಿ ಸಿನ ವಚನಗಳ ಸೆಂಪಾದನೆಗೆ ಕರ್ನಾಟಕ ವಿಶ ವಿದ್ಯಾಲಯ ಪ್ರಕಟಿಸಿದ 
“ಅಲ್ಲಮಪ ಸ್ರ ಧುದೇವರ ವಚನಗಳು” ಕೃತಿಯನ್ನೆ € ಮೂ ಲವಾಗಿಟ್ಟು ಕೊಂಡು ಅವಶ್ಯವೆನಿ 
ದಲ್ಲಿ ಬೇಕೆ ಮುದ್ರಿತ ಪ್ರತಿಗಳ, ಮುಖ್ಯವಾಗಿ ಡಾ. ಎಲ್‌.  ಸಿವರಾಜು ಮತ್ತು 
ಪ್ರೀ ಇಮ್ಮಡಿ ಶಿಮಸ ಸವಸ್ತಾಮಿಗಳು ಸಂಪಾದಿಸಿರುವ ಅಲ್ಲಮಪ್ರಭುದೇವರ ವಚನಗಳ 
ಸಹಾಯ ಪಡೆಯಲಾಗಿದೆ. ಈ ಭಾಗದ ವಚನಗಳಲ್ಲಿ ಹೆಚ್ಚಿನವು ಶೂನ್ಯಸೆಂಪಾದನಿ 
ಗಳಲ್ಲಿಯವು. ಸೆಂದಿಗ | ಪರಿಹಾರಕ್ಕಾಗಿ ಕನ್ನಡ ಅಧ್ಯಯ ನ ಪೀಠದ ವಚನಭಂಡಾರದಲ್ಲಿಯ 
ಶೂಸ್ಯಸೆಂಪಾದನೆಯ' ಹಸೆ ಸ್ಪಪ್ರತಿಗಳ ಸಹಾಯ ಪಡೆಯಲಾಗಿದೆ. 

ನಾವು ಬಳಸಿದ ಹಸ್ತಪ್ರತಿಗಳಲ್ಲಿ, ಕಾಬಡೆ- ಕಾಂಬಡೆ, ಮಾಡೊದು-ಮಾಡುವುದು, 

ಉಡುವುದೆ-ಉಡೂದೆ, ನರ್ದೇವು-ಇದ್ದ ವು, ಬರ್ಪುದು-ಬಪ್ಪುದು, ಅನ್ನಕ್ಕ-ಅನ್ನಕ್ಕರ 

ಹೀಗೆ ಎರಡೂ ಬಗೆಯ ಪ್ರ ಪುಯೋಗಗಳು ಇವೆ, ಅವನ್ನು ಹಾಗೆಯೇ ಉಳಿಸಿಕೊಳ್ಳ 
ಲಾಗಿದೆ. ಮೇಲೆ ಹೇಳಿದಂತೆ ೪೫ ನೆಯ ಕ್ರಮಸೆಂಖ್ಯೆಯ ತಾಡೋಲೆ ಪ್ರತಿಯ ಪಿ 
ಗಳನ್ನೇ py ed ಉದ ಕ್ಸ ಇಟ್ಟು ಕೊಂಡಿದ್ದರೂ ಕೆಲವಡೆ ನನಗೆ 
ಸೆರಿಯೆನಿಸಿದ್ದನ್ನು ನ್ನು ಚೌಕ  ಕಂಸೆದಲ್ಲಿ ಕೊಡಲಾಗಿದೆ. ಹಾಗೆಯೇ - ಪಾಠವಿದ್ದರೆ 
ಸೆರಿಯೇ?” “ವಯ ಸೆಂಶಯ ಬಂದಲ್ಲಿ, ಅದನ್ನು ಪ್ರಶ್ನಾರ್ಥ ೯ಕ ಚಿಹ್ನೆಯೊಂದಿಗೆ ದುಂಡು 
ಕಂಸೆದಲ್ಲಿ ಕೊಡಲಾಗಿದೆ. 

ಕೈತಪ್ಪಿನಿಂದಲ್ಲೂ ಕಣ್ರಪ್ಪಿ ನಂದಲೊ ಹ ಸ್ಪಪ್ರತಿ ತಿಗಳಲ್ಲ ಒಂದು ಅಕ್ಷರಕ್ಕೆ ಬದಲಾಗಿ 
ಮತ್ತೊಂದು ಅಕ್ಷರ ಬುದು ನಸೀರಿರು ವುದುಂಟು. ಹಾಗೆಯೇ ಒಂದು ಶಬ್ದದ 
ಒಂದು ಅಕ್ಷರ ಮತ್ತೊಂದು ಶಬ್ದ ದೊಡನೆ ಸೇರಿ ಅರ್ಥವ್ಯತ್ಯಾಸೆವಾಗಿದ್ದು ದೂ ಇದೆ. 
ಸಸಾರ ನನಗೆ ಹೊಳೆದ ಮಟ್ಟಿ ಗೆ ತಿದ್ದಲು ಪ್ರ ಯತ್ತಿ ಸಿರುವೆ. “ಆಸೆಯ ಚೋಹವ 
ತೊಟ್ಟು ನಾಯಾಗಿ ಬೊಗಳುವ ಮೆನವನೇನಾಬಿ್‌ (S ೪೮೪) ಎಂಬುದನ್ನು , ಆಲ್ಲಿಯ 
ಸುದರ್ಬೆವನ್ನು ಅನುಲಕ್ಷಿಸಿ “ಅನೆಯ ಚೋಹವ ತೊಟು ಟ್ಟು” ಎ ಎಂದು ತಿದ್ದಿ ಕೊಳ್ಳಲಾಗಿದೆ. 
ಮತ್ತೊಂದು ವಚನದಲ್ಲಿ “ಮಾತಿನಂತುಟಲ್ಲ ಶಿವಾಚಾರದ ಸರಿದೊಡಕು ಕಾನರಣ್ಣಾ” 
(೫೦೦) ಎಂದು ಬರುತ್ತ ದೆ. ಇಲ್ಲಿ “ಸರಿದೊಡಕು' ಎಂಬ ಮಾತು ಅಷ್ಟಾಗಿ ಹೊಂದಿಕೊಳು 
ವುದಿಲ್ಲ. ಆದುದರಿಂದ “ಮಾತಿನಂತುಟಲ್ಲ ಶಿವಾಚಾರ, ದಸರಿದೊಡಕು ಕಾಣರಣ್ಣಾ 
ಎಂದು ಪರಿಷ್ಪರಿಸಲಾಗಿದ. "ದಸೆರಿದೊಡಕು” ಎಂದರೆ ರೇಶಿಮೆಯ ತೊಡಕು, ಗಂಟು 
ಎಂದರ್ಥ. ರೇಶಿಮೆಯ ತೊಡಕನ್ನು ಬಿಡಿಸುವುದು ಎನ್ನು ಕವ, ಶಿವಾಚಾರವನ್ನು 
ಆ:ರಿಸುವುದೂ ಆಷ್ಟೇ ಕಷ್ಟ್ರವಂಬ ಅರ್ಥ ಇದರಿಂದ ಹಃ ದ ಜ.: ಇದೇ ಹೆಚ್ಚು 
ಸೆಮಂಜಸೆವೆಯ ಭಾವನಿ ನಮ್ಮದು. ಇಂಥವು ಇನ್ನೂ ಕೆಲವಿವೆ. ಒಂದರಡನ್ನು 
ಮಾತ್ರ ಉದಾಜರಣೆಗೆ ಇಲ್ಲಿ ಕೊಟ್ಟಿದೆ. 

ಇಷ್ಟಾದರೂ ಪರಿಪ್ಪರಣಕಾರ್ಯ ಎಳ್ಲಂದದಿಂದ ತೈಪ್ರಿ ಕರವಾಗಿದೆಯಿಂದು ನಾನು 

ಭಾವಿಸಿಲ್ಲ. ಕೆಲವು ವಚನಗಳನ್ನು ಅರ್ಥಮಾಡಿಕೊಳ್ಳುವ ವುದೆಃ ಸಾಧ್ಯವಾಗಿಲ್ಲ. ಅಂಥವುಗಳನ್ನು 


XXIV 
ಅಲ್ಪ್ಲಮಪ್ರಭುದೇವರ ವಚನಸಂಪುಟ 


ಇದ್ದ ೦ತೆಯೇ ಇಟಿದೆ, ಎಷ್ಟು ಎಚ್ಚರಿಕೆ ವಹಿಸಿದರೂ ಒಂದು ವಚನ ಪುನರಾವರ್ತನೆ 
ಗೊಂಡಿದೆ (೬೨೮-೧೫೩೩). ಮುದ್ರಣದೋಷಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ 
ಗುರುತಿಸಿ ಸರಿಯಾದ ಪಾಠಗಳನ್ನು ಒಪ್ಪೊ "ಲೆಯಲ್ಲಿ ಕೊಡಲಾಗಿದೆ. ಕಣ್‌ತಪ್ರಿ ನಿಂದಾಗಿ 
ಇನ್ನೂ ಮುದ್ರಣದೋಷಗಳು ಉಳಿದುಕೊಂಡಿರುವ ಸಾಧ್ಯತೆ ಇದೆ. ಸೆಪೈದಯ 
ಓದುಗರು ಅವುಗಳನ್ನು ತಿದ್ದಿಕೊಂಡು ಒದುವರೆಂದು ಆಶಿಸಲಾಗಿದೆ. 

ಕರ್ನಾಟಕ ವಿಶ್ವವಿದ್ಯಾಲಯದ “ಅಲ್ಲಮಪ್ರಭುದೇವರ ವಚನಗಳು” ಪ್ರಕಟವಾದ 
ಮೇಲೆ ಮತ್ತೆ ಹಲವಾರು ವಚನಸೆಂಕಲನಗಳು ಹೊರಬಂದಿವೆ. ಹೀಗಿದ್ದೂ ಇನ್ನೂ ಕೆಲವು 
ಹೆಸ್ನೆಪ್ರತಿಯಲ್ಲಿಯೇ ಉಳಿದುಕೊಂಡಿದ್ದವು. ನಮಗೆ ದೊರೆತ ಇವೆಲ್ಲವುಗಳ ಸಹಾಯ 
ವನ್ನು ಪ್ರಸ್ತುತ ಸೆಂಪ್ರಟವನ್ನು ಸಿದ್ಧಪಡಿಸುವಲ್ಲಿ ಪಡೆಯಲಾಗಿದೆ. ಅವುಗಳ ಒಂದು 
ಪಟ್ಟಿಯನ್ನು ಅನುಬಂಧದಲ್ಲಿ ಕೊಟ್ಟಿದ್ದೇವೆ. 

ಕರ್ನಾಟಕ ವಿಶ್ವವಿದ್ಯಾಲಯ ಪ್ರಕಟಿಸಿರುವ "ಅಲ್ಲಮಪ್ರಭುವೇವರ ವಚನಗಳು 
ಗ್ರ ಂಥದಲ್ಲಿಯ ವಚನಗಳ ಸೆಂಖ್ಯ, ಉಳಿದವರು ಪ್ರಕಟಿಸಿದ ಪ್ರಭುದೇವರ ವಚನ ಸೆಂಕಲನ 
ಗಳಲ್ಲಿಯ ಸೆಂಖ್ಯೆಗಿಂತ ಅಧಿಕವಾಗಿರುತ್ತದೆ. ಆ ಸುಪುಟದಲ್ಲಿ ಸಮಾವೇಶಗೊಂಡಿರುವ 
ಒಟ್ಟು ವಚನಗಳು ೧೪೧೨. ಈ ನಮ್ಮ ಸುಪುಟ ೧೬೪೫ ವಚನಗಳನ್ನು ಒಳೆಗೊಂಡಿದೆ. 
ಇದರಿಂದ ಸುಮಾರು ೨೩೩ ವಚನಗಳು ಇಲ್ಲಿ ಹೊಸದಾಗಿ ಸೇರ್ಪಡೆಯಾಗಿವೆ. 
ಇಷ್ಟಾಗಿಯೂ ಪ್ರಭುದೇವರ ಎಲ್ಲ ವಚನಗಳೂ ಈ ಸಂಪುಟದಲ್ಲಿ ಬಂದಿವೆಯೆಂದು 
ಹೇಳಲಾಗದು. ಹುಡುಕಾಟ ನಿರಂತರ ನಡೆದಾಗ ಇನ್ನೂ ಹೊಸೆ ವಚನಗಳು ದೊರೆಯುವ 
ಸಾಧ್ಯತೆ ಇದೆ. 

ಪ್ರಸ್ತು ತ ವಚೆನಸಂಪ್ರಟವನ್ನು ಸಿದ್ಧಪಡಿಸುವ ಕಾರ್ಯವನು ನನಗೆ ಮಹಿಸಿ 
ಕೊಟ್ಟ, "ಕನ್ನಡ ಮತ್ತು ಸೆಂಸ್ಥೃತಿ ನಿರ್ದೇಶನಾಲಯ'ದ ಅಧಿಕಾರಿಗಳಿಗೆ, ಆಕರಗಳನ್ನು 
ಒದಗಿಸುವಲ್ಲಿ ಹೆಚ್ಚಿನ ಸೆಹಾಯ ನೀಡಿದ ಡಾ. ಎಂ. ಎಂ. ಕಲಬುರ್ಗಿ ಅವರಿಗೆ, 
ಸಲಹಾಸೆಮಿತಿಯ ಸೆದಸ್ಮೆರಾದ ಡಾ. ಎಂ. ಚಿದಾನಂದಮೂರ್ತಿ, ಸಿ. ಪಿ. ಕ ಪ್ಲ ಕುಮಾರ, 
ಎಸ್‌.ವಿದ್ಯಾಶಂಕರ, ಎಸ್‌. ಶಿವಣ್ಣ ಅವರಿಗೆ, ಗ್ರಂಥವನ್ನು ಸುಂದರವಾಗಿ, ಅಷ್ಟೇ ತ್ರ ರಿತ 
ವಾಗಿ, ಅಚ್ಚುಕಟ್ಟಾಗಿ ಮುದ್ರಿಸಿದ ಗದುಗಿನ ತ್ವರಿತ ಮುದ್ರಣಾಲಯದ ಒಡೆಯರಾದ 
ಪ್ರೀ ಫ. ಶಿ. ಭಾಂಡಗೆ ಅವರಿಗೆ ಹಾಗೂ ಅಲ್ಲಿಯ ಕೆಲಸೆಗಾರರಿಗೆ ನನ್ನ ಹಾರ್ದಿಕ 
ಕೃ ತಜ್ಞ ತೆಗಳು. 


ಕಾಂಡ: ಒಂದು 


ಷಟ್‌ ಸ್ಪಲ ವಚನಗಳು 


ಪೀಠಿಕಾ ಗದ್ಯ 


ಸ್ವಸ್ತಿ, ಸಮಸ್ತಭುವನಜನದ ತಿಮಿರಹರಣಕಾರಣಸ್ವರೂಪರುಂ, ಭಕ್ತಿದೇಹಿಕದೇವರುಂ, 
ಭಕ್ತವತ್ಸಲರುಂ ಸರ್ವಾಂಗಪ್ರಾಣಲಿಂಗಮೂರ್ತಿವಿಲಾಸರುಂ, ಪುಲಿಗೆರೆಯ ಪುರವರಾಧೀಶ್ವರರುಂ 
ಅಪೂರ್ವ ಸ್ವಯಂಭೂ ಪ್ರಸನ್ನ ಚೆನ್ನದಕ್ಷಿಣ ಶ್ರೀ ಸೋಮನಾಥದೇವರ ದಿವ್ಯ ಶ್ರೀಪಾದಪದ್ಮಾ 
ರಾಧಕರುಂ  ತ್ಲಿಕಾಂಡನಿಷ್ಮರುಂ ಯಗ್‌ಯಜುಸ್ಥ್ಮಾಮಾಥರ್ವಣಾಂತರ್ಗತ ಪ್ರತಿಪಾದ್ಯ 
ಪ್ರಮುಖರುಂ, ಶ್ರುತಿ ಸ್ಮೃತಿ ಪುರಾಣಾಗಮೇತಿಹಾಸಾದಿ ನಾನಾಶಾಸ್ವಕೋವಿದರುಂ ಪರಮ 
ವೀರಶೈವಾಗಮಾಚಾರ್ಯರುಂ, ಸಕಲಪ್ಪಸಾದ ಪಂಚಾಕ್ಷರೀಮಂತ್ತಸಿದ್ಧರುಂ, ನಿತ್ಯಪರಿಪೂರ್ಣ 
ಸಚ್ಚಿದಾನಂದ ನಿರಂಜನ ಪರಂಜ್ಯೋತಿ ಸ್ವರೂಪರುಮಪ್ಪ ಪರಮಗುರುಮೂರ್ತಿ ಜಗದಾರಾಧ್ಯರು 
ಮಪ, ಮಹಾಲಿಂಗದೇವರ ಅನಾದಿಸಂಸಿದ್ಧ ಗುರುಕುಲದ ಅನ್ವಯವೆಂತೆಂದಡೆ: 


ಪ್ರಥಮದಲ್ಲಿ ನಿತ್ಯನಿರಂಜನ ನಿರ್ಮಲನಪ್ಪ ಪರಶಿವನು; ದ್ವಿತೀಯದಲ್ಲಿ ವಾಗ್ಮನಾತೀತನಪ್ಪ 
ನಂದಿಕೇಶ್ವರನು, ತೃತೀಯದಲ್ಲಿ ಪರಮ ಯಷೀಶ್ವರನಪ್ಪ ದೂರ್ವಾಸದೇವರು, ಚತುರ್ಥದಲ್ಲಿ 
ದ್ವಿತೀಯಶಂಭು ತ್ರಿಣೇತ್ರದೇವರು, ಪಂಚಮದಲ್ಲಿ ಉರಿಲಿಂಗಪೆದ್ಧಣ್ಣಗಳು, ಷಷ್ಟಮದಲ್ಲಿ 
ಸರ್ವೇಶ್ವರದೇವರು, ಸಪ್ತಮದಲ್ಲಿ ವಿಶ್ವೇಶ್ವರಪೆದ್ದಣ್ಣಗಳು, ಅಷ್ಟಮದಲ್ಲಿ ಸಂಹಿತೆಯ ಕಾಳಿದಾಸ 
ಭಟ್ಟರು, ನವಮದಲ್ಲಿ ಸದಾಶಿವದೇವರು, ದಶಮದಲ್ಲಿ ಪ್ರಣಮಿದೇವರು, ಏಕಾದಶದಲ್ಲಿ ಈಶಾನ್ಯ 
ದೇವರು, ದ್ವಾದಶದಲ್ಲಿ ಠೌನಿದೇವರು, ತ್ರಯೋದಶದಲ್ಲಿ ಚೆನ್ನಸೋಮಯ್ಯದೇವರು, ಚತುರ್ದಶ 
ದಲ್ಲಿ ಬಾಗೆಯ ಬಂಕನಾಥದೇವರು, ಪಂಚದಶದಲ್ಲಿ ಶಂಕರದೇವರು, ಪೋಡಶದಲ್ಲಿ ಗಂಗಾಧರ 
ದೇವರು, ಸಪ್ತದಶದಲ್ಲಿ ಬಂಕನಾಥದೇವರು, ಅಷ್ಟಾದಶದಲ್ಲಿ ಪುರಾಣದ ಮಾಯಿದೇವ ಪಂಡಿತರು, 
ನವದಶದಲ್ಲಿ ಪ್ರೀ ಬಂಕಯ್ಯದೇವರು, ವಿಂಶತಿಯಲ್ಲಿ ಮಹಾಲಿಂಗದೇವರು, ಏಕವಿಂಶತಿಯಲ್ಲಿ 
ಕುಮಾರ ಬಂಕನಾಥದೇವರು-[ಆ ಕುಮಾರ ಬಂಕನಾಥದೇವರ] ದಿವ್ಯಜ್ಞಾನಾನಂದಕರಕಮಲದಲ್ಲಿ 
ಉದಯವಾದ ನಿಜ ತತ್‌ಶಿಷ್ಯ ಭಕ್ತಿಭಂಡಾರಿ ಜಕ್ಕಣ್ಣನು ಆ ಶ್ರೀಗುರುರಾಯಂಗೆ ಬಿನ್ನಪಂ 
ಗೆಯಿದು “ಪರಮ ಗುರುವೆ ನಿಮ್ಮಡಿಗಳು ಎನ್ನ ಪೂರ್ವಜನ್ಮ ನಿವೃತ್ತಿಯ ಮಾಡಿ ಪುನರ್ಜಾತ 
ನೆನಿಸಿ ಅಂಗದಲ್ಲಿ ಛಿಂಗಪ್ರತಿಷ್ಠೆಯಂ ಮಾಡಿ ಪ್ರಣವಪಂಚಾಕ್ಷರಿಯ ಪ್ರಾಣಸ್ಮಲದಲ್ಲಿ ಸ್ಮಾಪಿಸಿ 
ಎನ್ನ ಕೃತಾರ್ಥನ ಮಾದಿದಿರಿ. ದೇವಾ ಇನ್ನು ಎನ್ನ ಷಡಂಗವು ಲಿಂಗದಲ್ಲಿ ಲೀಯವಹ ಭೇದವ 
ನಿರೂಪವ ಕೊಟ್ಟು ಪಾಲಿಸೂದೆಂ”ದೊೊಡೆ. 


ಆ ಪ್ರೀಗುರುಸ್ವಾಮಿ, ತನ್ಮು ಪರಮಜ್ಞಾನಾನುಭಾವ ಪ್ರಸನ್ನ ಪ್ರಕಾಶದಿಂದ ಷಡುಸ್ಮಲ 
ವನು ಪ್ರಭುದೇವರ ವಚನಗಳಿಂದ ಸಂಕಲ್ಪಿಸಿ ಸುಲಲಿತ ವಾಕ್ಕಾಮ್ಮತವಾಗಿ ಆ ವಚನಂಗಳನು 
ಟೀಕಿಸಿ ಪರಮಾರ್ಥತತ ಬೋಧೆಯನು ನಿರೂಪಿಸಿದ ಭೇದವೆಂತಿದ್ಧೂದೆಂದಡೆ,- 


೨ ಅಲ್ಲಮಪ್ಪಭುದೇವರ ವಚನಸಂಪುಟ 
KN 


ಪ್ರಥಮದಲ್ಲಿ ಪ್ರಭುದೇನರ ಪಿಂಡಸಂಭವ ಗದ್ಯ: 


ನಿತ್ಯನಿರಂಜನ ಪರಂಜ್ಯೋತಿ ಆ  ವಾಜ್ಮನಸಗೋಚರಮಪ್ಪೆ ಶ್ರೀ ಪರಮೇಶ್ವರನ 
್ರೀಕೈಲಾಸದಲ್ಲಿಪ್ಪ ಎಲ್ಲಾ ಶಿವಗಣಂಗಳೊಳಗೆ ಅತ್ಯಂತ ಶ್ರೇಷ್ಠನಾಗುತ್ತಿಹ ಮಾಯಾಕೋಳಾಹಳ 
ನೆಂಬ ಗಣೇಶ್ವರನೊಪ್ಪುತ್ತಿರಲ್ಲು, 


ಒಂದುದಿನ ಪಾರ್ವತಿದೇವಿಯರು ಪರಮೇಶ ರನ ಕೂಡೆ ಸಂವಾದಿಸಿಿ, ಈ ಮಾಯಾ 
ಕೋಳಾಹಳನೆಂಬ. ಗಣೇಶ್ವರನು ಮಾಯೆಯ ತೊರೆದ ಪರಿಯೆಂತು? ಈತನ ಮಾಯಾಸಕ್ತನ 
ಮಾಡಿ ತೋರುವೆನೆಂದು ಪ್ರತಿಜ್ಞೆಯಂ ಮಾಡಿ ತನ್ನ ಓಲಗಕ್ಕೆ ವಾದ್ಯವ ಬಾರಿಸುವ ಒಬ್ಬ 
ರುದ್ರಕನ್ನಿಕೆಯ ಕರೆದು ನೀನು ಮಾಯಾಕೋಳಾಹಳನೆಂಬ ಗಣೇಶ್ವರನ ಸೋಲಿಸಿ ಬಾರೆಂದು 
ನಿರೂಪಿಸಲು, ಮಹಾಪ್ರಸಾದವೆಂದು ಕೈಕೊಂಡು ಆ ರುದ್ರಕನ್ನಿಕೆ-ಆ ಗಣೇಶ್ವರನು ಶಿವನ 
ಓಲಗಕ್ಕೆ ಬಪ್ಪ ದಾರಿಯೊಳು ತನ್ನ ಮಾಯಾವಿಲಾಸರೂಪ ತೋರಿ ಮೆರೆವುತ್ತೆಂ ಮುಂದೆ 
ವಿಂದಿರಲು, ಆ ಗಣೇಶ ರನು ಬರುತ ಆ ಕನ್ನಿಕೆಯ ರೂಪಲಾವಣ್ಯಮಂ ಕಂಡು ಮನಮುಟ್ಟಿ 
ಹಾರೈಸಿ; ತೆನ ತಾನೆಚ್ಛತ್ತು ಆಯೆಂದು ಬೆರಗಾಗಿ ಎನಗೀ ಮಾಯಾಧೀನ ಸಂಬಂಧಿಸಿತಲ್ಲಾ ಎನುತ 
ಚಿಂತಾಕ್ಟಾಂತನಾಗಿ ಶಿವನೋಲಗಕ್ಕೆ ಬರಲು ಶಿವನು ಆ ಗಣೇಶ್ವರನ ಸ್ಥಿತಿಯನರಿದು ನೀನು 
ಮಾಯೆಗೆ ಮನಸೋಲ್ತ ಕಾರಣ ಮಾಯಾಧೀನನಾಗಿ ಮತ್ತದಲ್ಲಿ ಹುಟ್ಟು ಹೋಗೆನಲು. ದೇವಾ 
ನಾನು ಮರ್ತ್ಕ್ಯದಲ್ಲಿ ಹುಟ್ಟಿ ನಿಮ್ಮನೆಂತು ಅರಿವೆನೆನಲು ಅದಕ್ಕೆ “ನೀನಂಜದಿರು ನಾನು ನಿನ್ನ 
ಮುಸುಕಿದ ಮಾಯೆಯಂ ನಿವೃತ್ತಿ ಮಾಡಿ ನಿನ್ನ ಸಂಸಾರಬಂಧನಮಂ ಬಿಡಿಸಿ ನಿನ್ನ ಅಂತೆರಂಗದಲ್ಲಿ 
ಜ್ಞಾ ನಗುರುಮೂರ್ತಿಯಾಗಿ ಬಹಿರಂಗದಲ್ಲಿ ಅನುಮಿಷನೆಂಬ ಗುರುಮೂರ್ತಿಯಾಗಿ ನಿನ್ನ ಕರಸ್ಮ ಲಕ A 
ಮಹಾಲಿಂಗಮಂ ತೋರಿಸಿಕೊಟ್ಟು ಸದ್ಯೋನ್ಮುಕ್ತನ ಮಾಡಿದಪ್ಸೆನು. ನೀನು ಮರ್ತ್ಕದಲ್ಲಿ 
ಹೋಗಿ ಫ್ರೀ ವೀರಶೈವಾಚಾರಕ್ಕೆ ಪ ್ರಥಮಾಚಾರ್ಯಪುರುಷನಾದಪ್ಪೆ ನಿನ್ನಿಂದ ಮರ್ತ್ಯಲೋಕದ 
ಮಹಾಗಣಂಗಳೆಲ್ಲರೂ ಕೃತಾರ್ಥರಾದಪ್ಪರು, ಹೋಗೆಂದು” ಶಿವನು ಅಭಯಹಸ್ತಮಂ ಕುಡಲು 
ಮಹಾಪ್ರಸಾದವೆಂದನುಜ್ಞೆಯಂ ಕೈಕೊಂಡು, 


ಮಾನವಾಕಾರ ಚೈತನ್ಯಕಳೆಯಂ ಧರಿಸಿ ಮೇರುವಿಂ ದಕ್ಷಿಣಭಾಗೆಯ ಜಂಬೂದಿ ೀಪಮಧ್ಯ 
ದೊಳೊಪ್ಪುತ್ತಿರ್ಪ ದೇಶಂಗಳ ಮಧ್ಯದೊಳು ಮೆರೆವ ಬೆಳುವಲದೇಶದಿಂ ದಕ್ಷಿಣ ಪ್ರಾಂತದೊಳಿಪ್ಪ 
ಬನವಸಿಯೆಂಬ ಗ್ರಾಮದೊಳು ನಾಗವಾಸಾಧಿಪತಿಯೆಂಬ ಶಿವಭಕ್ತನ ಸತಿ ಸುಜ್ಞಾ ನದೇವಿಯ 
ಬಸುರಲ್ಲಿ ಕಳಾಪ್ರವೇಶಿತನಾಗಿ ಜನಿಸಿ ಅಲ್ಲಮನೆಂಬ ನಾಮಮಂ ಧರಿಸಿ ಇರಲು, ಆ ರುದ್ರಕನ್ನಿಕೆಯೂ 
ಶಿವನ ನಿರೂಪದಿಂದ ಆ ಪುರದಲ್ಲಿ ಒಬ್ಬ ಶಿವಭಕ್ತನ ಬಸುರೊಳು ಜನಿಸಿ ಕಾಮಲತೆಯೆಂಬ 
ನಾಮಮಂ ಧರಿಸಿ ಇರಲು. 


ಆ ಸ್ತ್ರೀಗೆ ತಾನು ಪುರುಷನಾಗಿ ಸುಖಸುಂಕಥಾವಿನೋದದಿಂ ಕೆಲವ್ರು ಸಂವತ್ಸರಂಗಳೆಂ 


ಕಳಿಯೆ, ಆ ಕಾಮಲತೆಯೂ ವಿಶಾಪವನೆಯ್ದಿ, ತೆನಗೆಯೂ ಪ್ರೀ ಪರಮೇಶ್ವರನ ಕರುಣ ಪ್ರಸನ್ನ 
ಮಪ್ಸ ಕಾಲದೊಳು ಅಲ್ಲಮಪ್ರಭುರಾಯನ ಸತ್ಲಿಂಡದೊಳಡಗಿರ್ದ ಶಿವತತ್ವದ ನಿದರ್ಶನವೆಂತಿರ್ದು 


ದೆಂದಡೆ ಪ್ರಥಮದಲ್ಲಿ ಪಿಂಡಸ್ಮಲವಾದುದು. 


ಪಿಂಡಸ ಲ 
% 


0 
\/ 


ಶಿಲೆಯೊಳೆಗಣ ಪಾವಕನಂತೆ ಉದಕದೊಳಗಣ ಪ್ರತಿಬಿಬದಂತೆ, 
ಬೀಜದೊಳಗಣ ವೃಕ್ಷದಂತೆ ಶ್ಲದೊಳೆಗಣ ನಿಶ್ಯಬ್ಬದಂತೆ, 
ಗುಹೇಶ ರಾ ನಿಮ್ಮ ಶರಣಸೆಯಂಧ 


Il 6 Il 


ಲ ಅಲ್ಲಮಪ್ರಭುದೇವರ ವಚನಸಂಪುಟ 
kN 


೨ 


ಕಲ್ಲೊಣಗಣ ಕಿಚ್ಚು ಉರಿಯದಂತೆ, ಬೀಜದೊಳಗಣ ವೃಕ್ಷ ಉಲಿಯದಂತೆ, 
ತೋರಲಿಲ್ಲಾಗಿ ಬೀರಲಿಲ್ಲಾರಿಗೆಯು. 
ಗುಹೇಶ್ವರ ನಂದ ನಿಲವ ಅನುಭ(ಭಾ?)ವ ಸುಖಿ ಬಲ್ಲ. ll ೨1 
4 
ಜಲದೊಳಗಿರ್ದ ಕಿಚ್ಚು ಜಲವ ಸುಡದೆ, 
ಜಲವು ತಾನಾಗಿಯೆ ಇದ್ದಿತ್ತು ನೋಡಾ. 
ನೆಲೆಯನರಿದು ನೋಡಿಹೆನೆಂದಡೆ, ಅದು ಜಲವು ತಾನಲ್ಲ. 
ಕುಲದೊಳಗಿರ್ದು ಕುಲವ ಬೆರಸದೆ, ನೆಲೆಗೆಟ್ಲಿನಿಂದುದನಾರು ಬಲ್ಲರೊ? 
ಹೊರಗೊಳಗೆ ತಾನಾಗಿರ್ದು-ಮತ್ತೆ ತಲೆದೋರದಿಪ್ರುದ್ದು, 
ಗುಹೇಶ್ವರಾ ನಿಮ್ಮ ನಲವು ನೋಡಾ. ia HN 


ಲ 


ನೆಲದ ಮರೆಯ ನಿಧಾನದಂತೆ, ಮುಗಿಲ ಮರೆಯಲಡಗಿದ ಮಿಂಚಿನಂತೆ, 
ಬಯಲ ಮರೆಯನಡಗಿದ ಮರೀಚನಂತೆ (ಮರೀಚಿಯಂತೆ?) 
ಕಂಗಳ ಮರೆಯಲಡಗಿದ ಬೆಳಗಿನಂತೆ.-.ಗೆಹೇಶ್ವರಾ ನಿಮ್ಮ ನಲವು! | ೪ || 


ಸೂತ್ರ: ಇಂತಪ್ಪ ಮಹತ್‌ ಪಿಂಡಸೆ ಲವು ತನ ಮ ಲೀಲೆಯಿಂ ತನೊ ಳಡಗಿದ ಸೆಕಳ 
ನಿಃಕಳಾತ್ಮಕತತ್ವಂಗಳೆನ್ನು ಂಟುಮಾಡಿ ತೋರಬೇಕೆಂದು ಇಬ್ಬ ಪಸಲು ಅಕ } 
ವಾಗಿತ್ತಾಗಿ ಮುಂದೆ ಪಿಂಡಜ್ಞಾನಸ್ಥಲವಾದುದು. 


ಪಿಂಡಜಾ ನಸ ಲ 
- ಛು 
pi 


ಆದಿ ಆಧಾರವಿಲ್ಲದಂದು, ಹಮ್ಮುಬಿಮ್ಮುಗಳಿಲ್ಲದಂದು 
ಸುರಾಳನಿರಾಳವಿಲ್ಲದಂದು, ಸೆಚರಾಚರವೆಲ್ಲ ರಚನೆಗೆ ಬಾರದಂದು, 
ಗುಹೇಶ್ವರಾ ನಿಮ್ಮ ಶರಣನುದಯಿಸಿದನಂದು. (No 


ಹಡ ನಸ ಲ 
ಇ ಫಿ 


» 


— 


ನಾದಬಿಂದುಗಳಿಲ್ಲದಂದು ನಿರ್ಭಯನೆಂಬ ಗಣೇಶ್ವರನು, 
ಉತ್ಪತ್ತಿ ಸ್ಥಿತಿ ಲಯವಿಲ್ಲದಂದು ಅಕ್ಷಯನೆಂಬ ಗಣೇಶ್ವರನು, 
ಓದು ವೇದಂಗಳಿಲ್ಲದಂದು ಓಂಕಾರನೆಂಬ ಗಣೇಶ್ವರನು. 
ುಗಜುಗಂಗಳಿಲ್ಲದಂದು ಊರ್ಧ್ಯಮುಖನೆಂಬ ಗಣೇಶ್ವರನ್ನು 
ಗುಹೇಶ್ವರಲಿಂಗವಿಲ್ಲದಂದು ನಿರ್ಮಾಯನೆಂಬ ಗಣೇಶ್ವರನು. 


~ 
[a 


ಅಯ್ಯಾ ಜಲ, ಕೂರ್ಮ, ಗಜ, ಫೆಣಿಯ ಮೇಲೆ 
ಧರೆ ವಿಸ್ತರಿಸಿ ನಿಲ್ಲದಂದು, ಗಗನವಿಲ್ಲದಂದು, 
ಪವನನ ಸುಳುಹಿಲ್ಲದಂದು, ಅಗ್ಗಿಗೆ ಕಳೆದೋರದಂದು, 
ತರು ಗಿರಿ ತೃಣ ಕಾಷ್ಪೂದಿಗಳಿಲ್ಲದಂದು, 
ಯುಗ ಜುಗ, ಮಿಗಿಲೆನಿಸಿದ ಹದಿನಾಲ್ಕು ಭುವನ ನೆಲೆಗೊಳ್ಳದಂದು, 
ನಿಜವನರಿದೆನೆಂಬ ತ್ರಿಜಗಾಧಿಪತಿಗಳಿಲ್ಲದಂದು 
ತೋರುವ ಬೀರುವ ಭಾವದ ಪರಿ, 
ಭಾವದಲ್ಲಿ ಭರಿತ, ಅಗಮ್ಯ ಗುಹೇಶ್ವರ ನರಾಳವು! 


9) 


ಅಯ್ಯಾ ನೀನು ನಿರಾಳ ನಿರ್ಮಾಯನಾಗಿಪ್ರೆ ಯಾಗಿ- 
ಆಕಾಶ ಪ್ರಕಾಶವಿಲ್ಲದಂದು, ಸಾಕ್ಷಿ ಸಭೆಗಳಿಲ್ಲದಂದು 
ಸೆಚರಾಚರವೆಲ್ಲ ರಚನೆಗೆ ಬಾರದಂದು; 
ಆಧಾರಮೊಳಗಣ ವಿಭೂತಿಯನೆ ತೆಗೆದು, ಭೂಮಿಯ ನೆಲೆಗೊಳಿಸಿ (ಸೆ?) 
ಪಂಚಾಶತ್‌ಕೋಟಿ ವಿಸ್ತೀರ್ಣ ಭೂಮಂಡಲಕ್ಕೆ 
ಸುತ್ತಿ ಹರಿದವು ಸೆಪ್ತಸಾಗರಂಗಳು. 
ಎಂಬತ್ತಾರು ಕೋಟಿಯ (ಯುಂ?) ತೊಂಬತ್ತೇಳುಲಕ್ಷ ಕಾಲ 
ಭುವನ ಮಂಡಲಕ್ಕೆ ಉದಯ ಬ್ರಹ್ಮಾಂಡ, 
ಅರುವತ್ತಾರು ಕೋಟಿ ತಾರಾಮಂಡಲವೆಂದಡೆ, 
ಬೆಳಗಿ ತೋರಿದ ಹನ್ನೆರಡು ಜ್ಞೋತಿಯ 
ಐಲಿಸಿ ತೋರಿದ ಹದಿನಾಲ್ಕು ಭುವನವ- 
ಈ ಜಗದ ಜಂಗುಳಿಯ ಕಾವ ಗೋವಳ ತಾನಾಗಿ 
ಚೌರಾಸಿ ಲಕ್ಷ ಜೀವರಾಶಿಗಳಿಗೆ ರಾಶಿವಾಳೆ ತಾನಾಗಿ 
ಸಕಲದ ಅಳಿವಿನ ಉಳಿವಿನ ನಿಜದ ನಿಲವ ನೋಡಿ ಕಂಡೆನು. 
ಗುಹೇಶ್ವರಾ, ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನುತಿರ್ದೆನು. 


ವಿ 


೪, 


ಜ್‌ ನ್‌್‌ 


( 
” 
(9 
30 
Ne! 
41 
Cl 
tl 
CL 
¢ 
f 
KX 
( 
d k 


[s 


ತಲೆ ಇಲ್ಲದ ತಲೆಯಾತಂಗೆ ಕರುಳಿಲ್ಲದ ಒಡಲು ನೋಡಾ! 
ಆ ನಲ್ಲಂಗೆ ಅಂಗವಿಲ್ಲದ ಅಂಗನೆ ಸತಿಯಾಗಿಪ್ಪಳು! 
ಇವರಿಬ್ಬರ ಬಸುರಲ್ಲಿ ಹುಟ್ಟಿದಳೆಮ್ಮ ತಾಯಿ. 
ನಾ ಹುಟ್ಟಿ, ತಾಯ ಕೈವಿಡಿದು ಸಂಗವ ಮಾಡಿ 
ನಿರ್ದೋಷಿಯಾದೆನು ಕಾಣಾ ಗುಹೇಶ್ವರಾ. ™ 


೧೦ 


ಎನ್ನ ನಾನರಿಯದಂದು ಮುನ್ನ ನೀನೇನಾಗಿರ್ದೆ ಹೇಳಾ? 
ಮುನ್ನ [ನೀ] ಬಾಯ ಮುಚ್ಚ್ಛಿಕೊಂಡಿರ್ದ ಎಂಬುದ, 
ನಾ ನಿನ್ನ ಕಣ್ಣ ೦ದ ಕೆಂಡೆನು. 
ಎನ್ನ ನಾನರಿದ ಬಳಿಕ ಇನ್ನು ನೀ ಬಾಯಿದೆರೆದು ಮಾತನಾಡಿದದೆ 
ಅದನೆನ್ನ ಕಣ್ಣಿ ೦ದ ಕಂಡು ನಾಚಿದೆ ನೋಡಾ. 
ಎನ್ನು ಕಾಬ ನಿನಗೆ, ನಿನ್ನು ಕಾಬ ಎನಗೆ, ಸಂಬಂಧ ಒಂದೇ ನೋಡಾ! 
ಗುಹೇಶ್ವರಾ ನಿನ್ನ ಬೆಡಗಿನ ಬಿನ್ನಾಣವ ನಾನರಿದೆ ನೋಡಾ. i 


೧೧ 


ಮಾಯದ ಬಲೆಯಲ್ಲಿ ಸಿಲುಕಿದ ಮರುಳ ನಾನೆಂದರಿದ ಪರಿಯ ನೋಡಾ! 
ಲಿಂಗವೆಂದರಿದ ಪರಿಯ ನೋಡಾ! 
ತನ್ನ ಎನೋದಕ್ಕೆ ಬಂದು (ದ?) ನಿಶ್ಚಿಂತೆ ನರಾಳ 
ಗುಹೇಶ್ವರನೆಂದರಿದ ಪರಿಯ ನೋಡಾ. ೭ 


ಸೂತ್ರ: ಇಂತು ತನ್ನ ಪಿಂಡಜ್ಞಾನದ ಲೀಲೆಯಿಂದಾದ ಮಾಯಾಮಹದಾದಿ 


ಪ್ರಪಂಚು ತನಗೆ ಅನ್ಯವಾಗಿರಲು, ಆ ಮಾಯೆಯ ತಾನರಿದು ಬೇರ್ಪಡಿಸಿ ನಿವೃತ್ತಿ 
ಮುಖದಿಂದ ವಿಡಂಬಿಸುತ್ತಿರಲು ಮುಂದೆ ಮಾಯಾವಿಲಾಸವಿಡಂಬನಸ್ತೆ ಲವಾದುದು. 


ಮಾಯಾವಿಲಾಸವಿಡಂಬನಸ ಲ 


eM 
\/ 


ಕಾಯದ ಮೊದಲಿಗೆ ಬೀಜವಾವುದೆಂದರಿಯದೀ ಲೋಕ. 
ಇಂದ್ರಿಯಂಗಳು ಬೀಜವಲ್ಲ, 


ಮಾಯಾವಿಲಾಸವಿಡಂಬನಸ್ಥ ) 


ಆ ಕಳಾಭೇದವಲ್ಲ! ಸ್ವಪ್ನ ಬಂದೆರಗಿತ್ತಲ್ಲಾ! 


ಇದಾವಂಗೂ ಶುದ್ಧ ಸುಯಿಧಾನವಲ್ಲ ಕಾಣಾ ಗುಹೇಶ್ವರಾ. la! 


\/h 


ಅಂಡಜವೆಂಬ ತತ್ತಿಯೊಡೆದು ಪಿಂಡ ಪಲ್ಲಟವಾಗಿ 
ಗಂಡಗಂಡರನರಸಿ ತೊಳಲುತೆ ತೈದಾರೆ. 
ಖಂಡಮಂಡಲದೊಳಗೆ ಕಂದೆ ಹೊಂದು ಚಿ ಚೊ ೀದ್ಯವ: 
ಕಂದನ ಕೈಯ ದರ್ಪಣವ ಪ್ರತಿಬಿಂಬ ನುಂಗಿತ್ತು. 
ದಿವರಾತ್ರಿಯುದಯದ ಬೆಳಗನು ಕತ್ತಲೆ ನುಂಗಿತ್ತು. 
ಹೇಶ್ತರನಲ್ಲಿಂ್‌ ಮಿ ನಿರ್ವಯಲಾಗಿತ್ತು A il 2 | 


೧೪ 


ಸಗ ಮಕಲು. ತೊಟಿ ಲ ಮೇಲೆವ 
ರಕ್ಕಸಿಗಿಬ್ಬರು ಮಕ್ಕ ಯ್ಯ $ AN ಮೇಲ್ಫವರು, 
ರಕ್ಕಸಿ ಬಾಣತಿಯಾದದೆ ಮಕ್ಕಳಿ ಿಗಿನ್ನೆ ಶೊ! 
ತೊಟ್ಟಿಲ ತೂಗುವೆ ಜೋಗುಳವಾಡುವೆ 


ರಕ್ಕಸಿಬಾಣತಿಯ ತೊಟ್ಟಿಲು ನುಂಗಿತ್ತು ಇದೇನು ಹೇಳಾ ಗುಹೇಶ್ವರಾ? I 


( 


೧೫ 


ಗಗನದ ಮೇಲೊಂದು ಅಭಿನ' ಗಿಳಿ ಹುಟ್ಟ 
ಸಯ ಸೆಂಭ್ರಮದಲ್ಲಿ ಮನೆಯ ಮಾಡಿತ್ತು 
ಹ್ಮನಾ ಗಿಳಿಗೆ ಹಂಜರವಾದ, ವಿಷ್ಣು ಆ ಗಿಳಿಗೆ ಕೊರೆಯ ಕೂಳಾದ 
ುದ್ರನಾ ಗಿಳಿಗೆ ತಾ ಕೋಳಾದ (ಕೋಳುವೋದರ?) 
ಇಂತೀ ಮೂವರ ಮುಂದಣ ಕಂದನ ನುಂಗಿ 
ಪ್ರನಾಮ ನಷ್ಟವಾಯಿತ್ತು-ಇದೆಂತೊ ಗುಹೇಶ್ವರಾ? ll ೪1 


NE 


efl 4 
et 


೧೬ 


ನೆಲದ ಬೊಂಬೆಯ ಮಾಡಿ, ಜಲದ ಬಣ್ಣ ವನುಡಿಸಿ, 
ಹಲವು ಪರಿಯಾಶ್ರಿ(ಶ್ರ?)ಮದಲ್ಲ ಉಲಿವ ಗೆಜ್ಜೆ ಯ ಕಟ್ಟಿ 
ವಾಯುವನಲನ ಸಂಚಕ್ಕೆ ಆರಳೆಲೆಯ ಶೃಂಗಾರವ ಮಾಡಿ 
ಆಡಿಸುವ ಯಂತ್ರವಾಹಕನಾರೊ? 
ಬಯಲ ಕಂಭಕ್ಕೆ ತಂದು ಸೆಯವಂದು ಪರವ ಕಟ್ಟಿ ದಡೆ 
ಸೆಯವದ್ವಯವಾಯಿತ್ತು -ಏನೆಂಬೆನು ಗುಹೇಶ್ಪ ರಾ ll # 1 


೧೭ 


ಇಪ್ಪ ತ್ರೈ ದು ತಲೆಯೊಳಗೆ, ಏಳು ಮೊಲೆ ಮುಖವೆಂಟ್ಯು, 
ದದಿನಾಲ್ವೂ. ಬಾಯಿ ನೂರಿಪ್ಪ ತ್ತು ಕೊರೆದಾಡೆ. 
ಹೃದಯದಲ್ಲಿ ಹುದುಗಿದ ಆಗ್ನಿ ಯ ತೆಗೆದು ಮುದಾ ಡಿಸಿ(ಸೆ? 
ದನಿಯ ಧರ್ಮವ ನುಂಗಿ ಹ ಬಣ್ಣಗಳಡಗಿ 
ಹೆತ್ತ ತಾಯಿ ಮಗನ ನುಂಗಿ, ಶಿಶು ತಾಯ ಬೆಸಲಾಗಿ 
ಗುಹೇಶ್ವರನೆಂಬ ನಿಲವ ಅಂಗಯ ಮೊಲೆ ನುಂಗಿತ್ತು. ] 


(್‌ 


೧೮ 


ಜಂಬೂದ್ವೀಪದ ವ್ಯವಹಾರಿ ಖಂಡ ಭಂಡವ ತುಂಬಿ 
ಕುೂಂಭಿನಿಯುದರದ ಮೇಲೆ ಪಸರವನಿಕ್ಸಿದ. 
ಉಷ್ಣ ತೃಷ್ಟೆ ಘನವಾಗಿ, ಕಡಲೇಳು ಸಮುದ್ರವ ಕುಡಿದು 
ನೀರಡಿಸಿದಾತ ಅರಖುಗೊಂಡು ಬೆರಗಾದ. 
ಶಿಶು ತಾಯ ಹೆಣನ ಹೊತ್ತುಕೊಂಡು ಹೆಸರ ಹೇಳುತ್ತೈದಾನೆ! 
ಗುಹೇಶ್ವರನೆಂಬ ನಿಲವ ವಸುಧೆಯಾಕೃತಿ ನುಂಗಿತ್ತು. NA 


೧೯ 


ಭೂಮಿಯ ಕಠಿಣವನು, ಆಕಾಶದ ಮೃದುವನು: ತಿಳಿವ ಗಮನ 
ಅಲ್ಲಿಯೇ ನಿಂದಿತ್ತು. 
ಉದಕದೊಳಗೆ ಹುಟ ಚಿದ ತೃ ತಪ್ಪೆ ಷ್ಟ ಉದಕವನರಸಿತ್ತಲ್ಲಾ ! 
ಒಳಗೆ ಸತ್ತು ಹೊರಗೆ ಆಡುತ್ತ" 5ಡಿ! 
ಗುಹೇಶ್ವರೆ : ಬೆರಗಾಗಿ ಅಲ್ಲಿಯೇ ನಿಂದನು. WS | 


೨೦ 


ಭಬೊೂಮಿಯಾಕಾಶ ಒಂದು ಜೀವನದುದರ. 
ಅಲ್ಲಿ ಘನವೇನು ಘನವೆನ್ನದವಂಗೆ? ಕೆರಿದೇನು ಕಿರಿದೆನ್ನದವುಂಗೆ? 
ಆ ಘನವು ಮನಕ್ಕೆ ಗಮಿಸಿದಡೆ, ಇನ್ನು ಸೆರಿಯುಂಟೆ ಗುಹೇಶ್ವರಾ? | €F | 


೨೧ 


ಹಿ 
ಹೊನ್ನು ಹೆಣ್ಣು ಮಣ್ಣು ತೋರಿ, ಮುಕ್ಳಣ್ಣ ನಾಡಿದ ಬೇಂಟಿ ತಿಯ. 
ಆಅಸೆಯಿಂಬ ಕುಟುಕನಿಕ್ಸಿ, ಹೇಸೆದೆ ಕೊಂದೆಯಲ್ಲಾ ಗುಹೇಶ್ವರಾ | ನಿರಿ ॥ 


|) 


ಮಾಂ ಯಾವಿಲಾಸವಿಡಂಬನಸ್ಕ ಲ ಲ 
29 


ಘನವೆಂದಡೆ ಬ್ರಹ್ಮನ ಮುಗಿತ್ತು ಮಾಯೆ 
ವಿಷ್ಣು ಘನವೆಂದಡೆ ವಿಷ್ಣು ವ ನುಂಗಿತ್ತು ಮಾಯೆ 
ರುದ್ರ ಘನವೆಂದಡೆ ರುದ್ರನ ನುಂಗಿತ್ತು ಮಾಯಿ 
ತಾ ಘನವೆಂದಡೆ ತನ್ನ ನುಂಗಿತ್ತು ಮಾಯೆ 
ಸರ್ವವೂ ನಿನ್ನ ಮಾಯೆ! 
ಒಬ್ಬರನ್ನೊ ಳಕೊಂಡಿತ್ತೆ ಹೇಳಾ ಗುಹೇಶ್ವರಾ? il ೧೧ 1 


೨೩ 


ದೇವರೆಲ್ಲರ ಹೊಡೆತಂದು ದೇವಿಯರೊಳೆಗೆ ಕೂಡಿತ್ತು ಮಾಯೆ 
ಹರಹರಾ ಮಾಯೆ ಇದ್ದೆ ಡೆಯ ನೋಡಾ. 
ಶಿವನಿವಾ ಮಾಯೆ ಇದ್ದೆ ಡೆಯ ನೋಡಾ. 
ಎರಡೆಂಏತ್ತುಕೋಟಿ ಪ ಸ್ರಮಥಗಣಂಗಳು, ಅಂಗಾಲ ಕಣ್ಣ ವರು 
ಮೈಯಲ್ಲಾ ಕಣ್ಣ Fe ನಂದಿವಾಹನ ರುದ್ರರು- ಇವರೆಲ್ಲರು, 
ಮಾಯೆಯ ಕಾಲಗಾಹಿನ ಸರಮಾಲೆ ಕಾಣಾ  ಗುಹೇಶ್ವ Il ೧೨ ॥ 


೨೪ 


ಆಡಂಬರಮೊಳಗಾಡಂಬರವಿದೇನೊ? 
ಹಾರಿತ್ತು ಬ ನ್ರಿಹ್ಮನೋಲಗ, ಕೆದರಿತಿ ತ್ರಿದೇನಯ್ಯಾ? 
ಸಾರು ? ಸಾರು” ಎನುತ್ತ ವಿಷ್ಣು ಅಜನ ನುಂಗಿ 
ರುದ್ರ ಯೋನಿಯೊಳದೆಗಿತ್ತಿ, ದೇನೊ! 
ಬೇರಿಲದ ಮರ, ನೀರಿಲ್ಲದ ನೆಳಲೊಳೆಗೆ 
ತೋರಿದ ಪ ಪ್ರ ತಿಬಿಂಬವ : ನಾನೇನೆಂಬೆನು ಗುಹೇಶ್ವರಾ? [| 


೨೫ 
ಚಂದ್ರಮನೊಳಗಣ ಎರಳೆಯ ನುಂಗಿದ ರಾಹುವಿನ ನೋಟವು, 
ಅಂದಂದಿಗೆ ಬಂದು ಕಾಡಿತ್ತು ನೋಡಾ. 


ಒಂದರ ತಲೆ, ಒಂದರ ಬಸುರು-ಅಂದಂದಿಗೆ ಬಂದು ಕಾಡಿತ್ತು ನೋಡಾ. 
ನಂದಿ ನಂದಿಯ ನುಂಗಿ ಬಂದುದು ಮಹೀತಳಕ್ಕಾಗಿ, 


ಇಂದು, ರವಿಗಡಣವ ನಾನೇನೆಂಬೆ ಗುಹೇಶ್ವರಾ. | ೧೪ | 


೧೦ 


ಅಲ್ಲಮಪ್ರಭುದೇವರ ವಚನಸಂಪ್ರಟ 


1 
pS 


ಊರ ಮಧ್ಯದ ಕಣ್ಣ ಕಾಡಿನೊಳಗೆ, ಬಿದ್ದೆ ದಾವೆ ಐದು ಹೆಣನು. 


ಬಂದು ಬಂದು ಅಳುವರು, 


ಬಳೆಗ ಘನವಾದ ಕಾರಣ-ಹೆಣನೂ ಬೇಯದು ಕಾಡೂ ನಂದದು. 


ಮಾಡ ಉರಿಯಿತ್ತು ಗುಹೇಶ್ವರಾ. 


ಹ 


ಹುಲಿಯ ಬೆನ್ನಲ್ಲಿ ಒಂದು ಹುಲ್ಲೆ ಹೋಗಿ, ಮೇದು ಬಂದೆನೆಂದಡೆ 


ಇದ ಕಂಡು ಬೆರಗಾದೆ. 

ರಕ್ಕಸಿಯ ಮನೆಗೆ ಹೋಗಿ ನಿದ್ರೆಗೈದು ಬಂದೆನೆಂದಡೆ, 
ಇದ ಕಂಡು ಬೆರಗಾದೆ. 

ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದಡೆ, 
ಇದ ಕಂಡು ಬೆರಗಾದೆ-ಗುಹೇಶ್ವರಾ. 


೨೮೦ 
ಹೆದಯಕೆಂದದ ಮೇಲೆ ಹುಟ್ಟಿತ್ತು, 


ಹ್‌ ಹಬ್ಬಿ ಿ ಕೊಬ್ಬ ಹೆಲವು ಫಲವಾಯಿತ್ತು-ನೋಡಿರೆ! 


ರಿಪರಿಯ ಗಳನು ಬೇಡಿದವರಿಗಿತ್ತು, 
ಆ ನ ಬಯಸಿದವರು ಜಲಮೊಳಗೆ ಬದ್ದ ಡೆ 
[ನೋಡಿ] ನಗುತ್ತಿ ರ್ದೆನು-ಗುಹೇಶ್ವರಾ. 


೨೯ 


ಪಂಚಾಶತ್‌ಕೋಟಿ ಭೂಮಂಡಲವನು, 
ಒಂದು ತಲೆಯಿಲ್ಲದ ಮುಂಡ ನುಂಗಿತ್ತ ಕಂಡೆನು, 
ತಲೆಯಿಲ್ಲದೆ ಕಂಡು ಬೆರಗಾದೆನು 
ನವಖಂಡ ಮಂಡಲ ಭಿನ್ನವಾದಂದು- 
ಆ ತಲೆಯ ಕಂಡವರುಂಟೆ ಗುಹೇಶ್ವರಾ? 


pie 


ಅರಗಿನ ಪುತ್ನಳಿಯನುರಿ ಕೊಂಡಡೆ, ಉದಕ ಬಾಯಾರಿ ಬಳಲುತ್ತಿದೆ. 


[9 
[ಅಗೆಯಿಂ ಭೋ ಬಾವಿಯನಗೆಯಿಂ ಭೋ] 


ll ೧೫ 1 


| O೬ | 


ll ೧೭ | 


Il ೧೮ ॥ 


ಮಾಖಾವಿಲಾಸವಿಡಂಬನಸ್ಸ ೮ ೧೧ 


ಬಾವಿಯನಗೆದಾತ ಸತ್ತ, ಬಾವಿ ಬತ್ತಿತ್ತು ಇದು ಕಾರಣ, 
ಮೂರು ಲೋಕವು ಬರುಸೊರೆವೋಯಿತ್ತು ಗುಹೇಶ್ವರಾ. ll oF I 


೩೧ 


ಅಂಗದ ಕೊನೆಯ ಮೇಲಣ ಕೋಡಗ ಕೊಂಬಿಗೆ ಹಾರಿತ್ತು, 
ಅಯ್ಯಾ ಇದು ಸೋಜಿಗ!- 
ಕಯ್ಯ ನೀಡಲು ಮೃಯೆಲ್ಲವನು ನುಂಗಿತ್ತು 
ಒಯ್ಯನೆ ಕರೆದಡೆ ಮುಂದೆ ನಿಂದಿತ್ತು 
ಮುಯ್ಯಾಂತಡೆ ಬಯಲಾಯಿತ್ತು ಗುಹೇಶ್ವರಾ! ll ೨೦ 1| 


$6 
[7 


ಭೂತ ಭೂತವ ಕೂಡಿ ಆದು ತ ವಾಯಿತ್ತು, 
ಕಿಚ್ಚು ಕೋಡಿಶು ಖಿ, [ನೀರು] ನೀರೆಡಸಿತ್ತು -ಅದ್ಭು ತವಾಯಿತ್ತು! 
ಸಜ ಪವನದೋಷದೊಳ ಡೆಗಿರ್ದು 
ವಾಯುವಿಮ್ಮ ಡಿಸಿತ್ತ ಕ ಕಂಡೆ, ಗುಹೇಶ್ವರಾ. | 2೧ ॥ 


ಅಡವಿಯೊಳೆಗೆ ಕಳ್ಳರು ಕಡವಸಿ ಸಿದ್ಧ (ಕಡವನಸೆದ?) ಸಾ ಸ್ವಾಮಿಯನು 
ಹುಡುಕಿ ಹುಡುಕಿ ಅರಸುತ್ತೈದಾ ದಾರೆ. -ಸೊಡರು ನಂದಿ ಕಾಣದೆ! 
ಅನ್ನ ಪಾನದ ಹಿರಿಯರೆಲ್ಲರು ತ ಕ್ಯಮ್ಯನತರಳವ 
ಅಧರಪಾನವನುಂಡು ತೇಗಿ, ಸುರಾಪಾನವ ಬೇಡುತೆ ತೈದಾರ. 
ಆರಿದ ಹ ಹಾರುವನೊಬ್ಬನು ಅರಿದ ತಲೆಯ ಒಡಿದುತೊಂಡು, 
ಆಧ್ಯಾತ್ಮವಿಕಾರದ ನೆತ್ತರ ಕುಡಿದನು ನೋಡಾ- ಗುಹೇಶ್ರ ರಾ. Il ೨೨ ॥l 


€. ₹ 


AU 


ಮುಗಿಲ ಬಣ್ಣದ ಪಕ್ಷಿ ಮಗನ ಕೈಯ ಅರಗಿಳಿ, 
pe ಕೋಲಿಂಬಿನಲ್ಲಿ ಸೈಪ್ನದ ಲವನು ತೆಗೆದೆಚ್ಸ ವನಾರೊ? 
ಗಿಪಮಿಸೆಬಾರದು! 
ಸ್ವಪ್ನ ಸುಷುಪ್ಲಿಯ ನಡುವೆ ತ್ರಿ ಜಗವಾಯಿತ್ತು. 


ಜಗಜ್ಯೋತಿ, ನಿನ್ನ ಮಾಂ NE 5 ಗುಹೇಶ್ವರಾ. | ೨೩ | 


೧೨ 


ಅಲ್ಲಮಪ್ರಭುದೇವರ ವಚನಸಂಪುಟ 
೩ಜಿ 


ಕಡಲನುಂಗಿದ ಕಪ್ಪಿನ ಪರಿ ನವಸಾಸಿರ! 
ಸಿಡಿಲು ಹೊಯ್ದ ಬಯಲಿಂಗೆ ಬಣ್ಣ ವುಂಟೆ? 
ಕಂಗಳ ಮುಂದಣ ಕನಸು ಹಿಂಗಿದ ತುಂಬಿಯ ಪರಿಮಳ! 
ಅಂಗವಿಲ್ಲದ ರೂಹಿಂಗೆ ಸೆಂಗವುಂಟೆ? “ಇದೇನೋ! 
ಗಗನದ ಹಣ್ಣನೆ ಕೊಯ್ದು, ಮುಗುದೆ ರುಚಿಯನರಿಯಳು! 
ಹೆಗರಣದಮ್ಮಾವಿನ ಹಯನು ಸಯವಪ್ಪುದೆ ಗುಹೇಶ್ವರಾ? H ೨೪ Il 


೩೬ 


ಮಾಯದ ಕೈಯಲಿ ಓಲೆ ಕೆಂಠವ ಕೊಟ್ಟಡೆ, 
ಲಗುನ ವಿಗುನವ ಬರೆಯಿತ್ತು ನೋಡಾ 
ಅರಗಿನ ಪುತ್ನಳಿಗೆ ಉರಿಯ ಸೀರೆಯನುಡಿಸಿದಡೆ, 
ಅದು ಸಿರಿಯ ಸಿಂಗಾರವಾಯಿತ್ತು ನೋಡಾ. 
ಅಂಬರದೊಳೆಗಾಡುವ ಗಿಳಿ ಪಂಜರದೊಳಗಇ ಬೆಕ್ಕ ನುಂಗಿ 
ರಂಭೆಯ ತೋಳಿಂದ ಆಗಲಿತ್ತು ನೋಡಾ- ಗುಹೇಶ್ವರಾ. | ೨೫ 1 


೩೭ 


ಹಿರಿದಪ್ಪ ಜಲಧಿಯ ಮಡುವಿನೊಳೆಗೆ, 
ಕರಿಯ ಕಬ್ಬಿಲ ಜಾಲವ ಬೀಸಿದ ನೋಡಯ್ಯಾ. 
ಅರಿದ ತಲೆ ಐದು, ಅರಿಯದ ತಲೆ ಐದು, ಕರಿಯ ತಲೆ ಐದು, 
ಮುಂದೈದಾವೆ ನೋಡಯ್ದಾ. 
ಕಠಿಯ ಕಬ್ಲಿಲ ಜಾಲವ ಹೊತ್ತು ಕೊಂಡು ಹೋದಡೆ 
ನೇತ್ರದಲೋಕುಳಿಯಾಡಿತ್ತ ಕಂಡೆನು ಗುಹೇಶ್ವರಾ. | 2೬ || 


೩ರ 


ಕೋಣನ ಕೊಂಬಿನ ತುದಿಯಲ್ಲಿ, ಏಳುನೂರೆಪ್ಪತ್ತು 
ಬಾವಿಯೊಳಗೊಂದು ಬಗರಿಗೆ, ಬಗರಿಗೆಯೊಳಗೊಬ್ಬ 
ಆ ಸೊಳೆಯ ಕೊರಳಲ್ಲಿ ಏಳುನೂರೆಪ್ಪ ತ್ತು 


ಆನೆ ನೇರಿತ್ತ ಕಂಡೆ ಗುಹೇಶ್ವರಾ. |. ೨೬ ॥ 


ಸೇದೆಯ ಬಾವಿ. 
ಸೊಳೆ ನೋಡಯ್ಯಾ. 


ಮಾಖಯಾವಿಲಾಸವಿಡಂಬನಸ್ಮ ಲ ೧೩ 


೩೯ 


ಹುಲಿಯ ತಲೆಯ ಹುಲ್ಲೆ, ಹುಲ್ಲೆಯ ತಲೆಯ ಹುಲಿ 
ಈ ಎರಡರ ನಡು ಒಂದಾಯಿತ್ತು!-ಹುಲಿಯಲ್ಲ ಹುಲ್ಲೆಯಲ್ಲ. 
ಕೆಲದಲೊಂದು ಬಂದು ಮೆಲುಕಾಡಿತ್ತು ನೋಡಾ. 
ತಲೆಯಿಲ್ಲದ ಮುಂಡ ತರಗೆಲೆಯ ಮೆದ್ದಡೆ, 
ಎಲೆ ಮರೆಯಾಯಿತ್ತು ಕಾಣಾ, ಗುಹೇಶ್ವರಾ. | ೨೮ 1 


೪೦ 


ಕರೆಯದೆ ಬಂದುದ, ಹೇಳದೆ ಹೋದುದನಾರೂ.ಆರಿಯರಲ್ಲಾ 
ಅಂದಂದಿಂಗೆ ಬಂದ ಪ್ರಾಣಿಗಳು, ಆರೂ ಅರಿಯರಲ್ಲಾ. 
ಗುಹೇಶ್ವರನೆಂಬ ಲಿಂಗವು ಉಣ್ಣ ದೆ ಹೋದುದನಾರೂ ಅರಿಯರಲ್ಲಾ! ॥ ೨೯ ॥॥ 


೪೧ 


ಆಯಿತ್ತಿ ಉದಯಮಾನ, ಹೋಯಿತ್ತೆ ಅಸ್ತೆ ಮಾನ. 
ಅಳಿದವಲ್ಲಾ ನೀರಲಾದ ನಿರ್ಮಿತಂಗಳೆಲ್ಲವು! 
ಕತ್ತ ಲೆಗವಿಯಿತ್ತು ಮೂರು ಲೋಕದೊಳಗೆ. 
ಇದರಚ್ಚುಗವೇನು ಹೇಳಾ ಗುಹೇಶ್ವರಾ? || ೩೦ Il 
೪೨ 
ಲುಗಳೆಯವು ಗಾಲಿ ಕಂಡಯ್ಸಾ, 
ದೇಷವೆಂಬುದು ತುಂಬಿದ ಬಂಡಿ ಕಂಡಯ್ಕಾ. 
ಬಂಡಿಯ ಹೊಡೆವರೈೈವರೂ ಮಾನಿಸರು, ಒಬ್ಬರಿಗೊಬ್ಬ ರು ಸಮವಿಲ್ಲಯ್ಯ. 


ಶ್ರ" 
ಆದರಿಚ್ಛ್ನೆಯನರಿದು ಹೊಡೆಯದಿರ್ದಡೆ, 
ಆದರೆಚ್ಚು ಮುರಿಯಿತ್ತು, ಗುಹೇಶ್ವ ರಾ. | ೩೧ ॥ 


೪ 


ಆರಕ್ಕೇಯ ಸಿರಿಗೆ ಆರಕ್ಕೆ ಚಿಂತಿಸುವರು. 
ಆರ್ಮಿ ಯ ಬಡತನಕ್ಕೆ ಆರಕ್ಕೆ ಮರುಗುವರು. 
ಇದಾರಕ್ಕೆ? ಏನಕ್ನೆ? “ಮಾಯದ ಬೇಳುವ ಹುರುಳಿಲ್ಲ. 
ಕೊಂದು ಕೂಗಿತ್ತು ನೋಡಾ ಗುಹೇಶ್ವರಾ. KS | 


೧೪ ~ ಅಲ್ಲಮಪ್ರಭುದೇವರ ವಚನಸಂಪುಟ 
ಅಳ 


ತೋಟವ ಬಿತ್ತಿದ[ರೆಮ್ಮ ವರು, ಕಾಹ ಕೊಟ್ಟವರು ಜವನವರು. 
ನಿತ್ಯವಲ್ಲದ ಸಂಸಾರ ವೃಥಾ ಹೋಯಿತ್ತಲ್ಲಾ! 
ಗುಹೇಶ್ವರನಿಕ್ಕಿದ ಕಿಚ್ಚು, ಹೊತ್ತಿಕ್ಕಲುಂಟು ಅಟ್ಟಣಲಿಲ್ಲ ಗುಹೇಶ್ವರಾ. ॥ ೩೩ ॥॥ 


೪೫ 


ನಿರ್ಣಯವನರಿಯದ ಮನವೆ, ದುಗುಡವನಾಹಾರಗೊಂಡೆಯಲ್ಲಾ! 
ಮಾಯಾ ಸೂತ್ರವಿದೇನೊ! ಕಂಗಳೊಳ[ಗಣ] ಕತ್ತಲೆ ತಿಳಿಯದಲ್ಲಾ! 
ಬೆಳಗಿನೊಳಗಣ ಶೃಂಗಾರ ಬಳಲುತ್ತಿದ್ದುದು, ಗುಹೇಶ್ವರಾ. ll & 1 


ಸೂತ್ರ : ಇಂತು ಮಾಯಾವಿಲಾಸವ ವಿಡಂಬಿಸುತ್ತಿ ದ್ಹಾತನು ತಾನು ಮಾಯೆಗೆ 
ಸೆಮೀಪನು, ಅದೆಂತೆಂದಡೆ: ತನಗೆ ಮಾಯೆ ಇದಿರಿಟ್ಟು ತೋರಿಹುದಾಗಿ. ತನ್ನಲ್ಲಿ ಭಿನ್ನ 
ವಿಲ್ಲವೆಂಬ ವಿಚಾರ ಹುಟ್ಟಲಾಗಿ, ತಾನೇ ಮಾಯಾವಿಕಾರಿಯೆಂದರಿದ್ದು ಅನ್ಯವ 
ವಿಡಂಬಿಸುವದ ಬಿಟ) ತನ್ನ ಹೇಯೋಪಾಯವ ತಾನೇ ವಿಡಂಬಿಸುತ್ತಿರಲು ಮುಂದೆ 
ಸೆಂಸಾರಹೇಯಸ್ಸ ಲವಾದುದು. 


೪೬ 


ಸೆಸಾರವೆಂಬ ಹೆಣ ಬಿದ್ದಿದ್ದಡೆ, ತಿನಬಂದ ನಾಯ ಜಗಳೆವ ನೋಡಿರೆ! 
ನಾಯ ಜಗಳವ ನೋಡ ಹಣಗನೆದ್ದು ] ನಗುತ್ತಿದೆ. 
ಗುಹೇಶ್ವರನೆಂಬ ಲಂಗವಲ್ಲಿಲ್ಲ ಕಾಣಿರೆ. Il 0 1 


೪೭ 


ಹೆಳ ದೊಳಗೊಂದು ಹುಳ್ಳಿ ಬರುತ್ತಿರಲು, ನೊರೆ ತೆರೆಗಳು ತಾಗಿದುವಲ್ಲೂ! 
ಸೆಂಸಾರವೆಂಬ ಸಾಗರನೊಳಗೆ ಸುಖದೂಖಗಳು ತಾಗಿದವಲ್ಲಾ! 


ಇದಕ್ತಿದು ಮೂರ್ತಿಯಾದ ಕಾರಣ ಪ್ರಳೆಯವಾಯಿತ್ತು ಗುಹೇಶ್ವರಾ. | | 


ಸುಸಾರಹೇಯಸ್ಕಲ ir 
೪೮ 


ಮಾನದ ತೋರಿಹ ಆವಿಂಗೆ ಕೊಳಗದ ತೋರಿಹ ಕೆಚ್ಚಲು. 
ತಾಳುದ್ದ (ತಾಳ ಮರದುದ್ದ 9)ವೆರಡು ಕೋಡು ನೋಡಾ! 
ಅದನರಸ ಹೋಗಿ ಆರುದಿನ, ಅದು ಕೆಟ್ಟು ಮೂರುದಿನ! 
ಅಘಟಿತ ಘಟಿತ ಗುಹೇಶ್ವರಾ, (ಅರಸುವ ಬಾರೆ) ll ೩ | 


೪೯ 


ಆನೆಯ ಹೆಣ ಬಿದ್ದಡೆ ಕೋಡಗ ಮುದ್ದಾಡಿಸಿತ್ತ ಕಂಡೆನಯ್ಯಾ, 
ಕಾಡೊಳಗೊಬ್ಬ ಸೂಳೆ ಕರೆದು ಒತ್ತೆಯ ಕೊಂಬುದ ಕಂಡೆನಯ್ಯಾ, 
ಹಾಳೂೊರೊಳಗೆ ನಾಯ ಜಗಳವ ಕಂಡೆ: 
ಇದೇನು ಸೋಜಿಗವೆಣ ಗುಹೇಶ್ವರಾ! | ೪1 


0೧m 
J) 


ಕುಲದಲಧಿಕನು ಹೋಗಿ ಹೊಲೆಗೇರಿಯಲ್ಲಿ ಮನೆಯ ಕಟ್ಟಿದಡೆ, 
ಕುಲ ಕೆಡದಿಪ್ಪ ಈ ಪರಿಯ ನೋಡಾ! 

ಆತನ ಕುಲದವರೆಲ್ಲರು ಮುಖವ ನೋಡಲೊಲ್ಲದಡೆ 

ಕುಲವುಳ್ಳವರೆಲ್ಲರೂ ಕೈವಿಡಿದರು. 

ಕುಲಗೆಟ್ಟವನೆಂದು ತಿಳಿದು ವಿಚಾರಿಸಲು, 

ಹೊಲಿಗೆಟ್ಟು ಹೋಯಿತ್ತು ಕಾಣಾ ಗುಹೇಶ್ವರಾ. | % | 


ಸೂತ್ರ: ಇಂತು ಸಂಸಾರವೆಂಬ ದುಸ್ಬಾರವ ಬೇರ್ಪಡಿಸಿ, ತನ್ನ ನಿಜವನೋಡಿಹೆ 
ನೆಂದಡೆ, ಇದಿರಿಟ್ಟಲ್ಲದೆ ತನ್ನ ಕಾಣಬಾರದಾಗಿ. ಆದೆಂತೆಂದಡೆ: ತನ್ನ ಮುಖವ ತಾನೆ 
ನೋಡಿಹೆನೆಂಬವನು ಇದಿರಿ ಕನ್ನ ಡಿಯನುಂಟುಮಾಡಿಕೊಂಡು ನೋಡುವವನಂತೆ:; ತನ್ನ 
ಇದಿರೆ ಗುರುವನಃಟುಮಾಡಿಕೊಂಡು, ಉಪಾಸ್ತೀಯ ಮಾಡಲು ಮುಂದೆ ಗುರುಕರುಣಸ್ತ ಲ 
ವಾದುದು. 


ಗುರುಕರುಣಸ್ಸೃಲ 


He 


ಕಂಡುದ ಹಿಡಿಯಲೊಲ್ಲದೆ ಕಾಣದುದನರನಿ ಹಿಡಿದೆಹೆನೆಂದಡೆ, 
ಸಿಕ್ಕದೆ ಬಳಲಿಕೆಯ ನೋಡಾ. 


ಅಲ್ಲಮಪ್ರಭುದೇವರ ವಚನಸಂಪುಟ 


KR 


ಕಂಡುದನೆ ಕಂಡು ಗುರುಪಾದವಿಡಿದಲ್ಲಿ, 
ಕಾಣಬಾರದುದ ಕಾಣಬಹುದು ಗುಹೇಶ್ವರಾ. 


೫೨ 


ಕೃತಯುಗದಲ್ಲಿ ಶ್ರಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ದಿ ಯ ಕಲಿಸಿದಡೆ 

ಆಗಲಿ ಮಹಾಪ ಪ್ರಸಾದವೆಂವೆನಯ್ಯಾ 

ತ್ರೆ €ತಾಯುಗದಲ್ಲಿ ಶ್ರೀಗುರು ಶಿಷ್ಯ 0ಗೆ ಬೈದು ಬುದ್ದಿ ಯ ಕಲಿಸಿದಡೆ 
ಆಗಲಿ ಮಹಾಪ,ಸ 5 ಸಾದವೆಂದೆನಯ್ಯಾ. 

ದ್ವಾಪರದಲ್ಲಿ ಶ್ರೀಗುರು ಶಿಷ್ಯಂಗೆ ರುಂಕಿಸಿ ಬುದ್ದಿಯ ಕಲಿಸಿದಡೆ 
ಆಗಲಿ ಮಹಾಪ್ರಸಾದವಂದೆನಯ್ಯಾ. 

ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ದಿಯ ಕಲಿಸಿದಡೆ 
ಆಗಲಿ ಮಹಾಪ್ರಸಾದವೆಂದೆನಯ್ಯಾ 


ಗುಹೇಶ್ವರಾ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಸೆ ನಾನು ಜೆರಗಾನೆನು. 


೫೩ 


ಅಯ್ಸಾ ನೀನೆನಗೆ ಗುರುವಪ್ಪಡೆ, ನಾ ನಿನಗೆ ಲಷ್ಯನ ಪುಡೆ, 
ಎನ್ನ ಕರಣಾದಿ ಗುಣಂಗಳ ಕಳಿದ್ದು 
ಎನ್ನ ಕಾಯದ ಕರ್ಮವ ತೊಡೆದು 
ನ್‌ ಪ್ರಾಣನ ಧರ್ಮವ ನಿಲಿಸಿ, 
ನೀನನ್ನ ಕಾಯದಲಡಗಿ, ನೀ "ನೆನ್ನ ಪ್ಲಾ ಪ್ರಾಣದಲಡಗಿ 
ನೀನೆನ್ನ ಭಾವದಲಡಗಿ, ನೀನೆನ್ನ ಕರನ ಲಕ್ಕ ಬಂದು 
ಕಾರುಣ್ಯವ ಮಾಡಾ ಗುಹೇಶ್ವ ಡಾ. 


೫೪ 


ಅಟ್ಟಿತ್ತೊ ಂದು, ಓಡಿತ್ತೊಂದು, ಮುಟ್ಟಿ, ಹಿಡಿಯಿತ್ಲೊಂದು. 
ಟೆ fd 

ಅಟ್ಟಾಟಿಕೆಯಲಿ ಅರಿದಾವುದು? 

ಹಸು ಮಾಣಕ್ಯವ ನುಂಗಿ ಬ್ರಹ್ಮೇತಿಗೊಳಗಾಯಿತ್ತು R 

ಮೂರ್ತಿಯಾದುವೆ ಅಮೂರ್ತಿಯಾದತ್ತು, 

ಅಮೂರ್ತಿಯಾದುದೆ ಮೂ ರ್ತಿಯಾದತ್ತು R 

ಇದನೆಂತು ತೆಗೆಯಬಹುದು? ಇದನೆಂತು ಕೊಳಬಹುದು? 

e ಅಗೋಚರ. 


~~ 


ನಯವು ಲಿಂಗಮೊಳಡಗಿ, ಪಾ ಪ್ರಾಣವು ಲಂಗದೊಳ ಳಗಿದ್ದು, 


| ೫೧ 


21 


ಗುರುಕರುಣಸ್ಥ ಲ ೧೬ 


ನೀನೆನ್ನ ಕರಸೆ ಲದೊಳಗೆ ಮೂರ್ತಿಗೊಂಡು, 
ಕಾರುಣ್ಯವ ) ಗುಹೇಶ ರಾ. | Ql 


೫೫ 


ಕಾಣದುದನರಸುವರಲ್ಲದೆ ಕಂಡದುದನರಸುವರೆ ಹೇಳಾ? 
ಘನಕ್ಕೆ ಘನವಾದವಸ್ಸು: x 
ತಾನೆ ಗುರುವಾದ, ತಾನೆ ಲಿಂಗವಾದ, ತಾನೆ ಜಂಗಮವಾದ, 
ತಾನೆ ಪ್ರಸಾದವಾದ, ತಾನೆ ಮಂತ್ರವಾದ, ತಾನೆ ಯಂತ್ರವಾದ 
ತಾನೆ ಸೆಕಲವಿದ್ಯಾರೂಪನಾದ. 
ಇಂತಿವೆಲ್ಲವನೊಳಕೊಂಡು ಎನ್ನೆ ಕರಸೆ ಸ್ಥಲಕ್ಕೆ ಬಂದ. 
ಇನ್ನು ನಿರ್ವಿಕಾರ ಗುಹೇಶ್ವ ರ. | # | 


೫೬ 


ಕಸ್ಲೂರಿಯ ಮ್ಛ ಗ ಬಂದು ಸುಳಿಯಿತ ತ್ರಯ್ಯಾ, 
ಸಕಲ ವಿಸ್ತಾ ರದ ತಮ ಬಂದು ನಿಂದಿತ್ತ ಯ್ಯಾ, 
ಆವ ಗ್ರಹ ಬಂದು ಸೊಂಂಕಿತ್ರೆ ಂದರಿಯೆನಯ್ಯಾ 
ಆವ ಗ್ರಹೆ ಬಂದು ಹಿಡಿಯಿತ್ತೆಂಬುದ ನಾನರಿಯೆನಯ್ಯಾ. 
ಹೃದಯಕಮಲಮಧ್ಯದಲ್ಲಿ ಗುರುವನರಿದು ಪೂಜಿಸಿ, 
ಗುರು ವಿಖ್ಯಾತನೆಂಬುದ ನಾನರಿದೆನಯ್ಯಾ. 
ಗುಹೇಶ್ವರಲಿಂಗದಲ್ಲಿ ಹಿಂದಣ ಹುಟ್ಟರತು ಹೋದುದ ಕಂಡೆನಯ್ಯಾ. Il ೬ || 


೫೭ 


ಎಣ್ಣೆ ಬತ್ತಿ ಪ್ರಣತೆ ಕೂಡಿ ಜ್ಯೋತಿಯ ಬೆಳೆಗಯ್ಯಾ. 
ಅಸಿ ಮಾಂಸೆ ದೇಹ ಪ್ರಾಣ ನಃಪ್ರಾಣವಾಯಿತ್ತು 4 
ದೃಷ್ಟಿ ಪರಿದು ಮನಮುಟ್ಟಿದ ಪರಿಯೆಂತೊ? 
ಮುಟ್ಟಿ ಲಿಂಗವ ಕೊಂಡಡೆ, ಕೆಟ್ಟಿತ್ತು ಜ್ಯೋತಿಯ ಬೆಳಗು! 
ಇದು ಕಷ್ಟವೆಂದರಿದೆನು ಗುಹೇಶ್ವರಾ. | ೭ 


೫೦ 


ಪಾತಾಳದಿಂದತ್ತ ಮಾತ ಬಲ್ಲವರಿಲ್ಲ, 


ಗಗನದಿಂದ ಮೇಲೆ 5" ಅನುಭಾವ ತಾನಿಲ್ಲ. 


ಒಳಗಣ ಜ್ಯೋತಿಯ ಬೆಳಗ ಬಲ್ಲವರಿಲ್ಲ;ಹೊರಗಣ ಹೊರಗನು ಅರಿಯಬಲ್ಲವರಿಲ್ಲ. 


ಅಲ್ಲಪುಹ್ರಭುದೇಷರ ಹಚಸಸುಪುಟ 


ಹಿಂದಣ ಹಿಂದನಹಿ ಮುಂದಣ ಮುಂದನು, 
ತಂದು ತೋರಿದ ನಮ್ಮ ಗುಹೇಶ್ವರನು. ARN 


೯ 


ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯಾ? 
ಬೆಟ್ಟದ ಮೇಲಣ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು, 
ಎತ್ತಣಿಂದೆತ್ತ ಸಂಬಂಧವಯ್ಯಾ? 
ಗುಹೇಶ್ವರಲಿಂಗಕ್ಕೆಯೂ ನಮಗೆಯೂ ಎತ್ತಣಿಂದೆತ್ತ ಸೆಂಬಂಧವಯ್ಯಾ. | € | 


೬೦ 


ಕಾಣಬಾರದ ಲಿಂಗವು ಕರಸ್ಥ ಲಕ್ಕ ಬಂದಡೆ, 
ಎನಗಿದು ಸೋಜಿಗ, ಎನಗಿದು ಸೋಜಿಗ! 
ಅಹುದೆನಲಮ್ಲೆ ನು, ಅಲ್ಲೆನಲಮ್ಮೆನು, 
ಗುಹೇಶ್ವರಲಿಂಗವು ರಾಳ ನಿರಾಕಾರ ಬಯಲು ಆಕಾರವಾದಡೆ! Il ೧೦ | 


೬೧ 


ಆದಿಯ ಮುಟ್ಟಿಬಂದ ಶರಣಂಗೆ ಬದ್ಧ (ಬಂಧೆ?) ವಿಲ್ಲಯ್ಯಾ. 
ಜನ್ಮಕೋಟಿ ಕ್ರೂರಕರ್ಮವ ಮಾಡಿದವಂಗೆ, ಸೋಂಕಿನ ಸೊಬಗ 
ಹೇಳಲಿ(ಲೇ?)ಕೆ? 
ಅಂಗದಲ್ಲಿ ಲಿಂಗ ಸೋಂಕಿದ ಶರಣಂಗೆ, 
ಕಾಯದೊಳಗುಳ್ಳ ಕರಣಂಗಳು ಕಳಾಕುಳ ಕಳಾಭೇದವಯ್ಯಾ 
ಸುಖದ ಸೋಂಕಿನ ಸೊಬಗ, ಇನ್ನಾರಿಗೆಯೂ ಹೇಳಲಿಲ್ಲ ಗುಹೇಶ್ವರೆ. Il ೧೧ | 


೬೨ 


ಜ್ಯೋತಿಯೊಳೆಗಣ ಕರ್ಪುರಕ್ಕೆ, ಅಪ್ಪುವಿನ ಕೈೈಯಲಿಪ್ಪ ಉಪ್ರಿಂಗ್ಗೆ 
ಶ್ರೀಗುರುವಿನ ಹಸ್ತೆದೊಳೆಗಿಪ್ಪ ಶಿಷ್ಯಂಗೆ ಈ ಮೂರಕ್ಕೆಯೂ 
ಬೇರೆ ಕ್ರಿಯಾವರ್ತನೆಯುಂಟಿ ಗುಹೇತ್ವರಾ? | ೧೨ ॥ 


೬ಡಿ 


ಗುರು, ಸಿಮಿ ಸಬಂಧವನಣೆಜದೊದ. ಹೋದದೆ, 


ಸಂಸಾರೆಹೇಯಸ್ಮ ಲ ೧೯ 
ಗುಹೇಶ್ವರಾ -ನಿಮ್ಮ ಶರಣನ ಕಾಯದ ಕೈಯಲ್ಲಿ ಲಿಂಗವ ಕೊಟ್ಟಡೆ i 
ಭಾವ ಬತ್ತಲೆಯಾಯಿತ್ತು! Hw 
ಸೂತ್ರ: ಇಂತು ಗುರುಕರುಣಸ್ಥಲದಿಂದ ಅವಿರಳ ಲಿಂಗಸಂಬಂಧವ ಹೆಡದ, 

ಸೆತ್ವಿಷ್ಯನು ತನ್ನ ಸಾಂಗತ್ರಿಯಾವರ್ತನೆಯ ಆಚರಿಸಿ ತೋರುತ್ತಿರಲು ಮುದೆ ಭಕ್ಷಸ್ಯಲ 


ARN 
RT, (0 


pS s 


SEN 


ಭಕ್ತಸ್ಮಲ ೨೩ 


೬೪ 


ಭವಿಯ ತಂದು ಭಕ್ತನ ಮಾಡಿ, ಪೂರ್ವಾಶ್ರಯವ ಕಳೆದ ಬಳಿಕ, 
ಮರಳಿ ಪೂರ್ವಾಶ್ರಯವನೆತ್ತಿ ನುಡಿವ, ಗುರುದ್ರೋಹಿಯ ಮಾತ ಕೇಳಲಾಗದು. 
ಹೆಸರಿಲ್ಲದ ಲಿಂಗಕ್ಕೆ ಹೆಸರಿಡುವ ಲಿಂಗದ್ರೋಹಿಯ ಮಾತ ಕೇಳಲಾಗದು. 
ಪೂರ್ವದಲ್ಲಿ ನಾಮವಿಲ್ಲದ ಗುರು, ಹೆಸರಿಲ್ಲದ ಲಿಂಗ, ಹೆಸರಿಲ್ಲದ 'ಶಿಷ್ಯ- 
ಈ ತ್ರಿವಿಧಸ್ಥಲವನರಿಯದೆ ಕೆಟ್ಟರು ಗುಹೇಶ್ವರಾ. lol 


೬೫ 


ಬೆವಸಾಯವ ಮಾಡಿ ಮನೆಯ ಬೀಯಕ್ಸೆ ಬತ್ತವಿಲ್ಲದಿರ್ದಡೆ, 
ಆ ಬೆವಸಾಯದ ಘೋರವೇತಕಯ್ಯಾ? 
ಕ್ರಯವಿಕ್ತಯವ ಮಾಡಿ ಮನೆಯ ಸಂಚ ನಡೆಯದನ್ನಕ್ಕ 
ಆ ಕ್ರಯವಿಕ್ರಯದ ಘೋರವೇತಕಯ್ಯಾ? 
ಒಡೆಯನನೋಲ್ಕಿಸಿ ತನುವಿಂಗೆ ಅಷ್ಟಭೋಗವ ಪಡೆಯದಿರ್ದಡೆ 
ಆ ಓಲಗದ ಘೋರವೇತಕಯ್ಯಾ? 
ಭಕ್ತನಾಗಿ ಭವಂ ನಾಸ್ಲಿಯಾಗದಿರ್ದಡೆ; 
ಆ ಉಪದೇಶವ ಕೊಟ್ಟ ಗುರು, ಕೊಂಡ ಶಿಷ್ಯ, 
ಇವರಿಬರ ಮನೆಯಲ್ಲಿ ಮಾರಿ ಹೋಗಲಿ, 
ಗುಹೇಶ್ವರನೆಂಬವನತ್ತ ಲೆ ಹೋಗಲಿ. Il 2 || 


೬ 


ಮೇರುವ ಸಾರಿದ ಕಾಗೆ ಹೊಂಬಣ್ಣವಾಗದಿದ್ದಡೆ, 
ಆ ಮೇರುವಿಂದತ್ತಣ ಹುಲುಮೊರಡಿಯ ಸಾಲದೆ? 
ದೇವಾ, ನಿಮ್ಮ ಪೂಜಿಸಿ ಧಾವತಿಗೊಂಬಡೆ, 
ಆ ಧಾವತಿಯಿಂದ ಮುನ್ನಿನ ಎಧಿ[ಯೆ] ಸಾಲದೆ? 
ಗುಹೇಶ್ವರಾ, ನಿಮ್ಮ ಪೂಜಿಸಿ ಸಾವಡೆ, 
ನಿಮ್ಮಿಂದ ಹೊರಗಣ ಜವನೆ ಸಾಲದೆ? y yf Ha 


೬ 


ಕಾಳರಕ್ಕಸಿಗೊಬ್ಬ ಮಗ ಹುಟ್ಟಿ, 
ಕಾಯದ ರಾಶಿಯ ಮೊಗೆವುತ್ತ ಸುರಿವುತ್ತ ಲಿದ್ದನಯ್ಯಾ! 


೨೪ 


5 ಅಲ್ಲಮಪ್ಪಭುದೇವರ ವಚನಸಂಪುಟ 


ಕಾಳರಕ್ಕಸಿಯ ಮೂಗು ಮೊಲೆಯ ಕೊಯ್ದು, 

ದೇವಕನ್ನಿ ಕೆಯ ಮೊರೆಹೊಕ್ಕು, 

ಬಾಯ ತುತ್ತೆಲ್ಲವನು ಉಣಲೊಲ್ಲದೆ ಕಾರಿದಡೆ, 

ಆತನೆ ಭಕ್ತನೆಂದೆಂಬೆ ಗುಹೇಶ್ವರಾ. Il ೪ Il 


೬೮ 


ರಾಜಸೆಭೆ ದೇವಸಭೆಯೊಳಗೆ, ದೇವ-ರಾಜ-ಪೂಜಕರೆಲ್ಲಾ ಮುಖ್ಯರಿಗೆ, 
ಗುರುವಿನ ಕರುಣ! 
ಇದ ಬಲ್ಲರೆ ಅಯ್ಯಾ ಪೂಜಕರೆಲ್ಲರು? 
ಇಂತಹ ಪರಿಗಳ ಕಂಡು ಬೆರಗಾದೆ, 
ಗುಹೇಶ್ವರಾ-ಇವರೆಲ್ಲ ಸೆಂಸಾರವ್ಯಾಪಕರು. | ೫ | 


೬೯ 


ಅಕ್ಷರವ ಬಲ್ಲೆನೆಂ(ವೆಂ?)ದು ಅಹೆಂಕಾರವೆಡೆಗೊಂಡು, ಲೆಕ್ಕ ಗೊಳ್ಳರಯ್ಯಾ. 
ಗುರು ಹಿರಿಯರು ತೋರಿದ ಉಪದೇಶದಿಂದ: 
ವಾಗದ್ದೆ ೈತವನೆ ಕಲಿತು ವಾದಿಪರಲ್ಲದೆ 
ಆಗು-ಹೋಗೆಂಬುದನರಿಯರು. 
ಭಕ್ಕಿಯನರಿಯರು ಯುಕ್ಕಿಯನರಿಯರು, [ಮುಕ್ಕಿಯನರಿಯರು]. 
ಮತ್ತೂ ವಾದಕೆಳಸುವರು. 
ಹೋದರು ಗುಹೇಶ್ವರಾ ಸೆಲೆ ಕೊಂಡಮಾರಿಗೆ. | ೬ || 


೭0 


, ಐದು ಮುಖದ ಅಂಗನೆಗೆ ಹದಿನ್ನೆದು ದೇಹ ನೋಡಾ! 

ಆ ಅಂಗನೆಯ ಮನೆಯೊಳಗಿರ್ದು, ತಾವಾರೆಂಬುದನರಿಯದೆ: 

ಬಾಯ್ಲೆ ಬಂದಂತೆ ನುಡಿವರು, 

ಗುಹೇಶ್ವರಾ ನಿಮ್ಮನರಿಯದ ಜಡರುಗಳು. ೭ | 


೭0 


ಎಣ್ಣೆ ಬೇರೆ ಬತ್ತಿ ಬೇರೆ: ಎರಡೂ ಕೂಡಿ ಸೊಡರಾಯಿತ್ತು | 
ಪುಣ್ಯ ಬೇರೆ ಪಾಪ ಬೀರೆ: ಎರಡೂ ಕೂಡಿ ಒಡಲಾಯಿತ್ತು. 


ಮಿಗಬಾರದು, ಮಿಗದಿರಬಾರದು, ಒಡಲಿಚ್ಛಯ ಸಲಿಸೆದೆ ನಿಮಿಷವಿರಬಾರದು. 


[a] pe 
ಭಕ ೈಸ್ಮಲ ೨೫ 


ಕಾಯಗುಣವಳಿದು ಮಾಯಾಜ್ಯೋತಿ ವಾಯುವ ಕೂಡುವ ಮುನ ್ರ, 
ಭಕ್ತಿಯ ಮಾಡಬಲ್ಲಡೆ ಆತನೆ ದೇವ ಗುಹೇಶ್ವರಾ. | © ll 


ಫು 


FR 
ಹೆಣ್ಣು ಮಾಯೆ ಎರು, ಹೆಣ್ಣು ಮಾಯೆಯಲ್ಲ. 


ಮಣ್ಣು ಮಾಯೆ ಎಂಬರು, ಮಣ್ಣು ಮಾಯೆಯಲ್ಲ. 
ಮನದ ಮುಂದಣ ಆಸೆಯೆ ಮಾಯೆ ಕಾಣಾ ಗುಹೇಶ್ವರ. Fl 


ಹೊನ್ನು ಮಾಯೆ ಎಂಬರು, ಹೊನ್ನು ಮಾಯೆಯಲ್ಲ. 


೭೩ 


ಕಳ್ಳ ಗಂಜಿ ಕಾಡ ಹೊಕ್ಕೆ ಡೆ ಹುಲಿ ತಿಖುದ ಮಾಬುವೆ? 
oa ಹುತ್ತವ ಹೊಡೆ ಸರ್ಪ ತಿಂಬುದ ಮಾಬುದೆ? 
ಕಾಲಗಂಜಿ ಭಕ್ತ ನಾದಡೆ ಕರ್ಮ ತಿಂಬುದ ಮಾಬುದೆ?- 
ಇಂತೀ ಮೃತ್ಯುವಿನ ಬಾಯ ತುತ್ತಾದ, 
ವೇಷಡಂಬಕರ ನಾನೇನೆಂಬೆ ಗುಹೇಶ್ವರಾ. || ೧೦ | 


೭೪ 
ಐದು ಸರ್ಪಂಗಳಿಗೆ ತನು ಒಂದು, ದಂತವೆರಡು. 


ಸರ್ಪ ಕಡಿದು ಸೆತ್ತ ಹೆಣನು ಸುಳಿದಾಡುವದ ಕಂಡೆ. 


ಈ ನಿತ್ಯವನರಿಯದ ಠಾವಿನಲ್ಲಿ ಒಕ್ತಿಯೆಲ್ಲಿಯದೊ ಗುಹೇಶ್ವರಾ? Il ೧೧ ॥| 


೭% 


ಹುಟ್ಟಿದಲ್ಲಿಯೆ ಹೊಂದುವುದೆಲ್ಲರಿಗೆಯೂ ಸ್ವಭಾವ. 
ಪುಣ್ಮಪಾಪವೆಲ್ಲರಿಗೆಯೂ ಸ್ವಭಾವ. 
ಮಹಾ ಶಿವತತ್ವದಲ್ಲಿ ಹುಟ್ಟಿದ ಶಿವಭಕ್ತರು, 
ಆಗಮ ತತ್ವದಲ್ಲಿ ಹೊಂದಿದಡೇನು? 
ಆ ಪುಣ ಪಾಪವಿಲ್ಲಾಗಿ, ಅವರು ಮಹಾನುಭಾವರು. 
ಆದಡೇನು? ಲೋಕದ ಪರಿಯೆ?-ಅಲ್ಲ. 
ಇದ, ಲೋಕದ ಪರಿಯೆಂಬ ಅಜ್ಞಾನಿಗಳನೇನೆಂಬೆ ಗುಹೇಶ್ವರಾ. | ೧೨ ॥ 


ಅಲ್ಲಮಪ್ರಭುದೇವರ ವಚನಸಂಪುಟ 
೭೬ 


ಆರೂ ಇಲ್ಲದ ಅರಣ್ಯದೊಳಗೆ ಮನೆಯ ಕಟ್ಟಿದರೆ, 
ಕಾಡುಗಿಚ್ಛು ಎದ್ದು ಬಂದು ಹುತ್ತಿತ್ಯ ಲ್ಲಾ! 
ಆ ಉರಿಯೊಳಗೆ ಮನೆ ಬೇವಲ್ಲಿ, ಮನೆಯೊಡೆಯನೆತ್ತ ಹೋದನೊ? 
ಆ ಉರಿಯೊಳಗೆ ಬಿಂದ ಮನೆ, ಚೇಗೆಯಾಗುದದ ಕಂಡು, 
ಮನೆಯೊಡೆಯನಳಲುತ್ತ ಬಳಲುತ್ತೈದಾನೆ. 
ಗುಹೇಶ್ವರಾ, ನಿಮ್ಮ ಒಲವಿಲ್ಲದ ಠಾವ ಕಂಡು, 


ಮನದಲ್ಲಿ ಹೇಸಿ ತೊಲಗಿದೆನಯ್ಯಾ. i ೧೩ ॥ 


೧೧ 


CLC 


“ಅಣೋರಣೀಯಾನ್‌ ಮಹತೋ ಮಹೀಯಾನ್‌” ಎಂಬ ಶ್ರುತಿ ಹುಸಿ. 
ಲಿಂಗವಿದ್ದ ಠಾವಿಂಗೆ(ಠಾವಿನಲ್ಲಿ?) ಪ್ರಳೆಯವುಂಟೆ? 
ಭಕ್ತ, ರ ಭಾವದಲ್ಲಿರ್ಪನಲ್ಲದೆ, ಮತ್ತೆ ಲ್ಲಿಯೂ ಇಲ್ಲ ಗುಹೇಶ್ವರನು. li ೧೪ | 


೭0 


ಪ್ರಣತೆಯೂ ಇದೆ ಬತ್ತಿಯೂ ಇದೆ; 
ಜ್ಞೋತಿಯ ಬಚೆಳೆಗುವಡೆ, 
ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೊ? 
ಗುರುವಿದೆ ಲಿಂಗವಿದೆ; ಶಿಷ್ಯನ ಸುಜ್ಞಾನ ಅಂಕುರಿಸೆದನ್ನ ಕೃರ 
ಭಕ್ತಿ ಎಲ್ಲಿಯದೊ? 
“ಸೋಹಂ” ಎಂಬುದಕ್ಕೆ ದಾಸೋಹವ ಮಾಡದಿರ್ದಡೆ 
ಅತಿಗಳೆವೆ ನೋಡಾ ಗುಹೇಶ್ವರಾ. || ೧೫ ॥ 


೭೯ 
ಘನತರವಾದ ಚಿತ್ರದ ರೂಪ ಬಧೆಯಬಹುದಲ್ಲದೆ, | ಸ್ಯ 
ಪ್ರಾಣವ ಬರೆಯಬಹುದೆ ಅಯ್ಕಾ? 
ದಿವ್ಯಾಗಮಂಗಳು ಹೇಳಿದ ಕ್ರೀಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ, 
ಭಕ್ಕಿಯ ಮಾಡಬಹುದೆ ಅಯ್ಯಾ? 
ಪ್ರಾಣವಹ ಭಕ್ತಿಯ ತನ್ಮಯ ನೀನು. 
ಈ ಗುಣವುಳ್ಳಲ್ಲಿ ನೀನಿಹೆ, ಇಲ್ಲದಲ್ಲಿ ನೀನಿಲ್ಲ ಗುಖೇಶ್ವರಾ. ll O೬ I 


ಗಂಡಂಗಿಂದ ಹೆಂಡತಿ ಮುನ್ನವೆ ಹುಟ್ಟಿ, 
ಗಂಡಂಗಿಂದೆ ಕಿರಿಯಳಾದಳು 
ಆ ಹೆಂಡಕಿಯೆ ಒಡಹುಟ್ಟಿದಳಾದಳೆಂಬ ಬುದ ಕೇಳಿ, 
ಆ ಗಂಡ ಸಂಗವ ಮಾಡಿದಡೆ 
ಇಬ್ಬರಿಗೊಂದು ಜುಗು. ಹುಟ್ಟಿಷ್ಟಲ್ಲಾ! 
ಆ ಹುಟ್ಟಿದ ಮಗುವ ತಾಯಿ ಮುದ್ದಾಡಿಸಿದಡೆ 


ಗುಹೇಶ್ವರಲಿಂಗಕ್ಕೆ ಭಕಿ ಪರಿಣಾಮೆವಾಯಿತು.. ll ೧೭ ॥ 


ಮುನ್ನಿನ ಪರಿಯಂತುಟಲ್ಲ. 
ಆದಡೆೇತಹುದು? ಆಗದಡೆಂತಾಯಿತ್ತು? (ಆದಡಿಂತಹುದೆ? ಆಗದಡಿಂತಾಯಿತ್ತು) 
ಹಲವು ಪರಿ ಬಗೆಯ ಬಯಃಕೆ ತಾರ್ಕಣೆಯಾದಂತೆ 
ಗುಹೇಶ್ವರಲಿಂಗ ತನುವ ತನ್ನತ್ತಲೊಯ್ದನು. ೧೮ 


೦೨ 


ಕಾಯಕ್ಕೆ ಮಜ್ಜ ನಪಾ ಪ್ರಾಣಕ್ಕೆ ಟಭಗರ- 
ಇದ ಮಾಡಲೆ ಬೇಕು. 
ಸುಳಿವ ಸುಳುಹುಳ ನ್ಹಕ್ಕ ಇದ ಮಾಡಲೆ ಬೇಕು. 
ಗುಹೇಶ್ವರನೆಂಬ [ಲಿಂಗಕ್ಕೆ] ಆತ್ಮವುಳ್ಳನ್ನಕ್ಕ 
ಭಕ್ತಿಯ ಮಾಡಲೆ ಬೇಕು. l ೧೯ ॥ 


೮4 


ಬಂದ ಬಟ್ಟೆಯ ನಂದು ನೋಡದೆ, ಬಂದ ಬಟ್ಟೆಯ ಕಂಡು ಸುಖಿಯಾದೆ. 
ನಿಂದ ನಿಲವ ಮುಂದುಗೆಡಿಸಿ, ನಂದನಿಲವ ಮುಂದುಗೊಂಡಿತ್ತು R 
ತಂದೆ ಮಕ್ಕಳ ಗುಣ ಒಂದು ಭಾವದೊಳದಡಗಿ, 
ಸೆಂದಿಲ್ಲದ ಕಾಲೊಳಗೆ ಕೈ ಮೂಡಿತ್ತು. 
ಒಂದೊಂದನೆ (ಒಂದನೆ?) ಹಿಡಿದು ಒಂದೊಂದನೆ (ಒಂದನೆ?) ಬಿಟ್ಟಡೆ.- 
ಇದು ನಮ್ಮ ಗುಹೇಶ್ವರನ ಸ ಸೆದ್ಭ ಕೀಯಾಯ ಯಿತ್ರೈ ಸಂಗನಬಸೆ ಸೆವಣ್ಣಾ. | ೨೦ || 


೨೮ 


ಅಲ್ಲಮಪ್ಪಭುದೇವರ ವಚನಸಂಪುಟ 
೮೪ 
ತಂದೆಯ ಸದಾಚಾರ ಮಕ್ಕಳೆದೆಂಬರು, 
ಗುರುಮಾರ್ಗಾಚಾರ ಶಿಷ್ಯನದೆಂಬರು. 
ಮೇಲು ಪಂಕ್ತಿ ಯ'ಕಾಣರು ನೋಡಾ. 
ತತ್ವದ ಮೇಲು ಪಂಕ್ತಿ ಅತ್ತ ಲೆ ಉಳಿಯಿತ್ತು K 
ಕತ್ತಲೆಯ ಮರೆಯಲ್ಲಿ ಕಾಣರು ನೋಡಾ. 
ತತ್ವದ ಹಾದಿಯನು, ಭಕ್ತಿಯ ಭೇದವನು, 
ಇವರೆತ್ತ ಬಲ್ಲರಯ್ಯಾ ಗುಹೇಶ್ವರಾ. Il ೨೧ 1 
೫ 
ಅದ್ದೆ ಪ್ರವ ನುಡಿದು ಅಹಂಕಾರಿಯಾದೆಣಯ್ಯಾ. 
ಬ್ರಹ ವ ನುಡಿದು ಭ್ರಮಿತನಾದೆನಯ್ಯಾ. 
ಶೂನ್ಯವ ನುಡಿದು ನಾನು ಸುಖದುಃಖಕ್ಕಿ ಗುರಿಯಾದೆನಯ್ಯಾ. 
ಗುಹೇಶ್ವರಾ ನಿಮ್ಮ ಶರಣ ಸಂಗನಬಸವಣ್ಣ ನ ಸಾನ್ನಿಧ್ಯದಿಂದ 
ನಾಮು ಸವೃಕ್ತ,ನಾದೆನಯ್ಯಾ. || ೨೨ ॥ 


೮೬ 

ಹಳೆಗಾಲದಲಿ ಒಬ ಪುರುಷಂಗೆ, ಎಳೆಯ ಕನ್ನಿಕೆಯ ಮದುವೆಯ ಮಾಡಲು, 
ಕಳದಿಯರೈೆ ವರು ನಿಬ್ಬಣ ಬಂದರು. 
ಹಸೆಯ ಮೇಲೆ ಮದವಣಿಗನ ತಂದು ನಿಲಿಸೆಲೊಡನೆ, 
ಶಶಿವದನೆ ಬಂದು ಕೈಯ ಪಿಡಿದಳು. 
ಮೇಲುದಾಯದಲೊಬ, ಸುತಿ ಕಣ್ಣು ಸನೆ ಯ ಮಾಡುತ್ತಿ ರೆ, 
ಕೂಡೆ ಬಂದ ನಿಬ್ರ ಣಗಿತ್ತಿಯರೆಲ್ಲ ಹೆಂಡತಿಯರಾದರು! 
ದೂರವಿಲ್ಲದ ಗಮನಕ್ಕೆ ದಾರಿಯ ಪಯಣ ಹೆಲವಾಯಿತ್ತು. 
ಸಾರಾಯ ನಿರ್ಣಯವನೇನೆಂಬಚೆ ಗುಹೇಶ್ವರಾ. | ೨೩ || 


ಈ 
ದೇವ ಕಂಡಾ, ಭಕ್ತ ಕಂಡಾ; ಮರಳಿ ಮರಳಿ ಶರಣೆಂಬ ಕಂಡಾ. 


ಹೋಯಿತ್ತ ಲ್ಲಾ ಭಕ್ತಿ ಜಲವ ಕೂಡಿ! 
ಸಾವನ್ನಕ್ಕ ಸರಸೆವುಂಟೆ ಗುಹೇಶ್ವರಾ? | ೨೪ 1 


0೮ 
ಮುಂದು ಜಾವದಲೆದ್ದು, ಲಿಂಗದಂಫ್ರಯ ಮುಟ್ಟಿ, 
ಸುಪ್ರಭಾತ ಸಮಯದಲ್ಲಿ ಶಿವಭಕ್ಕರ ಮುಖವ ನೋಡುವುದು. 
ಹುಟ್ಟಿದುದಕ್ಕೆ ಇದೇ ಸಫಲ ನೋಡಾ, 


ಸೆತ್ಯವಚನವಿಂತೆಂದುದು-ಇವಿಲ್ಲದವರ ನಾನೊಲ್ಲೆ ಕಾಣಾ ಗುಖೇಶ್ವರಾ. 


೦೯ 


ಉಲುಹಿನ ವ ಕ್ಷದ ನೆಳಲಡಿಯಲಿರ್ದು, 
ಗಲಭೆಯನೊಲ್ಲನೆಂಬುದೆಂತಯ್ಯಾ? 
ಪಟ್ಟದರಾಣಿಯ ಮುಖವ ಮುದ್ರಿಸಿ, ಮೆಟ್ಟಿ ನಡೆವ ಸೆತಿಯ ಶಿರವ, 
ಮಟ್ಟಿ ನಿಲುವ ಪರಿಯೆಂತಯ್ಯಾ? 
ಆದಿಯ ಹೆಂಡತಿಯನುಲ್ಲಂಫಸಿದ ಕಾರಣ, 
ಮೇದಿನಿಯ ಮೇಲೆ ನಿಲಬಾರದು. 
ಸಾಧಕರೆಲ್ಲರು ಮರುಳಾದುದ ಕಂಡು 
ನಾಚ ನಗುತ್ತಿರ್ದೆನು ಗುಹೇಶ್ವ ರಾ. 


೯೦ 


ಆಚಾರವರಿಯನೆ, ವಿಭವವಳಿಯವೆ, 
ಕೋಪವಡಗವೆ ತಾಪ ಮುರಿಯವೆ, 
ಬರಿದೆ ಭಕ್ತರಾದೆವೆಂದು ಬೆಬ್ಬನೆ ಬೆರೆಯುವ ಕೇಡಿಂಗೆ 
. ವಾನು ಮರುಗುವೆ ಕಾಣಾ ಗುಹೇಶ್ವರಾ. 


೯೧ 


ಆಸೆಗೆ ಸೆತ್ತುದು ಕೋಟಿ, ಆಮಿಸಕ್ಕೆ ಸೆತ್ತುದು ಕೋಟಿ, 
ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತು ದು ಕೋಟಿ. 
ಗುಹೇಶ್ವರಾ ನಿಮಗಾಗಿ ಸತ್ತ ವರನಾರನೂ ಕಾಣೆ. 


೯೨ 


ಆದಿಯಲ್ಲಿ ಬಸೆವಣ್ಣನುತ್ಪತ್ಯವಾದ ಕಾರಣ 
ನಾಗಲೋಕದ ನಾಗಗಣಂಗಳಿಗೆಯೂ ಬಸೆವಣ್ಣ ನ ಪ್ರಸಾದ. 
ಮರ್ತ್ವಲೋಕದ ಮಹಾಗಣಂಗಳಿಗೆಯೂ ಬಸವ 
ದೇವಲೋಕದ ದೇವಗಣಂಗಳಿಗೆಯೂ ಬಸವಣ್ಣ 


| 2೫ Il 


ll ೨೬ I 


Il ೨೭ 1 


Il 2೮ || 


3, . - ಅಜ್ಞಮಪ್ರಭುದೇಷರ ವಚನಸಂಘಪುಟ 
F; ೇ; | , 
ಮ A, 


ಕಬ್ಬುನದ ಗಡಿಗೆಯಲ್ಲಿ [ಡದ ll ಕುಬಿ 
ಹೊನ್ನ ಮಾಡ ಬಲ್ಲಡೆ ಅದು ಪರುಷೆ ಕಾಣಿರಣ್ಣಾ. 
ಲಿಂಗ ದ ಉಂಬಡೆ ಪ್ರಸಾದಕೌಯವಪ್ಪ ಪಡೆ, 
ಅಂದಂದಿಂಗೆ ಭವಕರ್ಮ ಮುಟ್ಟ ಲಮ್ಮದು ಕಾಣಿರೆ. 
ಆದಿಯ ಪ್ರಸಾದಕ್ಕೆ ಬಾಧೆಯಿಲ್ಲ ಕಾಣರೆ. 
ಶಶಿಯಲ್ಲಿ ಕರಗದು ಬಿಸಿಲಲ್ಲಿ ಕೊರಗದು, 
ರಸವುಂಡ ಹೊನ್ನು.-ಗುಹೇಶ್ವರಾ ನಿಮ್ಮ ಶರಣ! ll ೩೦ 


€೪ 


ನಚ್ಛುಮಚ್ಚಿನ ಲಿಂಗವ ಗ್ರಹಿಸಿ, ಮಚ್ಚು ಒಳಕೊಂಡಿತ ತ್ರಯ್ಯಾ. 
ಕರ್ಪುರದ ಕರಡಿಗೆಯ ಘಾಸಿ ) ಮಾಡಿದಂತಾಯಿತ್ತು 
ಲಿಂಗಾನುಭಾವಿಗಳ ಸೆಂಗದಿಂದ ನಾನು ಕಣೆ  ರೆದೆನು ಕಾಣಾ ಗುಹೇಶ್ವ ರಾ. ೩೧ ॥ 


೯೫ 


ಹೃದಯಕಮಲದೊಳಗೊಂದು ಮರಿದುಂಬಿ ಹುಟ್ಟಿತ್ತು, 
ಹಾರಿಹೋಗಿ ಆಕಾಶವ ನುಂಗಿತ್ತಯ್ಯಾ! 
ಆ ತುಂಬಿಯ ಗರಿಯ ಗಾಳಿಯಲ್ಲಿ, 
ಮೂರು ಲೋಕವೆಲ್ಲವೂ ತಲಿಕೆಳಗಾಯಿತ್ತು! 
ಪಂಚ ವರ್ಣದ ಹೆಂಸೆಯ ಪಂಜರವ ಖಂಡಿಸಿದಡೆ, 
ಗರಿ ಮುರಿದು, ತುಂಬಿ ನೆಲಕ್ಕುರುಳಿತ್ತು! | 
ನಿಜದುದಯದ ಬೆಡಗಿನ ಕೀಲ, -- 
ಗುಹೇಶ್ವರಾ, ನಿಮ್ಮ ಶರಣರ ಅನುಭವಸಂಗದಲ್ಲಿರ್ದು ಕಂಡೆನಯ್ಯಾ. 1೩೨ 


೯೬ 


ಲಿಂಗವನೂ ಪಾ ಾಣವನೂ ಒಂದುಮಾಡಿ ತೋರಿದ 
ಗುರುವಿದ್ದಾನ ನಲ್ಲಾ `ಲಿಂಗವಿದ್ದಾ ನಲ್ಲಾ, 
ಇದಕ್ಕೆ ಸ ಸಾಕ್ಷಿ ಮುಂದೆ ಜಂಗಮನಿದ್ದಾ ನಲ್ಲಾ oi 
ಮ ತ್ರಿಎಧ |ದೃಷ್ಛವ ಕಂಡು, ಬೇರೆ ಅಜ್ಞಾನ ಬ 
ನಾನು ಬಿರಗಾದೆನು ಗುಹೇಶ್ವ ರಾ. | as || 


ಭಕ್ತೆಸ್ಸಲ ೩೧ 
FC 


ನ ಬಿಲ್ಲ ಮಾಡಿ, ಪರಿಮಳದಲದ್ದಿ ಅಂಬ ಮಾಡಿ ನ(ನಿ?)ಫ್ಲೂ ಜಿಲ್ಲಾಳೆ 
ಎನ್ನ ಮನದಲ್ಲಿ ಎಸೆಯ ಬಲ್ಲೆಯಲ್ಲಾ, ಗುಹೇಶ್ವರನೆಂ ಲಿಂಗವನು! ೩೪ 
೯೮ 
ಕಂಗಳೇಕೆ "ನೋಡಬೇಡಾ' ಎಂದರೆ ಮಾಣವು? 
ಶ್ರೋತ್ರಂಗಳೇಕೆ "ಆಲಿಸಬೇಡಾ' ಎಂದರೆ ಮಾಣವು? 
ಜಿಪ್ವ ಏಕೆ "ರುಚಿಸೆಬೇಡಾ' ಎಂದರೆ ಮಾಣವು (ದು?) 
ನಾಸಿಕವೇಕೆ "ವಾಸಿಸೆಬೇಡಾ” ಎಂದರೆ ಮಾಣವು? (ದು?) 
ತ್ವಕ್ಕು ಏಕೆ “ಸೋಂಕಬೇಡಾ” ಎಂದರೆ ಮಾಣವು? (ದು?)- 
ಈ ಭೇದವನರಿದು ನುಡಿಯಲು ಸಮಧಾತುವಾಯಿತ್ತು! 
ಗುಹೇಶ್ವರಲಿಂಗಕ್ಕೆ ಒಲಿದ ಕಾರಣ, ಅಭಿಮಾನ ಲಜ್ಜೆ ಬೇಸೆತ್ತು 
ಹೋಯಿತ್ತು. li 4% ii 


€€ 


ಬಿಸುಜಂತೆ ಜವಳಿಗಂಭ! 
ಲೇಸಾಯಿತ್ತು ಮನೆ, ಲೇಸಾಯಿತ್ತು ಮೇಲುವೊದಕೆ. 
ಮಗುಳೆ ಆ ಅಂಗಕ್ಕೆ ಕಿಚ್ಚನಿಕ್ಕಿ ಸುಟ್ಟು, 
ಮನೆಯನಿಂಬು ಮಾಡಿದ ಲಿಂಗಜಂಗವಃಕ್ಕೆ. 
ಹುಟ್ಟುಗೆಟ್ಟು ಬಟ್ಟಬಯಲ್ಲಲ್ಲಿ ನಾನಿದೇನೆ ಗುಹೇಶ್ವರಾ. ll at | 


೧೦೦ 


ತನು ತರತರಂಬೋಗಿ, ಮನವು ನಿಮ್ಮಲ್ಲಿ ಸಿಲುಕಿತ್ತ ಯ್ಯಾ. 
ನೋಟಿವೇ ಪ್ರಾಣವಾಗಿ ಆಪ್ಕಾಯನ ನಿಮ ಲ್ಲಿ ಆರತುದಯ್ಯಾ. 
ಸಿಲುಕಿತ್ತು ಶೂನ್ಯದೊಳಗೆ, ಗುಹೇಶ್ವರ ನಿರಾಳವಯ್ಯಾ! F&A 


೧೦೧ 
ಮನ ಬಸುರಾದಡೆ ಕೈ ಬೆಸಲಾಯಿತ್ತ ಕಂಡೆ! 
ಕರ್ಪುರದ ಕಂಪ ಕಿವಿ ಕುಡಿಯಿತ್ತ ಕಂಡೆ! 
ಮುತ್ತಿನ ಢಾಳವ ಮೂಗು ನುಂಗಿತ್ತ ಕಂಡೆ! 


ಕಂಗಳು ಹೆಸಿದು ವಚ್ರವ ನುಂಗಿತ್ತ ಕಂಡೆ! 
ಒಂದು ನೀಲದೊಳೆಗೆ ಮೂರುಲೋಕವಡಗಿತ್ತ ಕಂಡೆ, ಗುಹೇಶ್ವರಾ, ೩೦ 


K | ಅಲ್ಲಮಪ್ರಭುದೇವರ ವಚನಸಂಪುಟ 


೧೦೨ 


ಕಾಲ ಸಡಗರ ಕೈೈಯಲದೆ ಕೈಯ ಸಡಗರ ಕಂಗಳಲದೆ. 
ಅದೇನು ಕಾರಣವೆಂದಡೆ, ಕಂಗಳೇ ಕಾರಣವಾಗಿ. 
ಒಂದು ಮಾತಿನೊಳಗೆ ವಿಚಾರವದೆ; ಕನ್ನ ಡಿಯೊಳಗೆ ಕಾರ್ಯವನೆ, - 
ಇದೇನು ಕಾರಣ ಶಿಳಿಯಲರಿಯರು ಹೇಳಾ ಗುಹೇಶ್ವ ರಾ? 


೧೦೩ 


ಅಮೃತಸಾಗರದೊಳೆಗಿರ್ದು ಆಕಳ ಚಿಂತೆ ಏಕೆ? 
ಮೇರುಮಧ್ಯದೊಳಗಿರ್ದು ಜರಗ ತೊಳೆವ ಚಿಂತೆ ಏಕೆ? 
ಗುರುವಿನೊಳಗಿರ್ದು ತತ್ತವಿದ್ಯೆಯ ಚಿಂತೆ ಏಕೆ? 
ಪ್ರಸಾದದೊಳಗಿರ್ದು ಮುಕ್ತಿಯ ಚಿಂತೆ ಏಕೆ? 
ಕರಸ್ತೆ ಲದೊಳಗೆ ಲಿಗವಿದ ಬಳಿಕ, 
ಮತ್ತುವ ವ ಚಿಂತೆ ಏಕೆ ಹೇಳಾ ಗುಹೇಶ್ವ ರಾ? 


೧೦೪ 


ಈಶ್ವರ ನುಡಿದ ನುಡಿಯನರಿದೆಹೆವೆಂದು, 
ನೀಸರವೋದದು ಅಣ್ಣ ಗಳೆಲ್ಲಾ ಸು 
ಪ್ರಾಣಲಿಂಗವೆಂಬರಯ್ಸಾ R 
ಮನ ಘನವೆಂದರಿಯದೆ ಮರುಳುಗೊಂಡರು. 
ಈಶ್ವರನನರಿದಡೆ ತಾ ಶಿವನು. 
ಗುಹೇಶ್ವರನೆಂಬುದು ಬೇರಿಲ್ಲ. 


೧೦೫ 


ಕರ್ಮ ನಾಸ್ತಿ ಎಂಬೆ, ಅಸ್ತಿ ನಾಸ್ತಿ (ಅನಾಸ್ತಿ?) ಎಂಬೆ. 


ಜ್ಞಾನ [ದ] ಕೊಬ್ಬಿನಲಿ ಉಲಿವೆ, ಉಲಿದಂತೆ ನಡೆವೆ. 


ಸೆಂಗಡ ಸಹಿತ ಕರಸ್ಪ ಲಕ್ಕ ಬಂದು, 


ನೀನು ಬಯಲಾಗೆಯಲ್ಲಾ, ಎನ್ನ ನೂ ಬಯಲು ಮಾಡೆ-ಗುಹೇಶ್ವರಾ. 


Il ೩೯ Il 


Il ೪0 Il 


I ೪0 Il 


Il ೪೨ | 


ಅಚು ಿಗವಾಯಿತ್ರ ತ್ರವಾ ್ರಿ ನಮ್ಮ ನಲ್ಲಂಗೆ. 
se ಗಳಿಹವ" ನಿಳುಹಿದಡೆ, 
ಬಳಿಕ ನಿಶ್ಚಿಂತವಾಯಿತ್ತು ಗುಹೇಶ ರಾ. 


೧೦೭ 


ಆಸೆಯೆಂಬ ಕೂಸೆನೆತ ತಲು 
ರೋಷವೆಂಬ ತಾಯಿ ಮುಂದೆ ಬಂದಿಪ ಸ್ರಳು ನೋಡಾ- 
ಇಂತೀ ಎರಡಿಲ್ಲದ ಕೂಸೆನೆತ್ತ ಬಲ್ಲಡೆ” 
ಆತನೇ ಲಿಂಗೈಕ್ಕನು ಗುಹೇಶ ರೂ. 


೧೦೮ 
ತಾಯಿ ಬಂಜೆಯಾದಲ್ಲದೆ ಶಿಶು ಗತವಾಗದು. 
ಬೀಜ ನಷ್ಟವಾದಲ್ಲದೆ ಸಸಿ ಗತವಾಗದು. 
ನಾಮ ನಷ್ಟವಾದಲ್ಲದೆ ನೇಮ ನಷ್ಟವಾಗದು. 
ಮೊದಲು ಕಟ್ಟಲದೆ ಲಾಭದಾಸೆ en 
ಗುಹೇಶ್ವರನೆಂಬ ಲಿಂಗದ ನಿಜವನೆಯ್ದುವಡೆ, 
ಪೂಜೆಯ ಫಲ ಮಾದಲ್ಲದೆ ಭವಂ ನಾಸ್ತಿ ಯಾಗದು. 


೧೦೯ 


ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವರಖಯ್ಯಾ? 
ಬಯಲು ಬತ್ತ ಲೆ ಇದ್ದಡೆ ಏನನುಡಿಸುವರ ಯಾ? 
ಭಕ್ತನು ಭವಿಯಾದಡೆ ಅದೇನನುಪಮಿಸುವೆ: ನಯ್ಯಾ ಗು 


tb 
uct 
C1 


೧೧೦ 


ಸೆತ್ತ ಬಳಿಕ ಮುಕ್ತಿಯ ಷಡೆನೆಹೆನೆದು ಪೂಜಿಸೆ ಹೋದಷೆ, 
ಆ ದೇವರೇನ ಕೊಡುವರೊ? 
ಸಾಯದೆ ನೋಯದೆ ಸ್ವತಂತ್ರನಾಗಿ, ಸೆಂದುಭೇದವಿಲದಿಪ 
ಗುಹೇಶ್ವರಾ ನಿಮ್ಮ ಶರಣ. 


೧೧೧ 


ನೀರ ನೆಳಲನೆ ಕಡಿದು, ಮೇರುವೆಂಖುವ ನುಂಗಿ, 
ಶಾರೆನೆಯೊಂಬವಳ ಬಾಯ ಕಟಿ ಟಿ 


೩4 


Il ೪4 1 


il ೪೪ 


W 


9% | 


ಸದಕ ಮನು ನಷ ಮಾಹೇಶ ರಸ 
wW~ಂ ವೆ 


ಕಾರ ಮೇಘದ ಬೆಳಸೆ ನೀರ ಹರಿ ನುಂಗಲು 
ದಾರಿ ಮೃತ್ಯುವ ನುಂಗಿ ನಗುತ್ತಿದ್ದಿತ್ತು. 
ನಾರಿಯ ಬೆನ್ನ ಮೇಲೆ ಗಂಡ ಬಂದು ಕುಳ್ಳಿರಲ್ಲು, 
ನೀರ ಹೊಳೆಯವರೆಲ್ಲರ ಕೊಡನೊಡೆದವು. 
ಕಾರೆಯ ಮುಳ್ಳರ್ದು ಕಲಿಗಳನಟ್ಟಿ ಸೆದೆವಾಗ, 
ಸೋರುಮುಡಿಯಾಕೆ ಗೊರವನ ನೆರೆದಳು. 
ಬಳ್ಳು ಆನೆಯ ನುಂಗಿ, ಹೊಳಿ (ಒಳ್ಳ? ) ಸಮುದ್ರವ ಕುಡಿದು, 
ಕುಳ್ಳಿರ್ದ ಶಿಶು ಹಲಬರನೆಯ್ದೆ ನುಂಗಿ, 
ಅತ್ತೆ ಅಳಿಯನ ಕೂಡಿ ಕೋಡಗವ ಹಡೆದಲ್ಲಿ, 
ಹತ್ತಿ 3'ರಿರ್ದ ಹಾವಡಿಗನನು ಅದು ನುಂಗಿತ್ತ! 
ಕಪ್ಪೆ ಸೆಪ ಸರ್ಪನ ಹಿದಿದು ಒತ್ತಿ ನುಂಗುವಾಗ, 
ಕಪ್ಪೆ ಯ ಕೊರಳಲ್ಲಿ ಬಿಳಿದು ಕೆಂಪಡರಲು, 
ಬಿಫ್ಯಿಂ ಂತವಾಯಿತ್ತು ಗುಹೇಶ ರನ ಶರಣಂಗೆ, 


ಕಟಿ ಸ ದಿರ ಕರ್ಪ ರದ ಜ್ಯೊತಿ ತಿಯಂತೆ! | ೪೮ | 


೧೧೨ 


ಪ್ಲಧ್ಲಿಕುಲಮಂಟಪದ ಮೇಲೆ ಪಾದ(ಪದ?)ಶಿಲೆ ಬಿಗಿವು, 
ತಳಕಂಭ ಕಳಸದ ಮೇಲೆ ಕೆಸೆರುಗಲ್ಲು- 
ಒಂದು ಮಠಕ್ಕೆ ಒಂಬತ್ತು ತುಂಬಿಯ ಆಳಾಪ. 
ಬಗೆಯ ಬಣ್ಣ ದ ಮೇಲಿ ಹಿರಿದಪ್ಪ ಸಂಯೋಗ! 
ಅಂಗಜನ ಪಡೆ ಕೋಟಿ, ಮುಂಡವೆದ್ದು ಕುಣಿವಲ್ಲಿ, 
ರಣವುಂಡ ಭೂಮಿಯನು ಮೀರಿದನು ಗುಹೇಶ್ವರಾ! | ೪೯ Il 


ಸೂತ್ರ: ಇಂತು ಭಕ್ತಸ್ಸ ಲದಲ್ಲಿ ಸದಾಚಾರ ಸೆಂಪತ್ತುವಿಡಿದು ಆಚರಿಸಿ ಐಕ್ಕವಾದ 
ಲ 


x ದಲ್ಲ ನಿಷ್ಠಾಮುಖದಿಂದಾಚರಿಸಿ ಬೆರಸುವ ಭೇದ 


ಂತಿರ್ದವದೆಂದದಡೆ ಮುಂದೆ ಮಾಹೇಶ್ವರಸ್ಥ ಲವಾದುದು. 
[e 


ಪ್ರಾಣಲಿಂಗಿಸ್ಸಲ 


p74 


Cy 
ಫ್‌: 


A 
ತ್‌ 
4 


4& 
ಫ್‌! 


sy 


ಫೆ 


FR 


೧೧೩ 


ಆಗಮ ಪ್ಪರುಪರಿರಾ, 
ನಿಮ್ಮ ಆಗಮ ವಾಯವಾಗಿ ಹೋಯಿತ್ತಲ್ಲಾ. 
ವಿದ್ಯಾ ಪ್ರರುಷರಿರಾ ನಿಮ್ಮ ವಿದ್ಯೆ ಅವಿದ್ಯೆಯಾಗಿ ಹೋದಲ್ಲಿ, 
ಬರುಮುಖರಾಗಿ ಇದ್ದಿರಲ್ಲಾ. 
ವೇದಪ್ಪರುಪರಿರಾ ವೇದ ಹೊಲಬುದಪ್ಪಿ ಹೋದಲ್ಲಿ, 
ಪ್ರರಾಣಪುರುಷರಿರಾ ನಿಮ್ಮ ಪುರಾಣ ವಿಚಾರ ಭ್ರಷ್ಟವಾಗಿ ಹೋದಲ್ಲಿ, 
ನ ಒಡನೆ ಭ್ರಷ್ಟರಾಗಿ ಹೋದಿರಲ್ಲಾ. 

ಪ್ರರುಪರಿರಾ, ನಿಮ್ಮ ಶಾಸ್ತ್ರದ ಮಹಾಪಥ ಹೊನಲಲ್ಲಿ ಹೋದಲ್ಲಿ 

I, 7 ಕೆಟ್ಟಿರಲ್ಲಾ. 
“ಯತ್ರ ಶಿವಸ್ತತ್ರ ಮಾಹೇಶ್ವ ರ'ನೆಂದು ಹೇಳಿತ್ತು ಮುನ್ನ, 
ಅಂತು ಭಕ್ತ, ನತ್ಯ ಸತ್ಯ ಸನ್ನೆ ಹಿತ ಗುಹೇಶ ರಾ-ನಿಮ್ಮ' ಶರಣ. | ೧ | 


೧೧೪ 


ಕಲ್ಲಿ ಹೋರಿನೊಳಗೊಂದು ಕಿಚ್ಚು ಹುಟ್ಟಿತ್ತ ಕಂಡೆ. 
ಮಲ್ಲ ಮೇವ ಎರಳೆಯ, ಹುಲಿ ನಯ, ಸರಸವ ಕಂಡೆ 
ಎಲ್ಲರೂ ಸತ್ತು ಆಡುತ್ತಿಪು ದ ಕಂಡೆ. 


ಇನ್ನು ಎಲ್ಲಿಯ ಭಕುತಿ: ಹೇಳಾ ಗುಹೇಶ್ವರಾ? 2 
೧೧೫ 


ಕುರೂಪಿ ಸುರೂಪಿಯ ನೆನೆದಡೆ ಸುರೂಪಿಯಪ್ಪನೆ? 
ಆ ಸೆರೂಪಿ ಕುರೂಪಿಯ ನೆನೆದಡೆ ಕುರೂಪಿಯಪ್ಪ FY 
ಧನವುಳ್ಳವರ ನೆನೆದಡೆ ದರಿದ್ರ (ದಾರಿದ್ರ 37) ಹೋಹುಪೆ? 
ಪ್ರರಾತರನು ನೆನೆದು ಕೃತಾರ್ಥರಾದೆವೆಂಬರು, 
ತಮ್ಮಲ್ಲಿ ಭಕ್ತಿ ನಿಶ್ಮಯಿಲ್ಲದವರ ಕಂಡಡೆ ಮೆಚ್ಚನು ಗುಹೇಶ್ವರನು. Il a 


೧೧೬ 


ಕಾರಣವಿಲ್ಲ ಕಾರ್ಯವಿಲ್ಲ ಏತಕ್ಕೆ ಭಕ್ಕೆರಾದೆವಿಂಬಿರೊ? 
ಐವರ ಬಾಯ ಎಂಜಲನುಂಬಿರಿ, ಐವರು ಸ್ರಿ €ಯರ ಮುಖವನರಿಯಿರಿ. 


೧ 
TO) 


kK ಅಲ್ಲಮಪ್ರೆಭುಡೇವರ ವಚೆನಸಂಸ್ಥಓ: 
ಮೂರು ಸಂಕಲೆಯ ಕಳೆಯಲರಿಯಿರಿ. 
ಕಾಯವಿಡಿದು ಲಂಗವ ಮುಟ್ಟಿಹನೆಯ, ಭ್ರಮೆಯ ನೋಷಾ ಗುಹೇಶ್ವರಾ ॥೪' 


೧೧೭ 


ಉದಯವಾಯಿತ್ತ ಕಂಡು ಉದರಕ್ಕೆ ಕುದಿವರಯ್ಯಾ. 
ಕಠತ್ತಲೆಯಾಯಿತ್ತ ಕಂಡು ಮಜ್ಜನಕ್ಳೆರೆವರಯ್ಯಾ. 
ಲಿಂಗಕ್ಕೆ ನೇಮವಿಲ್ಲ. 
ಇರುಳಿಗೊಂದು ನೇಮ, ಹಗಲಿಗೊಂದು ನೇಮ? 
ಲಿಂಗಕ್ಕೆ ನೇಮವಿಲ್ಲ. 
ಕಾಯ ಒಂದು ದೆಸೆ, ಜೀವ ಒಂದು ದೆಸೆ, 
ಗುಹೇಶ್ವರನೆಂಬ ಲಿಂಗ ತಾನೊಂದು ದೆಸೆ. ik 
೧೧೦ 
ಅಗ್ರವಣಿ ಪತ್ರೆ ಪುಷ್ಪ ಧೂಪ ದೀಪ ನಿವಾಳಿಯ್ಞ 
ಪೂಜಿಸಿ ಪೂಜಿಸಿ ಬಳಲುತ್ಸೈದಾರೆ. 
ಏನೆಂದರಿಯರು ಎಂತೆಂದರಿಯರು. 
ಜನ ಮರುಳೊ ಜಾತ್ರೆ ಮರುಳೂ ಎಂಬಂತೆ; 
ಎಲ್ಲರೂ ಪೂಜಿಸಿ, ಏನನೂ ಕಾಣದೆ, 
ಲಯವಾಗಿ ಹೋದರು ಗುಹೇಶ್ವರಾ. lt ii 


೧೧೯ 


ಮಜ್ಜ ನಕ್ಕೈರೆದು ಫಲವ ಬೇಡುವರಯ್ಯಾ, 
ತಮಗೆಲ್ಲಿಯದೊ ಆ ಫಲವು ಸಿತಾಳಕ್ಕೃಲ್ಲದೆ? 


ಪತ್ರೆ ಪುಷ್ಪ ದಲ್ಲಿ ಪೂಜಿಸಿ ಫಲವ ಬೇಡುವರಯ್ಯಾ, 


ತಮಗೆಲ್ಲಿಯದೊ ಆ ಫಲವು ಗಿಡುಗಳಿಗಲ್ಲದೆ? 
ಸ್ಫದಾನವ(ಸುಯಿಧಾನವ?)ನರ್ಪಿಸಿ ಫಲವ ಬೇಡುವರಯ್ಯಾ 
ತಮಗೆಲ್ಲಿಯದೊ ಆ ಫಲವು ಪಷದಿನೆಂಟು ಧಾನ್ಯಕ್ಕಲ್ಲದೆ? 
ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು, 


ಫಲವ ಬೇಡುವ ಸರ್ವ ಅನ್ಯಾಯಿಗಳನೇನೆಂಬೆ ಗುಹೇಶ್ವರಾ! 


( > 


೧೨೦ 
ಹಾಲ ನೇಮವ ಹಿಡಿದಾತ ಬೆಕ್ಸಾಗಿ ಹುಟ್ಟುವ. 
ಕಡಲೆಯ ನೇಮವ ಹಿಡಿದಾತ ಕುದುರೆಯಾಗಿ ಹುಟ್ಟುವ. 
ಆಗ್ಬವಣಿಯ ನೇಮವ ಹಿಡಿದಾತ ಕಪ್ಪೆ ಯಾಗಿ ಹುಟ್ಟುವ. 
ಪುಷ್ಪದ ನೇಮವ ಹಿಡಿದಾತ ತುಂಬಿಯಾಗಿ ಹುಟ್ಟುವ. 
ಇವು ಷಡುಸ್ತೆ ಲಕ್ಕ ಹೊರಗು. 
ನಿಜಭಕ್ಮಿ ಇಲ್ಲದವರ ಕಂಡಡೆ ಮೆಚ್ಚನು ಗುಹೇಶ್ವರನು. 


೧೨೧ 


ಅಗ್ಗಿಸ್ತೆ ಭದ ರಕ್ಷೆಯಿದ್ದು ಮನೆ ಬೆಂದಿತ್ತ ಯ್ಯಾ 
ಬಲಮುರಿಯ ಶಂಖವಿದ್ದು ಪದ ಹೋಯಿತ್ತ ಯ್ಯಾ. 
ಏಕಮುಖ ರುದ್ರಾಕ್ಷಿಯಿದ್ದು ವಿಘ್ನ ವಾಯಿತ್ತ ಯ್ಯಾ. 
ಇವೆಲ್ಲವ ಸಾಧಿಸಿದಡೆ, 
ಎನೂ ಇಲ್ಲದಂತಾಯಿತ್ತು ಕಾಣಾ ಗುಹೇಶ್ವರಾ. 


೧೨೨ 


ಜಾಲಗಾರನ ಕಾಲು ಮುಳ್ಳು ತಾಗಿ ನೊಂದಿತ್ತೆ ಬಂತೆ, 
ಸೂನೆಗಾರನ ಮನೆಯಲ್ಲಿ ಹೆಣ ಹೋಗಿ ಅಳುವಂತೆ, 
ಕನ್ನಗಳ್ಳನ ಮನೆಯಲ್ಲಿ ಬಟ್ಟಲು ಹೋಗಿ ಮರಗುವಂತೆ, - 
ಠಕ್ಕನ ಪೂಜೆಗೆ ಮೆಚ್ಚುವನೆ ನಮ್ಮ ಗುಹೇಶ್ವರನು? 


೧೨೩ 


ಸಾಸವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಖ ನೋದಾ. 


ಗಳಿಗೆಯ ಬೇಟವ ಮಾಡಿಹೆನೆಂಬ ಪರಿಯ ನೋಡಾ. 
ತನ್ನನ್ನಿಕ್ಕ ನಿಧಾನವ ಸಾಧಿಸಿಹೆನೆಂದಡೆ, 
ಬಿನಾಣ ತಪಿತು ಗುಹೇಶ್ರರಾ. 
FR ಖು ವ 
೧೨೪ 
ಜವನ ಕದ್ದ ಕಳ್ಳನು ಅಗಲಿ ಮಿಕ್ಕು ಹೋದಡೆ, 
ಅಗಲಕ್ಕೆ ಹೆಬ್ಬಿತ್ತು ಅಲ್ಲಲ್ಲಿ ನೋಡಲು. 


ಬ 
ಶರಣರ ಸೆಂಗವನರಸುವರೆಲ್ಲಾ ಅಲ್ಲಲ್ಲಿ ನೋಡಿರೆ! 


=- 
Ne A 


WEF |; 


(೧ ॥ 


ಅಲ್ಲಮಪ್ಪಭುದೇವರ ವಚೆನಸಂಪ್ರಟ 


ಸಾಧಕರೆಲ್ಲರೂ ಸಾಧಿಸ ಹೋಗಿ, 


ಅಭೇದ್ಯವನರಿಯದೆ ಕೆಟ್ಟರು ಗುಹೇಶ್ವರಾ. | ೧೨ 1 


೧೨೫ 


ಭವವುಳ್ಳನ್ನಕ್ಕ ಧಾವತಿ ಮಾಣದು, ಶರೀರವುಳ ನ್ನಕ ಅವಸೆ ಮಾಣದು. 
ಗುಹೇಶ್ವರನೆಂಬ [ನೆನಹು] ಉಳ್ಳನ್ನಕ್ಕ, ಲಿಂಗವೆಂಬುದ ಬಿಡಲಾಗದು. ೧೩ 


೧೨೬ 


ಜ್ಞನಕ್ಕೆರೆವರೆಲ್ಲ, ಇದ್ದಲ್ಲಿ ಫಲವೇನು? 
ಮುದ್ರಾಧಾರಿಗಳಪ್ಪರಯ್ಯಾ. 
ರಂಗದಲ್ಲಿ ನಿಷ್ಠೆಯಿಲ್ಲ, ಜಂಗಮದಲ್ಲಿ ಪ್ರೇಮವಿಲ್ಲ 
ವೇಷಧಾರಿಗಳಪ್ಪರಯ್ಯಾ. 
ಲಾಂಛನ ನೋಡಿ ಮಾಡುವ ಭಕ್ತಿ, ಸಜ್ಜನಸಾರಾಯವಲ್ಲ, 
ಗುಹೇಶ್ವರ ಮಚ್ಚನಯ್ಯಾ. Il ೧೪ ॥ 
೧೨೭ 
ಕೊಟ್ಟ ಕುದುರೆಯನೇರಲರಿಯವೆ 
ಮತ್ತೊಂದು ಕುದುರೆಯನೇರ ಬಯಸುವರು, 
ವೀರರೂ ಅಲ್ಲ, ಧೀರರೂ ಅಲ್ಲ, ಇದು ಕಾರಣ- 
ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು, 
ತೊಳಲುತ್ತ ಇದ್ದಾರೆ. 
ಗುಹೇಶ್ವರನೆಂಬ ಲಿಂಗವನವರೆತ್ತ ಬಲ್ಲರು? Il ೧೫ ॥ 


೧೨೮ 


ಜೀವವಿಲ್ಲದ ಹೆಣನ ಹಿಡಿದಾಡುವರಯ್ಯಾ. 
ಪ್ರ ತಿಯಿಲ್ಲದಪ್ರ ತಿಗೆ ಪ ಪ್ರತಿಯ ಮಾಡುವರಯ್ಯಾ. 
ನರವಿಲ್ಲದ ಮುಂಡಕ್ಕೆ ಸಾನೆಯನಿಕು ಿವರಯ್ಯಾ-ಗುಹೇಶ್ವರ. | A೬ I 


೧೨೯ 


ಆದ್ಯರಲ್ಲ ವೇದ್ಯರಲ್ಲ ಸಾಧ್ಯರಲ್ಲದ ಹಿರಿಯರ ನೋಡಾ. 
ತೆನುವಿಕಾರ ಮನವಿಕಾರ ಇಂದ್ರಿಯವಿಕಾರದ ಹಿರಿಯರ ನೋಡಾ. 


ಮಾಹೇಶ ರಸ ಲ ೪C 
ಫಿ 


ಶಿವಚಿಂತೆ ಶಿವಜ್ಞಾನಿಗಳ ಕಂಡಡೆ, ಆಳವಾಡಿ ನುಡಿವರು, 
ಗುಹೇಶ್ವರನರಿಯದ ಕರ್ಮಿಗಳು. Il ೧೭ 1 


೧೩೦ 


ಅಳವರಿಯದ ಭಾಷೆ, ಬಹುಕುಳವಾದ ನುಡಿ- 
ಇಂತೆರಡರ ನುಡಿ ಹುಸಿಯಯ್ಯಾ. 
ಬಹು ಭಾಷಿತರು; ಸುಭಾಷಿತ ವರ್ಜಿತರು. 
"ಶರಣಸೆತಿ ಲಿಂಗಪತಿ” ಎಂಬರು, ಹುಸಿಯಯ್ಯಾ. 
ಇಂತಪ್ಪವರ ಕಂಡು ನಾನು ನಾಚಿನೆನಯ್ಯಾ ಗುಹೇಶ್ವರಾ. | ೧೮೪ ॥ 


೧೩೧ 


ಅಮರಾವತಿಯ ಪಟ್ಟಣದೊಳಗೆ, 
ದೇವೇಂದ್ರನಾಳುವ ನಂದನವನವಖ್ಯಾ. 
ಅತ್ತ ಸಾರೆಲೆ ಕಾಮಯ್ಯ, ಮೋಹವೆ ನಿನಗೆ? 
ಲೋಕಾದಿಲೋಕವೆಲ್ಲವ ಮರುಳು ಮಾಡಿದೆ. 
ಕಾಮಾ, ಗುಖೇಶ್ವರಲಿಂಗವನರಿಯೊ. | ೧೯ | 


೧೩೨ 


ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. 
ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂ. 
ಕಾಮ ಗುರಿಯಾಗಿ ಬೆಂದು ಹೋದವರ ಕಂಡೆ. 
ನೀ ಗುರಿಯಾಗಿ ಹೋದವರನಾರನೂ ಕಾಣೆ ಗುಹೇಶ್ವರಾ. | ೨೦ l 


೧೩೩ 


ಆ ಮಾತು, ಈ ಮಾತ್ತು ಹೋ ಮಾತು-ಎಲ್ಲವೂ ನೆರೆದು ಹೋಯಿತ್ತಲ್ಲಾ 
ಭಕ್ತಿ ನೀರಲ್ಲಿ ನೆರೆದು ಜಲವ ಕೂಡಿ ಹೋಯಿತ್ತಲ್ಲಾ. 
ಸಾವನ್ನಕ್ಕ [ಸೆರಸೆ] ಉಂಟೀ ಗುಹೇಶ್ವರಾ? ll ೨೧ !| 


೧೩೪ 
ಅಗ್ನಿಗೆ ತಂಪುಂಟೆ? ವಿಷಕ್ಕೆ ರುಚಿಯುಂಟೆ ಹೇಳಾ? 


ಕಂಗಳಿಗೆ ಮರೆಯುಂಟೆ ಹೇಳಾ ಲಿಂಗವೆ? 
ದಾಳಿಕಾರಂಗೆ ಧರ್ಮವುಂಟೆ? [ಕನ್ನ್ನಗಳ್ಳಂಗೆ] ಕರುಳುಂಟೆ? 


೪೨ 


ಅಲ್ಲಮಪ್ಪ್ರಭುದೇವರ ವಚನಸಂಪುಟ 


EN 
ಗುಹೇಶ್ವರಾ, ನಿಮ್ಮ ಶರಣರು, 
ಮೂರು ಲೋಕವರಿಯೆ ನಿಶ್ಚಟರಯ್ಯಾ. | ೨೨ " 


೧೩೫ 


ಲಿಂಗಭಕ್ಷನೆಂದು ಜಗವೆಲ್ಲಾ ಸಾರುಶ್ತಿ ಪ್ಪ ರು. 
ಲಿಂಗಭಕ್ಕನ ಇಂಬಾವುದೆಂದರಿಯರು. 
ಲಿಂಗಭಕ್ತ ಹಮ್ಮುಬಿಮ್ಮಿನವನೆ? ಲಿಂಗಭಕ್ಷ್ಕ ಸೀಮೆಯಾದವನೆ? 
ಪ್ರಾಣವಿಲ್ಲದ ರೂಹು, ಒಡಲಿಲ್ಲದ ಜಂಗಮ, 
ಉಳಿದುವೆಲ್ಲಾ “ಸೆಟಿ' ಎಂಬೆನು ಹೇಶ್ವರಾ. | ೨೩ Il 


೧೩೬ 


ಭಕ್ತ ಭಕ್ತ ನೆಂಬರು, 
ಪೃಥ್ವಿಯ ಪೂರ್ವಾಶ್ರಯವ ಕಳೆಯ[ಲರಿಯ)ದನ್ನ ಕೃ, 
ಅಪ್ಪುವಿನ ಪೂರ್ವಾಶ್ರಯವ ಕಳೆಯಲರಿಯದನ್ನಕ್ಕ, 
ತೇಜದ ಪೂರ್ವಾಶ್ರಯವ ಕಳೆಯಲರಿಯದನ್ನ ಕ್ಸ, 
ವಾಯುವಿನ ಪೂರ್ವಾಶ್ರಯವ ಕಳಯಲರಿಯದ್ನ ಕ್ಕ, 
ಆಕಾಶದ ಪೂರ್ವಾಶ್ರಯವ ಕಳೆಯಲರಿಯದನ್ನಕ್ಕ್‌, 
ಸೋಮಸೂರ್ಯರ ಕಳೆಗಳ ಪೂರ್ವಾಶ್ರಯವ ಕಳಯಲರಿಯದನ್ನ ಕ್ಕ, 
ಆತ್ಮನ ಪೂರ್ವಾಶ್ರಯವ ಕಳಯಲರಿಯದನ್ನ ಕ್ಕ, 
ಭಕ್ತ್ಕರೆಂದು ಲಿಂಗವ ಪೂಜಿಸುವವರ ಕಂಡು 
ನಾನು ಬೆರಗಾದೆ ಗುಹೇಶ್ವರಾ. | ೨೪ || 


೧೩೭ 


| ಅನ್ಯ ರಜವ ಸೋಂಕದೆ, ತನ್ನ ರಜವ ಬಾಧಿಸೆದೆ, 

ರವಿಯ ಬೆಳಸೆ ಬಳಸದೆ ಲಿಂಗದಲ್ಲಿ ಬೆಳೆದ ಚೆಳಸೆ ತಂದು, 

ಜಂಗಮದಲ್ಲಿ ಸೆವೆಸುತಿಪ್ಪ [ನು] ಲಿಗಭಕ್ಷ. 

ಆ ಭಕ್ತನಲ್ಲಿ ಗುಹೇಶ್ವರಲಿಂಗವಿಪ್ಪನು. | ೨೫ 1 


೧೩೮ 


ತ್ರಿವಿಧದ ನಿತ್ಯವ, ತ್ರಿವಿಧದ ಅನಿತ್ಯವ ಬಲ್ಲವರಾರೊ? 
ತ್ರಿವಿಧಕ್ಕೆ ತ್ರಿವಿಧವನಿತ್ತು ತ್ರಿವಿಧ ಪ್ರಸಾದವ ಕೊಳ್ಳೆ ಬಲ್ಲಡೆ: 
ಆತನು ತ್ರಿವಿಧನಾಥನೆಂಬೆನು, ಆತನು ವೀರನೆಂಬೆನು. 


ಆತನು ಧೀರನೆಂಬೆನು, 


ಮಾಹೇಶ ರಸ ಲ 
ಮಾಹೇಶ ರಸ್ಮಲ NR 


ಆತನು ಗುಹೇಶ್ವರಲಿಂಗದಲ್ಲಿ ಅಚ್ಛಪ್ರಸಾದಿಯೆಂಬೆನು. ll 2೬ 1: 


೧೩೯ 


ಪ್ರಣವಮಂತ್ರವ ಕರ್ಣದಲ್ಲಿ ಹೇಳಿ, 
ಶ್ರೀಗುರು ಶಿಷ್ಯನ ಅಂಗದ ಮೇಲೆ ಲಿಂಗಪ್ರತಿಷ್ಟೆ ಯ ಮಾಡಿದ ಬಳಿಕ, 
ಪ್ರಾಣದಲ್ಲಿ ಲಿಂಗವಿಪ್ಪುದೆಂಬ ವ್ರತಗೇಡಿಗಳ ಮಾತ ಕೇಳಲಾಗದು. 
ಒಳಗಿಪ್ಪನೆ ಲಿಂಗದೇವನು ಮಲ ಮೂತ್ರ ಮಾಂಸದ ಹೇಸಿಕೆಯೊಳಗೆ? 
ಅಲ್ಲಿ ಪ್ರಾಣವಿಪುದಲ್ಲದೆ ಲಂಗವಿಪ್ಪುದೆ? 
ಆ ಪ್ರಾಣವ ತಂದು ತನ್ನ ಇಷ್ಟಲಿಂಗದಲ್ಲಿ ಇರಿಸಿ ನೆರೆಯ ಬಲ್ಲಡೆ, 
ಆತನೆ ಪ್ರಾಣಲಿಂಗಸೆಂಬಂಧಿ. 


೨ 


ಅಲ್ಲದವರ ಮೆಚ್ಚುವನೆ ನಮ್ಮ ಗುಹೇಶ್ವರಲಿಂಗವು. li 2೭ i 
೧೪೮೦ : 
ಕಾಯದೊಳಗಣ ಜೀವವ ಮೀರಿ ಹೋಹ ಳ್ಳನ ಸಂಗ ಬೇಡ. 
ನಿಮ್ಮ ನಿಮ್ಮ ವಸ್ತುವ ಸುಯಿಧಾನವ ಾಡಿಕೊಳ್ಳಿ 
ಗುಹೇಶ್ವರನೆಂಬ ಕಳ್ಳನ ಕೊಂದಡೆ ಆಳುವವರಾರೂ ಇಲ್ಲ! 2೮ 1 
೧೪೧ 


ಅಕ್ಕಟಾ ಜೀವನ ತ್ರಿವಿಧವೆ, 
ಮೂರೆ ಮುಟ್ಟದೆ ಹೋದೆಯಲ್ಲಾ! 
ಬಿಂದುವಿನ ಕೊಡನ ಹೊತ್ತುಕೊಂಡು, 
ಅಂದಚೆಂದಗೆಟ್ಟು ಆಡುವರಯ್ಯಾ! 


ಗುಹೇಶ್ವರ ನಿರಾಳವೆ, ಐದರಿಂದ ಕೆಟ್ಟಿತ್ತು ಮೂರು ಲೋಕ! il 2€ 1 


೧೪೨ 
ಅಷ, ದಳಕಮಲದ ಮೇಲಿಪ್ಪ ನಿಶ್ಯೂ್ಯನ ಮರ್ಮವನರಿಯದೆ, 
ಪ್ರಾಣಲಿಂಗವೆಂದೆಂಬರು, ಸೆಂತೆಯ ಸುದ್ದಿಯ ವಂಚಕರು. 
ಅಂಗದ ಆಪ್ಯಾಯನಕ್ಕೆ ಲಿಂಗವನರಸುವ, 


ಭಂಗಿತರನೇನೆಂಬೆ ಗುಹೇಶ್ವರಾ. | ೬೦ | 


೪ 


ಅಲಭಮಪ್ರಭುದೇವರ ವಚನಸಂಪುಓ: 


೧೪೩ 
ಲಿಂಗಾರ್ಚನೆಯಿಲ್ಲದ ಮುನ್ನ, ಸಿಂಗಿಯನಾರೋಗಿಸಿದಿರಿ. 
ಸೆಂಜೆ ಸಮಾಧಿಗಳಿಲ್ಲದ ಮುನ್ನ ಉಂಡಿರಿ ಚನ್ನನ ಮನೆಯಲ್ಲಿ. 
ಚಿತ್ರಗುಪ್ತರರಿಯದ ಮುನ್ನ ಎತ್ತಿದಿರಿ ಕಾಂಚಿಯ ಪ್ರರವ, 
ಬೈಚಿಟ್ಟಿರಿ ಕೈಲಾಸದಲ್ಲಿ. 
ನಿಮ್ಮ ಚಿಕ್ಕುಟ ಉದರದಲ್ಲಿ ಈರೇಳು ಭುವನಂಗಳಲ್ಲವು. 
ನಿಮ್ಮ ರೋಮಕೂಪದಲ್ಲಿ ಆಡಗಿದವು: 


ಪ್ರಾಣ ಅಪಾನ ವ್ಯಾನ ಉದಾನ ಸೆಮಾನ [ಗಳು]-ಗುಹೇಶ್ವರಾ. | ೩೧ | 


೧೪೪ 
ಕಂಗಳಾಲಿಯ ಕರಿಯ ನಾಳದಲ್ಲಿ, ಈರೇಳು ಭುವನಂಗಳೆಡಗಿದವು! 
ನಾಟಕ ನಾಟಕವ ರಚಿಸುತ್ತ, ಆಡಿಸುವ ಸೂತ್ರದ ಪರಿ, 
ಗುಹೇಶ್ವರಲಿಂಗ ನಿರಾಳಚ್ಛೈತನ್ಯ. | 


$9 
(9 


೧೪೫ 
ಮರನೊಳಗಣ ಪತ್ರೆ ಫಲಂಗಳು, ಮರಕಾಲವಶದಲ್ಲಿ ತೋರುವಂತೆ, 


ಹರನೊಳಗಣ ಪ್ರಕೃತಿಸ್ವಭಾವಂಗಳು, ಹರಭಾವದಿಚೆಗೆ ತೋರುವವು. 
ಲೀಲೆಯಾದಡೆ ಉಮಾಪತಿ, ಲೀಲೆ ತಪ್ಪಿದಡೆ ಸ್ವಯಂಭು ಗುಹೇಶ್ವರಾ. | ೩೩ 


೧೪೬ 


ಒಡಿನಲುಂಟೆ ಕನ್ನಡಿಯ ನೋಟ? 
ಮರುಳಿನ ಕೂಟ ವಿಪರೀತಚರಿತ್ರ. 
ನೋಟದ ಸುಖ ತಾಗಿ ಕೋಟಲೆಗೊಂಡೆನು. 
ಗುಹೇಶ್ವರನೆಂಬ ಲಿಂಗವು ಒಬ್ಬನೆ ಅಚಲ. 
ಉಳಿದವರೆಲ್ಲರೂ ಸೂತಕಿಗಳು. | ೩೪ 


೧೪೭ 


ಎಸೆಯದಿರು ಎಸೆಯದಿರು ಕಾಮಾ, 
ನಿನ್ನ ಬಾಣ ಹುಸಿಯಲೇಕೊ? 
ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ-ಇವು ಸಾಲೆ ನಿನಗೆ? 
ಗುಹೇಶ್ವರಲಿಂಗದ ವಿರಹೆದಲ್ಲಿ ಬೆಂದವರ, 


ಮರಳಿ ಸುಡಲುಂಟೆ ಮರುಳು ಕಾಮಾ? | ೩% 1 


ಮಾಹೇಶ್ವರಸ್ಮಲ ೪೫ 
೧೪೮ 


ಸತಿ ಭಕ್ಷೆಯಾದಡೆ ಹೊಲೆಗಂಜಲಾಗದು, 
ಪತಿ ಭಕ್ತನಾದಡೆ ಕುಲಕಂಜಲಾಗದು. 
ಸತಿ ಪತಿಯೆಂಬ ಅಂಗಸುಖ ಹಿಂಗಿ, ಲಿಂಗವೇ ಪತಿಯಾದ ಬಳಿಕ 
ಸತಿಗೆ ಪತಿಯುಂಟೆ? ಪತಿಗೆ ಸೆತಿಯುಂಟಿ? 
ಹಾಲುಂಡು ಮೇಲುಂಬರೆ ಗುಹೇಶ್ವರಾ? | ut Il 


೧೪೯ 


ಉರಿಗೆ ಉರಿಯನೆ ತೋರುವೆನು, ಅಮೃತದ ಕಳೆಯಲ್ಲಿ ನಿಲಿಸುವೆನು. 
ನಾನು ಬ್ರಹ್ಮಸ್ಥಾನದಲ್ಲಿ ಗುಹೇಶ್ವರಾ-ನಿರಂತರವಾಗಿರ್ದೆನಯ್ಯಾ. Il ೩೭ 


೧೫೦ 


ಅದ್ಭು ತವೆಂಬ ಪಿಶಾಚಿ ಮೂರುಲೆ ಲೋಕವನವಗ್ರ ಹಿಸಿತ್ರ ತ್ರಯ್ಯಾ! 
ಆಅ ಆ ಸತೆದೊಳಗೊಂದು ಗ್ರಹೆ, ನಿರಂತರ ನಲಿದಾಡುತ್ತಿದ್ದಿತ್ತಯ್ಯಾ! 
ವಜ್ರ PNR ಖಗರಂಧ_ ಪುರದಲ್ಲಿ, 
ಗುಹೇಶ್ವರಲಿಂಗವು ತಾನೇ ನೋಡಾ. | ೩೮ | 


೧೫೧ 


ಅನಲನಾರಣ್ಯದೊಳೆಗೆ ಎದ್ದಲ್ಲಿ: 
ದೂ(ಧು?)ರದೆಡೆಯಲಾರನೂ ಕಾಣಿವು, 
ಸೆಂಗ್ರಾಮಧೀರರೆಲ್ಲರೂ ನೆಲೆಗೆಟ್ಟರಾಗಿ! 
ಮಾಯಾಮಂಜಿನ ಕೋಟೆಗೆ, ರಂಜನೆಯ ಕೊತ್ತಳೆ, ಅಂಜನೆಯ ಕಟ್ಟಳ. 
ಗುಹೇಶ್ವರನ ಶರಣ ಐಕ್ಸಸೆ ೈಸ್ಸಲವ ಮೆಟ್ಟ ಪೊಡೆ, 
ಸರ್ವವೂ ಸಾಧ್ಯವಾಯಿತು Il AF ll 
೧೫೨ 
ಪಂಚೇಂದ್ರಿಯ ಸಪ್ತಧಾತುವನತಿಗಳೆದಲ್ಲಿ ಫಲವೇನೊ? 
ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತರ-- 


ವಿಷಯವನತಿಗಳಿದಲ್ಲಿ ಫಲವೇನೊ? 
ಇವೆಲ್ಲವ ಕೊಂದ ಪಾಪ ನಿಮ್ಮ ತಾಗುವುದು--ಗುಹೇಶ್ವರಾ. Il ೪O I 


೪೬ ಅಲ್ಲಮಪ್ರಭುದೇವರ ವಚನಸಂಪುಟ 
೧೫೩ 


ಲಿಂಗ ಒಳಗೊ ಹೊರಗೊ? ಬಲ್ಲಡೆ ನೀವು ಹೇಳಿರೆ? 
ಲಿಂಗ ಎಡನೊ ಬಲನೊ? ಬಲ್ಲಡೆ ನೀವು ಹೇಳಿರೆ? 
ಲಿಂಗ ಮುಂದೊ ಹಿಂದೊ? ಬಲ್ಲಡೆ ನೀವು ಹೇಳಿರೆ? 
ಲಿಂಗ ಸೂಲವೊ ಸೊಕ್ಷ ವೊ? ಬಲ್ಲಡೆ ನೀವು ಹೇಳಿರೆ? 
@ ಹಿ 6 
ಲಿಂಗ ಪ್ರಾಣವೊ, ಪ್ರಾಣ ಲಿಂಗವೊ? 
ಬಲ್ಲಡೆ ನೀವು ಹೇಳಿರೆ ಗುಹೇಶ್ವರಲಿಂಗವನು? ll ೪o Il 


೧೫೪ 


ತನು ನಿಮ್ಮ ಪೂಜಿಸುವ ಕೃಪೆಗೆ ಸಂದುದು. 
ಮನ ನಿಮ, ನೆನೆವ ಧ್ಯಾನಕ್ಕೆ ಸೆಂದುದು. 
ಪ್ರಾಣ ನಿಮ್ಮ ನೆರೆವ ರತಿಸುಖಕ್ಕೆ ಸೆಂದುದು- 
ಇಂತು, ತನು ಮನ ಪ್ರಾಣ ನಿಮಗೆ ಸೆಂದಿಪ್ಪ 
ನಿಸ್ಪಂಗಿಯಾದ ನಿಚ್ಛಟ,- ನಿಜಲಿಂಗೈಕ್ಯ ಕಾಣಾ ಗುಹೇಶ್ವರಾ. | ೪೨ Il 


೧೫೨೫ 


ತನುವಿಂಗೆ ತನುವಾಗಿ, ಮನಕ್ಕೆ ಮನವಾಗಿ, ಜೀವಕ್ಕೆ ಜೀವವಾಗಿ, 
ಇದ್ದುದನಾರು ಬಲ್ಲರೊ? 
ಅದು ದೂರವೆಂದು, ಸೆಮೀಪವೆಂದು, 
ಮಹುಂತ ಗುಹೇಶ್ವರ [ನು], ಒಳಗೆಂದು ಹೊರಗೆಂದು, 
ಬರುಸೊರೆವೋದರು. || Va 1 


೧೫೬ 


ಖೇಚರಪವನದಂತೆ ಜಾತಿಯೋಗಿಯ ನಿಲವು! 
ಮಾತಿನೊಳು ಧಾತು ನುಂಗಿ ಉಗುಳದಿನ್ನೆ ತೊ? 
ಭೂಚಕ್ರವಳಯವನು ಆಚಾರ್ಯ ರಚಿಸಿದ. 
ಗ್ರಾಮಎಲ್ಲವ ಸುಟ್ಟು, ನೇಮ ನಾಮವ ನುಂಗಿ 


ಮಾಹೇಶ್ವರಸ್ಮಲ ೪೭ 


ಗ್ರಾಮ ಪ್ರಭುವನೆ ನುಂಗಿ, 
"ಗುಹೇಶ್ವರ ಗುಹೇಶ್ವರ” ಎನುತ ನಿರ್ವಯಲಾಯಿತ್ತು. 


ಜ್ಯ | ೪೪ | 

ಸೂತ್ರ: ಇಂತು ಮಾಹೇಶ್ವರಸ್ಥೆ ಲದಲ್ಲಿ ನಿಷ್ಪಾ [ಮುಖ)ದಿವದ ಆಚರಿಸಿ ಐಕ್ಯವಾದ 
ಮಾಹೇಶ್ವರನು ಮುಂದೆ ಪ್ರಸಾದಿಸ್ಸ ಲದಲ್ಲಿ ಸಾವಧಾನಮುಖದಿಂದ ಆಚರಿಸಿ ಬೆರಸುವ 
ಭೇದವು ಎಂತಿರ್ದುದೆಂದಡೆ-ಮುಂವೆ ಪ್ರಸಾದಿಸ್ಸ ಲವಾದುದು. 


ಬ 


“ud 


Mi 5 ha ಕ್‌ 


CN. 


೫ 
4k 


ಪ ್ರಸಾದಿಸ್ಮಲ ೫೧ 
೧೫೭ 


ಬೇಡದ ಮುನ್ನವೆ ಮಾಡಬಲ್ಲಡೆ ಭಕ್ತಿ 
ಬೇಡುವನೆ(ದೆ?) ಲಿಂಗಜಂಗಮವು? 
ಬೇಡುವರಿಗೆಯೂ ಬೇಡಿಸಿಕೊಂಬವರಿಗೆಯೂ 
ಪ್ರಸಾದವಿಲ್ಲ--ಗುಹೇಶ್ವರಾ. Il ೧ 1 


೧೫೮ 


ಲಿಂಗಜಂಗಮ ಒಂದೇ ಎಂದು ಕಂಮೊಳಲುಗೊಂಡಿರಲ್ಲಾ! 
ಮೂರೆಡೆಯ ಮುಟ್ಟಿತ್ತು ತ್ರಿವಿಧಾಚಾರ;- 
ಲಿಂಗ ಒಂದೆಡೆಯಲ್ಲಿ, ಜಂಗಮ ಒಂದೆಡೆಯಲ್ಲಿ, ಪ್ರಸಾದ ಒಂದೆಡೆಯಲ್ಲಿ. 
ಇಂತು ಎಲ್ಲಿಯ ಪ್ರಸಾದವೊ ಗುಹೇಶ್ವರಾ. | ೨ | 
೧೫೯ 
ಹೆಸಿವಾಯಿತ್ತೆಂದು ಹುಸಿದು ಮಜ್ವ ನಕ್ಕೆ ರೆವರಯ್ಯಾ. 
ತೃೈಷೆಯಾಯಿತ್ತೆ ೦ದು ಅರ್ಪಿತವ ಮಾಡುವರಯ್ಯಾ. 
ಇದೆಂತೊ ಭಕ್ಕಸಂಬಂಧ ಇದೆಂತೊ ಶರಣಸೆಂಬಂಧ? 
ಇದೆಂತೊ ಲಿಂಗಸೆಂಬಂಧ? 
ಕಾರಣವಿಲ್ಲದ ಭಕ್ತಿಯ ಕಂಡಡೆ, 
ಹೋಗ ನೂಕುವನು ಗುಹೇಶ್ವರಾ. | ೩ ll 


೧೬೦ 


ಪ್ರಾಣವ ಮಾರುವವರಿಂಗೆ ಪ್ರಾಣಲಿಂಗವೆಲ್ಲಿಯದೊ? 
ಇಷ್ಟಲಿಂಗಪೂಜಕರೆಲ್ಲ ನೇಮವ ಮಾಡುತ್ತಿಪ್ಪರು. 
ಸೊನೆಗಾರಂಗೆ ಪ್ರಸಾದವೆಲ್ಲಿಯದೊ ಗುಹೇಶ್ವರಾ. ll ೪ | 


೧೬೧ 


ಒಳಗ ತೊಳೆಯಲರಿಯದೆ ಹೊರಗ ತೊಳೆದು ಕುಡಿವುತ್ತಿರ್ದರಯ್ಯಾ, 
ಪಾದೋದಕ ಪ್ರಸಾದವನರಿಯದೆ. 
ಬಂದ ಬಟ್ಟೆಯಲ್ಲಿ ಮುಳುಗುತ್ಸೈದಾರೆ ಗುಹೇಶ್ವರಾ. I ೫ 1 


ಅಲ್ಲಮಪ್ರಭುದೇವರ ವಚನಸಂಪುಟ 


೧೬೨ 


ಮಾಡಿದ ಓಗರ ಮಾಡಿದಂತಿದ್ದಿತ್ತು _ 
ನೀಡಿದ ಕೈಗಳೆಡೆಯಾಡುತ್ತಿ ರ್ದವು. 
ಲಿಂಗಕರ್ಪಿತವ ಮಾಡಿದೆವೆಂಬರು, 
ಒಂದರಲೊಂದು ಸೆವೆಯದು ನೋಡಾ. 
ಲಿಂಗವಾರೋಗಣೆಯ ಮಾಡಿದನೆಂಬರು, 
ತಾವುಂಡು ನಿಮ್ಮ ದೂರುವರು ಗುಹೇಶ್ವರಾ. 


೧೬೩ 


ತಮ್ಮ ತಮ್ಮ ಮುಖದಲ್ಲಿ; 
ಲಿಂಗವನೊಲಿಸಿದರು, ಆರಾಧಿಸಿದರು, ಬೇಡಿತ್ತ ಪಡೆದರು ಎಲ್ಲಾ- 
ಲಿಂಗಭೋಗೋಪಭೋಗಿಗಳಾಗಿ ಭೋಗಿಸುವವರಿಲ್ಲ. 
ಗಂಗೆವಾಳುಕರೆಲ್ಲ ವರಮುಖಿಗಳಾಗಿ 
ಮೂರ್ತಿಯಳಿದು ಹೋದರು ಗುಹೇಶ್ವರಾ. 


೧೬೪ 


ಬೆಳಗಿನೊಳಗಣ ರೂಪ ತಿಳಿದು, ನೋಡಿಯೆ ಕಳೆದು, 
ಹಿಡಿಯದೆ ಹಿಡಿದುಕೊಳ್ಳಬಲ್ಲನಾಗಿ-ಆತ ಲಿಂಗಪ್ರಸಾದಿ! 
ಜಾತಿ ಸೊತಕವಳಿದು ಶಂಕೆ ತಲೆದೋರದೆ, 
ನಿಶ್ವಂಕನಾಗಿ,-ಆತ ಸಮಯಪ್ರಸಾದಿ! 
ಸೆಕಲ ಭ್ರಮೆಯನೆ ಜರೆದು, ಗುಹೇಶ್ವರಲಿಂಗದಲ್ಲಿ 
ಬಸೆವಣ್ಣ ನೊಬ್ಬನೆ [ಅಚ್ಚ] ಪ್ರಸಾದಿ! 


೧೬೫ 


ತನುವ ತಾಗದ ಮುನ್ನ, ಮನವ ತಾಗದ ಮುನ್ನ, 


ಆಪ್ಲಾಯನ ಬಂದು ಎಡೆಗೊಳ,ದ ಮುನ್ನ -ಅರ್ಪಿತವ ಮಾಡಬೇಕು. 
ಗುರುವಿನ ಕೈಯಲ್ಲಿ ಎಳತಟವಾಗದ ಮುನ್ನ -ಅರ್ಪಿತವ ಮಾಡಬೇಕು. 


ಎಡದ ಕೈಯಲ್ಲಿ ಕಿಚ್ಚು ಬಲದ ಕೈಯಲ್ಲಿ ಹುಲ್ಲು, 
ಉರಿ ಹತ್ತಿ ತ್ತು ಗುಹೇಶ್ವರಾ ನಿಮ್ಮ ಪ್ರಸಾದಿಯ! 


Il & || 


lS I 


Il € | 


೧೬೬ 
ತನ್ನ ಮುಟ್ಟಿ ನೀಡಿದುದೆ ಪ್ರಸಾದ, 
ತನ್ನ ಮುಟ್ಟ [ದೆ] ನೀಡಿದುದೆ ಓಗರ. 
ಲಿಂಗಕ್ಕೆ ಕೊಟ್ಟು ಕೊಂಡಡೆ ಪ್ರಸಾದಿ. 
ಇದು ಕಾರಣ- ಇಂತಪ್ಪ ಭೃತ್ಯಾಚಾರಿಗಲ್ಲದೆ 
ಪ್ರಸಾದವಿಲ್ಲ ಗುಹೇಶ್ವರಾ. 
೧೬೭ 
ಆಧಿ ಇಲ್ಲದಿರ್ದಡೆ ಲಿಂಗಪ್ರಸಾದಿಯೆಂಬೆನು, 
ವ್ಯಾಧಿ ಇಲ್ಲದಿರ್ದಡೆ ಜಂಗಮಪ್ರಸಾದಿಯೆಂಬೆನು. 
ಲೌಕಿಕವ ಸೋಂಕದಿರ್ದಡೆ ಸಮಯಪ್ರಸಾದಿಯೆಂಬೆನು. 


-ಇಂತೀ ತ್ರಿವಿಧ ಪ್ರಸಾದಸೆಂಬಂಧಿಯಾದಡೆ 
ಆತನ ಅಚ್ಚ್ಛಪ್ರಸಾದಿಯೆಂಬೆನು ಕಾಣಾ--ಗುಹೇಶ್ವರಾ. 
೧೬೮ 

ಸರ್ವಸುಯಿಧಾನಿ ಎಂದೆನಿಸಿಕೊಳ ಬಲ್ಲಡೆ, 
ಬಂದ ಕಾಮ ಕ್ರೋಧವ ಲಿಂಗಕ್ಕೃರ್ಪಿತವ ಮಾಡಬೇಕು. 
ಅಲಗಿನ ಕೊನೆಯ ಮೊನೆಯ ಮೇಲಣ ಸಿಂಹಾಸನ 
ಹೊರಳಿ ಹೋಗಬಾರದು! 
ಶಿವಾಚಾರದ ಧಾರೆ ಮೇರೆ ಮುಟ್ಟದ ಮುನ, , 


ಅರ್ಪಿತವ ಮಾಡಬಲ್ಲಡೆ; 
ಭಿನ್ನ ಭಾವವೆಲ್ಲಿಯದೊ- ಗುಹೇಶ್ವರಾ? 


೧೬೯ 
ಅಚ್ಛಪ್ರಸಾದಿ ಅಚ್ಛಪ್ರಸಾದಿ ಎಂಬಿರಿ ಕೇಳಿರಯ್ಯಾ; 
ನಿಚ್ಛಕ್ಕೆ ನಿಚ್ಛ ಹುಸಿವ ಹುಸಿಗಳ ಕಂಡೆವಯ್ಯಾ [ನಿಮ್ಮಲ್ಲಿ]. 
ವಾಯು ಬೀಸೆದ ಮುನ್ನ, ಆಕಾಶ ಬಲಿಯದ ಮುನ್ವ, 
ಲಿಂಗಕ್ಕೆ ಅರ್ಪಿತಮುಖವ ಮರೆದಿರಯ್ಯಾ, 
ಭೋಜನವ ಮಾಡಿ ಭಾಜನವನಿಕ್ಕಿಟ್ಟು ಹೋಹ ಹಿರಿಯರಿಗೆ 
ಭಂಗ ನೋಡಾ ಗುಹೇಶ್ವರಾ. 


೧೭೦ 


ಅನುಭಾವದಿಂದ ಹುಟ್ಟಿತ್ತು ಲಂಗ, 
ಅನುಭಾವದಿಂದ ಹುಟ್ಟಿತ್ತು ಜಂಗಮ, 


ll ೧೦ || 


IF ೧೧ 


Il ೧೨ ॥| 


ll ೧೩ ॥| 


೫೪ AR ಅಲ್ಲಮಪ್ರಭುದೇವರ ವಚನಸಂಪುಟ 
ಅನುಭಾವದಿಂದ ಹುಟಿ ಸಷ ಬು ಪ್ರಸಾದ. 
ಅನುಭಾವ ಅನುವಿನಲ್ಲ ಗುಹೇ "ಶ್ವರಲಿಂಗವನುಪಮ ಸುಖಿ. | ೧೪ Il 
೧೭೧ 


ಮನಬೀಸೆರವೆಂಬ ಗಾಳಿ ಬೀಸಿತ್ತು, ವಿದ್ಯಾಮುಖದ ಜ್ಯೋತಿ ನಂದಿತ್ತು. 
ಕತ್ತಲೆಯಲ್ಲಿ ಗತಿಯ ಕಾಣದೆ ದುಮ್ಮಾನ ನೆಲೆಗೊಂಡಿತ್ತು, 
ಸುಮ್ಮಾನ ಹೋಯಿತ್ತು. 
ಸಕಳಕಲಾವಿದ್ಯಾಗುರುವಲ್ಲಾ! - ಮತಿತಾಳೆವೆಂಬ ಗುಹ್ಯತಾಗಿ 
ಸುತಾಳೆವೆಂಬ ಶರಣಸಂಗದಲ್ಲಿ ಬಿದ್ದು, 
ಗುರುವಿಂಗೆ ಪಸ ಸ್ರಸಾದವಾದುದು, ಶಿಷ ಪೃಂಗೆ ಓಗರವಾದುದು ನೋಡಾ! 
ಲೌಕಿಕಕಾಯಕ ನರಕ (ಲೌಕಿಕ ನಾಯಕನರಕ?) 
ಅರ್ಪಿತಮುಖವನರಿಯದೆ, ಅನರ್ಪಿತಮುಖವಾಯಿತ್ತು ಗುಹೇಶ್ವರ | ೧೫ 


೧೬೭೨ 


ಪದವನರ್ಪಿಸೆಬಹುದಲ್ಲದೆ, ಪದಾರ್ಥವನರ್ಪಿಸಬಾರದು. 
ಓಗರವನರ್ಪಿಸಬಹುದಲ್ಲದೆ, ಪ್ರಸಾದವನರ್ಪಿಸೆಬಾರದು. 
ಗುಹೇಶ್ವರಾ ನಿಮ್ಮ ಶರಣರು, 
ಹಿಂದ ನೋಡಿ ಮುಂದನರ್ಪಿಸುವರು. | O೬ I 


೧೭೩ 


ಘನವಪ್ಪ ಬೋನವನು ಒಂದು ಅನುವಿನ ಪರಿಯಾಣದಲ್ಲಿ ಹಿಡಿದು, 
ಗುರುಲಿಂಗವಾರೋಗಣೆಯ ಮಾಡಿ ಮಿಕ್ಟುದು ಪ್ರಸಾದ. 
ಈ ತೆರೆದ ಘನವಪ್ಪ ಲಿಂಗವನು, 
'ಒಂದನುವಿನಲ್ಲಿ ತಂದಿರಿಸಿ, 
ಘನವಪ್ಪ ಬೋನವನು ಲಿಂಗವಾರೋಗಣೆಯ ಮಾಡಿ, 
ಮಿಕ್ಕುದ ಕೊಳ್ಳ ಬಲ್ಲಡೆ ಪ್ರಸಾದಿ. 
ಇಂತೀ ತೆರನ ಬೆಸಗೊಳ್ಳ ಬಲ್ಲಡೆ, 
ಎನ್ನೆ ಬೆಸೆಗೊಳೆ ೪ ೈ-ಗುಹೇಶ್ವ ರಾ. (Ne 


ಸೂತ್ರ: ಇಂತು ಪ್ರಸಾದಿಸ್ಕೆ ಲದಲ್ಲಿ ಸಾವಧಾನಮುಖದಿಂದ ಆಚರಿಸಿ ಐಕ್ಯವಾದ 
ಪ್ರಸಾದಿಯು ಮುಂದೆ ಅನುಭವಮುಖದಿಂದ ಆಚರಿಸಿ ಬೆರಸುವ ಭೇದವೆಂತಿರ್ದುದೆಂದಡೆ-- 
ಮುಂದೆ ಪ್ರಾಣಲಿಂಗಿಸ ಸಲವಾದುದು. 


ಪ್ರ್ರುಣಲಿಂಗಿಸ್ಲಲ ೫೭ 
Ns) 
೧೭೪ 


ಕದಳಿಯ ಬನವ ಹೊಕ್ಕು ಹೊಲಬ ತಿಳಿಯದನ್ನ ಕ್ಕ, 
ಬಯಲ ಗಾಳಿಯ ಹಿಡಿದು ಗಟ್ಟಿ ಮಾಡದನ್ನಕ್ಕ, 
ಬರಿವೆ ಬಹುದೆ ಶಿವಜ್ಞ್ಞಾನ? 
ಷಡುವರ್ಣ(ರ್ಗ?)ವಳಿಯದನ್ನ ಕ್ಕ, ಬರಿದೆ ಬಹುದೆ? 
ಅಷ್ಟಮದವಳಿಯದನ್ನ ಕೃ [ಬರಿದೆ ಬಹುವೆ? 
ಮದಮತ್ಸರ ಮಾಡಲಿಲ್ಲ, ಹೊದಕುಳಿಗೊಳಲಿಲ್ಲ, 
ಗುಹೇಶ್ವರಲಿಂಗ ಕಲ್ಪಿತದೊಳೆಗಿಲ್ಲ. Il © 


೧೭೫ 


ಶಬ್ದ ಸ್ಪ ರ್ಶ ರೂಪು ರಸ ಗಂಧ, ಪಂಚ ಇಂದ್ರಿಯ, 
ಸಪ್ರಧಾತು ಅಪಷ್ಟಮದದಿಂದ ಮುಂದುಗಾಣದವರು 
ನೀವು ಕೇಳಿರೆ; 
ಲಿಂಗದ ವಾರ್ತೆಯ ವಚನದಲ್ಲಿ ರಚನೆಯ ಮಾಡುವ (ವಿ?) ರಖ್ಯಾ. 
ಸೆಂಸಾರದ ಮಚ್ಚು ಬಿಡದನ್ನ ಕ್ಕ, ಸೊಕ್ಷ N ಶಿವಪಧವು ಸಾಧ್ಯವಾಗದು. 
ಗುಹೇಶ್ವರಲಿಂಗದಲ್ಲಿ ವಾಕು ಪಾಕವಾದಡೇನೊ, 
ಮನ ಪಾಕವಾಗದನ್ನ ಕ್ಕ? | ೨ | 


೧೭೬ 


ಮರ್ತ್ಯಲೋಕದ ಮಾನವರು; 
ದೇಗುಲದೊಳಗೊಂದು ದೇವರ ಮಾಡಿದಡೆ, 
ಆನು ಬೆರಗಾದೆನು. 
ನಿಚ್ಛಕ್ಕೆ ನಿಚ್ಛ ಅರ್ಚನೆ ಪೂಜನೆಯ ಮಾಡಿಸಿ, 
ಭೋಗವ ಮಾಡುವರ ಕಂಡು ನಾನು ಬೆರಗಾದೆನು. 
ಗುಹೇಶ್ವರಾ ನಿಮ್ಮ ಶರಣರು, ಹಿಂದೆ ಲಿಂಗವನಿರಿಸಿ ಹೋದರು. | a I 


೧೭೭ 


ಬರಿಯ ನಚ್ಚಿನ ಮಚ್ಚಿನ ಭಕ್ತರು, 
ಲಿಂಗವ ಮುಟ್ಟಿಯೂ ಮುಟ್ಟದ ಒಳೆಲೊಟ್ಟಿಗಳು, 
ನೆರೆದು ಗಳಹುತ್ತಿ ಪ್ರರು, 


೫೮ 


 ಅಲ್ಲಮಪ್ಪಭುದೇವರ ವಚನಸಂಪುಟ 
KN 


ತಮ ತಮಗೆ ಅನುಭಾವವ ನುಡಿವರು. 

ಅನುಭಾವದ ಆಯತವನರಿಯದಿರ್ದರೆ ಹಿಂದಣ ಅನುಭಾವಿಗಳು? 
ಗುಹೇಶ್ವರಲಿಂಗದ ಸುಖವನು ಮುಟ್ಟಿದರೆ, 

ಮರಳಿ ಭವಕಲ್ಪಿ ತವೆಲ್ಲಿಯದೊ? | ೪ I 


೧೭೮ 


ಭಾವದಲೊಬ್ಬ ದೇವರ ಮಾಡಿ, 
ಮನದಲೊಂದು ಭಕ್ತಿಯ ಮಾಡಿದಡೆ, 
ಕಾಯದ ಕೈಯಲ್ಲಿ ಕಾರ್ಯವುಂಟೆ? 
ವಾಯಕ್ಕೆ ಬಳೆಲುವರು ನೋಡಾ. 
ಎತ್ತನೇರಿ ಎತ್ತನರಸುವರು, ಎತ್ತ ಹೋದರ್ಫೆ ಗುಹೇಶ್ವರಾ? | ೫ 


೧೭೯ 


ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು? 
ಹಸಿವು ಹೋಹುದೆ? 
ಅಂಗದ ಮೇಲೆ ಲಿಂಗಸ್ತಾಯತವಾದಡೇನು? 
ಭಕ್ತ ನಾಗಬಲ್ಲನೆ? 
ಇಟ್ಟ ಕಲ್ಲು 'ಮೆಳೆಯ ಮೇಲೆ ಸಿಲುಕಿದಡೆ, 
ಆ ಕಲು ಲಿಂಗವೆ? ಆ ಮೆಳೆ ಭಕ್ತನೆ? ಇಟ್ಟಾತ ಗುರುವೆ? 
ಇಂತಪ್ಪ ವರ ಕಂಡಡೆ ನಾಚುವೆನ ಯ್ಯಾ -ಗುಹೇಶ್ವ ರಾ. i ೬ | 


೧೮೦ 


ಅಸ್ಲಿಗೆ ಚರ್ಮವಾಧಾರವಾಗಿ , ಪ್ರಾಣಕ್ಕೆ ಪ್ರಸಾದ ಮೃತ್ತಿ ಕೆಯಾಗಿ(ಗೆ?) 
ಪಾ ಫ್ರಣಲಿಂಗವ್ಲೆ ಸೊ! 
ಪಾ ್ರಣಲಿಂಗವೆಂಬುದು ಕರಕಷ್ಟ ನೋಡಾ. 
ಪ್ರಾಣಲಿಂಗವೆಂಬುದು ಕರನಾಚಿಕೆ ನೋಡಾ. 
ಒಡೆದ ಮಡಕೆಗೆ ಒತ್ತಿ ಮಣ್ಣ ಮೆತ್ತಿದಡೆ, 
ಅದು ತರಹರವಾಗಬಲ್ಲುದೆ ಗುಹೇಶ್ವರಾ? ೭1 


೧೦೧ 


ಇಷ ಸ್ಪಲಿಂಗವನು ಪ ಪ್ರಾ ಲಿಂಗವೆಂಬ ಕಷ A 
ಇಷ್ಟ ಲಗ ಹೋದಡೆ ಫ್ರಾ ಣಲಿಂಗೆ ಹೋಗದು ನೋಡಾ. 


ಪ್ರಾಣಲಿಂಗಿಸ್ಮ್ವಲ ೫ 


ಇಷ್ಟಲಿಂಗ ಪ್ರಾಣಲಿಂಗದ ಭೇದವನು 
ಗುಹೇಶ್ವರಾ, ನಿಮ್ಮ ಶರಣ ಬಲ್ಲ. (RR 


೧೮೦೨ 


ವ್ರತಗೇಡಿ ವ್ರತಗೇಡಿ ಎಂಬವ, ತಾನೆ ವ್ರತಗೇಡಿ. 
ವ್ರತ ಕೆಡಲಿಕೇನು ಹಾಲಂಬಿಲವೆ? 
ವ್ರತ ಕೆಟ್ಟ ಬಳಿಕ ಘಟ ಉಳಿಯಬಲ್ಲುದೆ? 
ಕಾಯದೊಳಗೆ ಜೀವ ಉಳ್ಳನ್ನ ಕ್ಕ, 
ಅದೇ ಪ್ರಾಣಲಿಂಗವು ಕಾಣಾ ಗುಹೇಶ್ವರಾ. lr I 


೧೮೦೩ 


ಅಂಗದ ಕಳೆಯಲೊಂದು ಲಿಂಗವ ಕಂಡೆ. 
ಲಿಂಗದ ಕಳೆಯಲೊಂದು ಅಂಗವ ಕಂಡೆ. 
ಅಂಗ ಲಿಂಗ[ದ] ಸೆಂದಣಿಯನರಸಿ ಕಂಡೆ, ನೋಡಿರೆ. 
ಇಲ್ಲಿಯೆ ಇದಾನೆ ಶಿವನು! ಬಲ್ಲಡೆ ಇರಿಸಿಕೊಳ್ಳಿರೆ; 
ಕಾಯವಳಿಯದ ಮುನ್ನ ನೋಡಬಲ್ಲಡೆ. 
ಗುಹೇಶ್ವರಲಿಂಗಕ್ಕೆ ಬೇರೆ ಠಾವುಂಟೆ ಹೇಳಿರೆ? i ೧೦ | 


೧೦೪ 


ಪೂಜಿಸಿ ಕೆಳಯಿಂಕೆ ಇಳುಹೆಲದೇನೊ? 
ಅನಾಗತ (ಅನಾಯತ?) ಪೂಜೆಯ ಮಾಡಲದೇನೊ? 
ದೇಹವೆ ಪಿಂಡಿಗೆ, ಜೀವವೆ ಲಂಗ-ಗುಹೇಶ್ವರಾ. (Woe 


೧೦೫ 


ಅರಿದರಿದು ಅರಿವು ಬರುದೊರೆಮೋಯಿತ್ತು. 
ಕುರುಹ ತೋರಿದೊಡಿಂತು ನಂಬರು. 
ತೆರಹಿಲ್ಲದ ಘನವ ನೆನೆದು 
ಗುರು ಶರಣು ಶರಣೆಂಬುದಲ್ಲದೆ, 
ಮರಹು ಬಂದಿಹುದೆಂದು, ಗುರು ಕುರುಹ ತೋರಿದನಲ್ಲದೆ 
ಅರಿಯಬಲ್ಲಡೆ ಗುಹೇಶ್ವರನೆಂಬ ಲಿಂಗವು, ಹೃದಯದಲೈದಾನೆ. ೧೨ 1 


ಅಲ್ಲಮಪ್ತಭುದೇವರ ವಚನಸಂಪುಟ 
೧೮೬ 


ಸಂಬಂಧ ಅಸೆಂಬಂಧವೆಂದು ಹೆಸೆರಿಟ್ಟುಕೊಂಡು ನುಡಿವಿರಿ. 
ಸೆಬಂಧವಾವುದು? ಅಸೆಂಬಂಧವಾವುಮ? -ಬಲ್ಲಡೆ ನೀವು ಹೇಳಿರೆ? 
ಕಾಯಸೆಂಬಂಧ ಜೀವಸಂಬಂಧ ಪ್ರಾಣಸೆಂಬಂಧ. 
ಇಂತೀ ತ್ರಿವಿಧಸೆಂಬಂಧವನರಿದಡೆ 
ಆತನೆ ಸಂಬಂಧಿ ಕಾಣಾ ಗುಹೇಶ್ವರಾ. || ೧೩ I 


೧೮೭ 


ಭಾನು ಶಶಿ ಕಳೆಗುಂದಿ, 
ಪ್ರಾಣ ಅಪಾನ ವ್ಯಾನ ಉದಾನ ಸೆಮಾನವೆಂಬ 
ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯವೆಂಬ- 
ವಾಯುವನರಿಯವೊ! 
ಅದಿಪ್ರಣಮವನರಿದೆಹೆನೆಂಬವಂಗೆ, 
ಬಯಲು ಆಕಾಶದೊಳಗೊಂದು ರಸೆದ ಬಾವಿ! 
ಮುನ್ನಾ ದವರೆಲ್ಲಿಯವರೆಂದೆನಬೇಡ 
ಗುಹೇಶ್ವರನೆಂಬ ಲಿಂಗವು ತಾನೆ ಕಂಡೆಲವೊ! | ೧೪ 1 


೧೮೮ 


ಗುದಸ್ಥಾನದಲ್ಲಿ ಆಧಾರಚಕ್ರ, ಪೃಥ್ವಿಯೆಂಬ ಮಹಾಭೂತ, 
ಚತುಃಕೋಣೆ ಚೌದಳ ಪದ್ಮ, ಅಲ್ಲಿ ಇಹ ಅಕ್ಷರ ನಾಲ್ಕು-ವ, ಶ್ಯಷ, ಸ್ಸ 
ಅದರ ವರ್ಣ ಸುವರ್ಣ, ಅದಕ್ಕೆ ಅಧಿದೇವತೆ ದಾಕ್ಷಾಯಣಿ. 


ಲಿಂಗಸ್ಥಾನದಲ್ಲಿ ಸ್ವಾದಿಷ್ಮಾನಚಕ್ರ, ಅಪ್ಪುವೆಂಬ ಮಹಾಭೂತ, 
ಧನುರ್ಗತಿ, ಷಡುದಳ ಪದ್ಮ, ಅಲ್ಲಿ ಇಹ ಅಕ್ಷರವಾರು.-ಬ, ಭ್ಯ ಮ, ಯ, ರ, ಲ, 
ಅದರ ವರ್ಣ ಪಚ್ಚೆಯ ವರ್ಣ, ಅದಕ್ಕ ಅಧಿದೇವತೆ ಬ್ರಹ್ಮನು. 


ನಾಭಿಸ್ಲಾನದಲ್ಲಿ ಮಣಿಪೂರಕವೆಂಬಚಿಕ್ರ, ತೇಜವೆಂಬ ಮಹಾಭೂತ, 
ತ್ರಿಕೋಣೆ, ದಶದಳೆ ಪದ್ಮ ಅಲ್ಲ ಇಹ ಅಕ್ಷರ ಹತ್ತು- 

ಡ್ಯ ಢ, 9, ತ್ಯ ಥ್ರ ದ, ಧ್ಯ ನ್ಯ ಪ, ಫ್ಯ 

ಆದರ ವರ್ಣ ಕೃಷ್ಣ ವರ್ಣ, ಅದಕ್ಕೆ ಅಧಿದೇವತೆ ಎಸ್ಟು R 


ಹೃದಯಸ್ಸಾನದಲ್ಲಿ ಅನಾಹತಚಕ್ರ, ವಾಯುವೆಂಬ ಮಹಾಭೂತ, 
ಷಟ್ಟೋಣೆ, ದ್ವಾದಶಗಳ ಪದ್ಮ ಅಲ್ಲಿ ಇಹ ಅಕ್ಷರ ಹೆನ್ನೆರಡು- 


ಪ್ಲಾಣಲಿಂಗಿಸ್ಥಲ ೬೧ 


ಕಖ್ಯಗೃಗಘ್ಯಜ್ಯಚ್ಮಛ್ಯಜ್ಯರು, ಇಟ್ಯರ, 
ಅದರ ವರ್ಣ ಕುಂಕುಮವರ್ಣ, ಅದಕ್ಕೆ ಅಧಿದೇವತೆ ಮಹೇಶ್ವರನು. 


ಕಂಠಸ್ಸಾ ನದಲ್ಲಿ ವಿಶುದ್ಧಿ ಚಕ್ರ, ಆಕಾಶವೆಂಬ ಮಹಾಭೂತ, 

ವರ್ತುಶೌಕಾರ, ಮೋಡಶವಳ ಪದ್ಮ ಅಲ್ಲಿ ಇಹ ಅಕ್ಷರ ಹದಿನಾರು- 

ಅ, ಆ, ಇ, ಈ, ಉಊ, ಊ, ಯ, Te 4 ಎ, ಓ, ಔ, ಅಂ, ಅಃ, 
ಅದರ ವರ್ಣ ಶ್ರೇತವರ್ಣ, ಅದಕ್ಕೆ ಅಧಿವೇವತೆ ಸೆದಾಶಿವನು. 


ಭ್ರೂಮಧ್ಯಸ್ಥಾನದಲ್ಲಿ ಆಜ್ಞ್ಞಾಚಕ್ರ, ಮನವೆಂಬ ಮಹಾಭೂತ, 
ತಮಂಧಾಕಾರ, ದ್ವಿದಳಪದ್ಮ ಅಲ್ಲಿ ಇಹ ಅಕ್ಷರವೆರಡು-ಹೆಂ, ಕ್ಷಂ. 
ಅದರ ವರ್ಣ ಮಾಣಿಕ್ಯವರ್ಣ, ಅದಕ್ಕೆ ಅಧಿದೇವತೆ ಶ್ರೀಗುರು. 


ಉನ್ಮನಿಜ್ಯೋತಿ ಬ್ರಹ್ಮರಂಧ್ರದ ಮೇಲೆ, ಸೆಹಸ್ತ್ರದಳ ಪದ್ಮ, 
ಅಲ್ಲ ಅಮೃತವಿಹುದು, ಅಲ್ಲಿ “ಓಂ” ಕಾರಸ್ತ ರೂಪವಾಗಿ 
ಗುಹೇಶ್ವರಲಂಗವು ಸದಾಸನ್ನ ಹಿತನು. Il ೧೫ ॥l 


೧೦೯ 


ಆಧಾರ ಸ ಸ್ವಾದಿಷ್ಮಾ ನ ಮಣಿಪೂರಕಸಾ ನವನರಿಯರು. 
ಅಷ್ಟದಳ ಕಮಲದಲ್ಲಿ ಸೂಕ್ಷ್ಮನಾಳವೈದುವದೆ? 
ಇನ್ನೇನನರಿವರಾರೊ? ಬೇರೆ ಸುತ್ತ ಅರಿಯಲುಲೆಟೆ ಹೇಳಾ? 
ಸೆಹಸ್ರೆದಳಕಮಲದ ಬ ಬ್ರಹ್ಮ ರಂಧ್ರವಲ್ಲಿಪ್ಪ 
ಅಮೃತಸ್ನ ಸ್ಪರವನರಿದು, ಹಿಡಿದುಕೊಂಬುದು, ಅರಿದು!-ಗುಹೇಶ್ವ ರಾ. | Ot Il 


೧೯೦ 


ಆಧಾರ ಲಿಂಗ ನಾಭಿ ಹೃದಯ ಕಂಠ ಭ್ರೂಮಧ್ಯದ ಮೇಲೆ 

ನಿಂದುದದೇನೊ? 

ನಿತ್ಯ ನಿರಂಜನ ನಿರುಪಾಧಿಕರೇಖೆಯಾಗಿ, 

ಇರ್ದುದದೇನೊ? 

ವಿದ್ರುಮಕುಸುಮಚಕ್ಷು ಪರಿಮಳದಿಂದತ್ತತ್ತಲ್ಲೆ- 

ಗುಹೇಶ್ವರನೆಂಬುದದೇನೊ? | ೧೭ ॥ 


೧೯೦೧ 


ಘಟಸೆರ್ಪನಂತೆ ಅತಿಶಯವು! 
ನಾಭಿಸರವರಸ್ಥಾನಕವೆ ದಳವೆಂಟು! 


ಅಲ್ಲಮಪ್ರಭುದೇವರ ವಚನಸಂಪುಟ 


ನವದಳಕಮಲ ಊರ್ರ್ಯಮಂಡಲದ ಅಮೃತಸೇವನೆಯಾಗಿ, 
ಶಿವಯೋಗಿಯಾದೆವೆಂಬರು. 
ಗುಹೇಶ್ವರಲಿಂಗವು ಪವನವಿಯೋಗ! 


೧೯ ೨ 
ಅರ್ಕನ ಅದ್ಭುತದಲ್ಲಿ ಕೆಟ್ಟರು ಹಲಬರು, 
ತಪ್ಪುಕರಾದರು ಹೆಲಬರು. 


ಬಿಂದು ಬಿಂದುವನೆ ಕೂಡಿ ಲಿಂಗಲೀಯವಾಯಿತ್ತು. 
ನಿಂದನು ಗುಹೇಶ್ವ ರನೆನ್ನೊ ಛೆಗೆ ಭರಿತನಾಗಿ. 


೧೯೩ 


ಉದಕ ಮೂರುತಿಯಾಗಿ ಉದಯವಾಯಿತ್ತು ಪಿಂಡಿಗೆಯಲ್ಲಿ. 
ಅಲ್ಲಿಯೆ ಮೂಲಸ್ಥಾನ ಸ್ಥಾಪ್ಯವಾಯಿತ್ತು ಸ್ವದೇಹೆ ಶಿವಪುರದಲ್ಲಿ. 
ವಾಯು ಪೂಜಾರಿಯಾಗಿ, ಪರಿಮಳದಿಂಡೆಯ ಕಟ್ಟಿ, 
ಪೂಜಿಸುತಿರ್ದದು-ಓ ನವದ್ದಾರಶಿವಾಲಯದ ಆದಿ ಮಧ್ಯಸ್ಥಾ ನದಲ್ಲಿ! 
ಗುಹೇಶ್ವ ರನೆಂಬುದಲ್ಲಿಯೇ ನಿಂದಿತ್ತು. 


೧೯೪ 


ಕಳೆಸವುಳ್ಳ ಶಿವಾಲಯವೊಂದಕ್ಷೆ, ಚೌಕದಲ್ಲಿ ಎರಡು ಕಂಬ, 
ಮೂರುಭಾವ-ಪೂಜಕರಾರೊ? ಅನುಭಾವಿಗಳಿನ್ನಾ ರೊ? 
ಪೂಜಿಸುವರಿನ್ನಾ ರೊ? 
ಇದರ ಸ್ಥಾನದ ನೆಲಗತಿಯನಾರು ಬಲ್ಲರು ಗುಹೇಶ್ವರಾ? 


೧೯೫ 


ಕಾಲೇ ಕಂಬಗಳಾದವೆನ್ನ, ದೇಹವೇ ದೇಗುಲವಾಯಿತ್ತ ಯ್ಯಾ! 
ಎನ್ನ ನಾಲಗೆಯೆ ಗಂಟೆ, ಶಿರ ಸುವರ್ಣದ ಕಳಸ-ಇದೇನಯ್ಯಾ! 
ಸೆರವೆ ಲಿಂಗಕ್ಕೆ ಸಿಂಹಾಸನವಾಗಿದ್ದಿ ತೆ ಕನ್ಯಾ 
ಗುಹೇಶ್ವ ರಾ ನಮ್ಮ ಪ್ರಾ ಣಲಿಂಗಪ್ರತ ತಿಷೆ W 
ಪಲ್ಲಟವಾಗದಂತಿದೆ 5 ನಯ್ಯಾ. 


| ೧೮ 


| ೧೯ 


il 2೦ 


Il ೨೧ ! 


| ತಿ೨ | 


ಪ್ರಾಣಲಿಂಗಿಸ್ಮಲ ೬೩ 
೧೯೬ 


ಅಚಲಸಿಂಹಾಸನವನಿಕ್ಕಿ: 
ನಿಶ್ಚಲ ಮಂಟಪದ ಸೆಂಚದೋವರಿಯೊಳಗೆ:; 
ರುಚಿಗಳೆಲ್ಲವ ನಿಲಿಸಿ. 
ಪಂಚರತ್ನದ ಶಿಖರ, ಮಿಂಚುಕೋಟಿಯ ಕಳಸ, 
ವಚನ ವಿಚಿತ್ರದ ಪುಷ್ಪ ದ ರಚನೆ[ಯ] ನವರಂಗದಲ್ಲಿ, 
ಖೇಚರಾದಿಯ ಗಮನ. 
ವಿಚಾರಪರ ನುಂಗಿ, ಗುಹೇಶ್ವರ ನಿಂದ ನಿಲವು 
* . ಸೆಚೆರಾಚರವ ನುಂಗಿತ್ತು! | ೨೩ | 


೧೯೭ 


ಭುವರ್ಲೋಕದ ಸಾ ಸ್ಥಾವರಕ್ಕಿ, 
ಸತ್ಯೇ ಲೋಕದ ಅಗೃಣಿಯಲ್ಲಿ ಮಜ್ಜ ಸ ನಕ್ಕೈರೆದು, 
ದೇವಲೋಕದ ಪ ಪುಷ್ಟ ದಲ್ಲಿ ಪೂಜೆಯ ಮಾಡಿದಡೆ 
ಹತ್ತು ಲೋಕದಾಚಾರ ಕೆಟ್ಟಿತ್ತು 4 
ಮುರು ಲೋಕದರಸುಗಳು ಮುಗ ರಾದರು. ್ಯ 
ಗುಹೇಶ್ತ ರಲಿಂಗವು ಸ್ಟಾ ವರಕ್ಕೆ ಸ್ಟಾ ವರವಾದನು. | 2೪ || 


೧೯೦ 


ಪ್ರಾಣಲಿಂಗಕ್ಕೆ ಕಾಯವೆ ಸೆಜ್ಜೆ, ಆಕಾಶಗಂಗೆಯಲ್ಲಿ ಮಜ್ಜನ 
ಕೂ ಪರಿಮಳದ ಪೂಜಿ!” 


ಹೂ 
ಹೃದ ದಯಕಮಳದಲ್ಲಿ "ಶಿವಶಿವಾ? ಎಂಬ ಶಬ್ದ- 
ಇದು, ಅದೆ ್ರೆ ಪತ ಕಾಣಾ ಗುಹೇಶ್ವರಾ. ll 25 | 


೧೯೯ 


ಪೃಥ್ವಿ ಅಷ್ಟು ಅಪ್ಪು ತೇಜ ವಾಯು ಆಕಾಶ ಪಂಚಭೌತಿಕ, 
ಮನೋಬ ಬುದ್ದಿ ಚಿತ್ತ ಅಹಂಕಾರ ಚತುಷ ಪಯ ಕರಣಂಗಳು, 

| ಸೆತ್ವ ರಜ ತಮದನ್ಲಿ- ಆತ್ಮನ ಎತ್ತೆಲೆಂದರಿಯರು! 
ಇದನರಿದಡೆ; ಸೆಮತೆ ಸದಾಚಾರ ಆಶ್ರ ಮಸ್ಸಾ ನಕ 


ಸೆಹಸ್ರದಳಕಮಲದಲ್ಲಿ ಗುಹೀಶ್ರ ರಲಿ ೧೦ಗವು. Il 2೬ Il 


್ತಿ 2D 


ಅಲ್ಲಮಪ್ರಭುದೇವರ ವಚನಸಂಪ್ರಟ 


೨೦೦ 


ಕಕ್ಷೆ ಕರಸ್ಸ ಲ ಕಂಠ ಉತ್ತಮಾಂಗ ಮುಖಸೆಜ್ಞೆ ಅಂಗುಸೋಂಕೆಂಬವು: 
ಷಡುಸ್ಸಲದರುಶನಾದಿಗಳಿಗೆ, ಬಹಿರಂಗದಲ್ಲಿ ವೇಷಲಾಂಛನವಯ್ಯಾ. 
ಅಂತರಂಗದಲ್ಲಿ ನಾಲ್ಕು ಸ್ಟಲ; 
ಬ್ರಹ್ಮರಂಧ್ರ ಭ್ರೂಮಧ್ಯ ನಾಶಿಕಾಗ್ರ ಚೌಕಮಧ್ಯ, 
ಇಂತೀ ಸ್ಥಾನಂಗಳನರಿಯರಾಗಿ! 
ಬ್ರಹ್ಮರಂಧ್ರದಲ್ಲಿ ಲಿಂಗಸ್ಟ್ರಾಯತ, ಭ್ರೂಮಧ್ಯದಲ್ಲಿ ಜಂಗಮಸ್ಟಾಯತ, 
ನಾಶಿಕಾಗ್ರದಲ್ಲಿ ಪ್ರಸಾದಸ್ಪಾಯತ, ಬೌಕಮಧ್ಯದಲ್ಲಿ ಅನುಭಾವಸ್ತಾಯತ, 
ಅಷ್ಟದಳಕಮಲದಲ್ಲಿ ಸರ್ವಸ್ವಾಯತ. - 
ಇದು ಕಾರಣ ಗುಹೇಶ್ವರಾ ನಿಮ್ಮ ಶರಣರು ಸದಾ ಸನ್ನ ಹಿತರು. | ೨೭ ॥ 


೨೦೧ 

ಆಧಾರದಲ್ಲಿ ಬ್ರಹ್ಮೆ ಸ್ವಾಯತವಾದ, ಸ್ವಾದಿಷ್ಠಾನದಲ್ಲಿ ವಿಷ್ಣು ಸ್ವಾಯತವಾದ. 
ಮಣಿಸೂರಠದಲ್ಲಿ ರುದ್ರ ಸ್ವಾಯತವಮಾದ, ಅನುಹತದಲ್ಲಿ ಈಶ್ವರ ಸ್ತ್ರಾಯತವಾದ. 
ವಿಶುದ್ಧಿಯಲ್ಲಿ ಸದಾಶಿವ ಸ್ವಾಯತವಾದ, 
ಆಜ್ಞೆಯಲ್ಲಿ ಉಪಮಾತೀತ ಸ್ವಾಯತವಾದ. - 
ಇವರೆಲ್ಲರು; ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಬೆಳದು, 
ಬಯಲಲಿಂಗವನೆ ಧರಿಸಿಕೊಂಡು, ಬಯಲನೆ ಆರಾಧಿಸಿ 
ಬಯಲಾಗಿ ಹೋಯಿತ್ತ ಕಂಡೆ ಗುಹೇಶ್ವರಾ. | 251 


೨೦೨ 


ಆಧಾರಲಿಂಗ ಕುಂಡಲಿವಿಡಿದು; ಹೃದಯಕಮಲದಲ್ಲಿ ಬ್ರಹ್ಮ, 
ನಾಳದಲ್ಲಿ ವಿಷ್ಣು, ನಾಳಾಗ್ರದಲ್ಲ ರುದ್ರ, 
ಭ್ರೂಮಧ್ಯದ ಮೇಲೆ ಈಶ್ವರನು, ಬ್ರಹ್ಮರಂಧ್ರದ ಮೇಲೆ ಸೆದಾಶಿವನು. 
ಶಖಾಗ್ರದಲ್ಲಿ ಸರ್ವಗತ ಶಿವನು. - 
ಆದಿ ಅನಾದಿಯಿಲ್ಲದಂದು ಗುಹೇಶ್ವರಲಿಂಗ ನಿರಾಳನು. ೨೯ | 


೨೦೩ 


ಹೊತ್ತಾರೆ ಪೂಜಿಸೆಲು ಬೇಡ ಕಂಡಾ. 
ಬಗೆಯೂ ಪೂಜಿಸೆಲು ಬೇಡ ಕಂಡಾ. 
ಇರುಳುವುನು ಹೆಗಲುವನು ಕಳೆದು, 
ಪೂಜೆಯನು ಪೂಜಿಸೆಲು ಬೇಕು ಕಂಡಾ. 


ಇಂತಪ್ಪ ಪೂಜೆಯನು ಪ್ಲಜಿಸುವರ, 
ಎನಗೆ ನೀ ತೋರಾ ಗುಹೇಶ್ವರಾ. es 


NN 
| 


ಅಂಗದಲ್ಲಿ ಮಾಡುವ ಸುಖ, ಲಂಗಕ್ಕದು ಭೂಷಣವಾಯಿತ್ತು. 
ಕಾಡುಗಿಚ್ಚಿನ ಕೈಯಲ್ಲಿ ಕರಡ ಕೊಯಿಸುವಂತೆ- 
ಹಿಂದೆ ಮೆದೆಯಿಲ್ಲ ಮುಂದೆ ಹುಲ್ತಿಲ್ಲ. 
ಆಂಗ ಲಿಂಗವೆಂಬನ್ನ ಕೃರ ಫಲದಾಯಕ. 


ಶಿಂಗೈಕ್ಕವದು ಬೇರೆ ಗುಹೇಶ್ವರಾ. ಗ 


೨೦೫ 
ಎನ್ನ ಮನದ ಕೊನೆಯ ಮೊನೆಯ ಮೇಲೆ 
ಅಂಗವಿಲ್ಲದ ರೂಪನ ಕಂಡು ಮರುಳಾದೆನದ್ವಾ. 
ಆತನ ಕಂಡು ಬೆರಗಾದೆನವ್ಲಾ. 
ಎನ್ನಂತರುಗದ ಆತುಮನೊಳಗೆ 


ಅನು(ನಿ?)ಮಿಷ ನಿಜೈಕ್ಯ ಗುಪೇಶ್ವರನ ಕಂಡು! ೩೨ 


ಮನದ ಸುಖವ ಕಂಗಳಿಗೆ ತಂದರೆ, 
ಕಂಗಳ ಸುಖವ ಮನಕ್ಕೆ ತಂದರೆ, 
ನಾಚಿತ್ತು, ಮನ ನಾಚಿತ್ತು. 
ಸ್ಕಾ ನಪಲ್ಲಟವಾದ ಬಳಿಕ ವ್ರತಶ್ಥೆ ಭಂಗ ಗುಹೇಶ್ವರಾ. FA 3 


೨೦೭ 


ಎನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತ್ತು. 
ಹೋಯಿತ್ತ ಲ್ಲಾ ಭಕ್ತಿ ಜಲವ ಕೂಡಿ. 
ಉಳಿ ಮುಟ್ಟದ ಲಿಂಗವ ಮನ ಮುಟ್ಟಬಲ್ಲದೆ ಗುಹೇಶ್ವರಾ. Il A | 


೨೦೮ 


ಅರಳಿಯ ಮರದ ಮೇಲೆ, 
ಒಂದು ಹಂಸೆ ಗೂಡನಿಕ್ಕಿತ್ತ ಕಂಡೆ. 


ಆ ಗೂಡಿನೊಳಗೆ, 

ಒಬ ಹೆಂಗೂಸು' ಉಯ್ಯಾಲ ಲಿಯಾಡುತ್ತಿ ರ್ದಳು. 
ಉಯಾ ಸ್ಯಾಲೆ ಲೆ ಹೆರಿದ್ದು, 

ಹೆಂಗೂಸು ನೆಲಕ್ಕೆ ಬ ಬಿದ್ದು ಸತ್ತಡೆ, 

ಪ್ರಾ ಲಿಂಗವ ಕಾಣಬದುದು ೫ ಕಾಣಾ ಗುಹೇಶ್ವರಾ. 


೨೦೯ 


ಪೃಥ್ವಿಗೆ ಹುಟಿದ ಶಿಲೆ, ಕಲುಕುಟಿಗಂಗೆ ಯುಚಟ್ಛಿದ ಮೂರುತಿ, 
ಮಂ ತ್ರಕ್ಸೆ ಲಿಂಗವಾಯಿತ್ತ ಲ್ಲಾ ! 

ಈ ಮೂವರಿಗೆ ಹುಟ್ಟಿದ ಮಗನ (ಮಗುವ?) ಲಿಂಗವೆಂದು ಕೈವಿಡಿವ, 
ಅಚ್ಛ್ಚವ್ರತಗೇಡಿಗಳನೇನೆಂಬೆ ಗುಹೇಶ್ವರಾ. 


೨೧೦ | 


ಕಲ್ಪ, ದೇವರೆಂದು ಪೂಜಿಸುವರು -ಆಗದು ಕಾಣಿರೊ. 
ಅಗಡಿಗರಾದಿರಲ್ಲಾ! 
ಮುಂದೆ ಜುಟ್ಟು ವ ಕೂಸಿಂಗೆ 
ಇಂದು ಮೊಲೆಯ ಕೊಡುವಂತೆ ಗುಹೇಶ ರ! 


೨೧೧ 


ಮೂರು ಪುರದ ಹೆಬಾ ಸಾಗಿಲೂಳಗೊಂದು ಕೋಡಗ ಕಟಿ ನಿರ್ದು ದ ಕಂಡೆ. 


ಅದು ಕೆಂಡಕೆಂಡವರನೇಡಿಸುತ್ತಿ ದ್ವಿತ್ತು ನೋಡಾ! 

ಆ ಪುರದರಸು ತನ್ನ ಪಾಯದಳ ಸೆಹಿತ ಬಂದಡೆ, 
ಒಂದೆ ಬಾರಿ ಮುರಿದು ನುಂಗಿತ್ತ ಕಂಡೆ. 

ಆ ಕೋಡಗಕ್ಕೆ ಒಡಲುಂಟು ತಲೆಯಿಲ್ಲ. 

ಕಾಲುಂಟು ಹೆಜ್ಜೆಯಿಲ್ಲ, ಶೈೈಯುಂಟು ಬೆರಳಿಲ್ಲ. 
ಇದು ಕರಟೋದ್ದ ನೋಡಾ, 

ತನ್ನ ಕರೆದವರ ಮುನ್ನವೆ ತಾ ಕರೆವುದು! 

ಆ ಕೋಡಗ ತನ್ನ ಬಸುರಲ್ಲಿ ಬಂದ ಮದಗಜದ ನೆತ್ತಿಯನೇರಿ, 
ಗಾಳಿಯ ದೂಳಿಯ ಕೂಡಿ ಓಲಾಡುತ್ತಿಹುದ ಕಂಡೆ! 
ವಾಯದ ಗಗನದ ಮೇಲೆ ತನ್ನ ಕಾಯವ, 
ಪುಟನೆಗೆದು ತೋರುತ್ತಿಹುದ ಕಂಡೆ! 

ಹತ್ತು ಮುಖದ ಸೆರ್ಪನ ತನ್ನ ಹೇಳಿಗೆಯೊಳಗಿಕ್ಕಿ, 
ಆಡಿಸುತ್ತಿಹುದ ಕಂಡೆ! 


[oS 7) 


_— A, » kk] 
ಪೌ ೪ (4 
[4] 


ಬವರು ಕೊಡಗೂಸುಗಳ ಕಣ್ಣಂಗೆ 

ಕನ್ನಡಕವ ಕಟ್ಟುತಿಹುದ ಕಂಡೆ! 

ಡತ್ತು ಕೇರಿಗಳೊಳೆಗೆ ಸುಳಿವ ಹರಿಯ ನೆತ್ತಿಯ ಮಟ್ಟಿ, 

ಹುಬ್ಬೆತ್ತು ತ್ಲಿಹುದ ಕಂಡೆ! 

ಆ ಕೋಡಗದ ಕ್ಲೆಯೊಳಗೆ ಮಾಣಿಕವ ಕೊಟ್ಟರೆ, 

ನೋಡುತ್ತ ನೋಡುತ್ತ ಬೆರಗಾದುದ ಕಂಡೆ! 

ಕೂಡಲಿಲ್ಲ ಕಳೆಯಲಿಲ್ಲ:; 

ಗುಹೇಶ್ವರನ) ನಿಲವು, ಪ್ರಾಣ5ಂಗಸೆಬಂಧವಿಲ್ಲದವರಿಗೆ ಕಾಣಬಾರದು. ೩೮ ॥ 


೨೧೨ 


ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ 
ಆ ಕಲ್ಲು ಕಲ್ಲ ಮೇಲೆ ಕೆಡೆದಡೆ, ದೇವರೆತ್ತ ಹೋದರೊ? 


ವಂಗಪ್ರತಿಷ್ಠೆಯ ಮಾಡಿದವಂಗೆ ನಾಯಕನರತ- ಗುಹೇಶ್ವರಾ | 4€ | 
೨೧೩ 
ದೇಷೆದೊಳೆಗೆ ದೇವಾಲಯವಿದ್ದು , ಮತ್ತೆ ಬೇರೆ ದೇಗುಲವೇಕಯ್ಯಾ? 


ಎರಡಕ್ಕೆ ಹೇಳಲಿಲ್ಲಯ್ಯಾ. 
ಗುಹೇಶ್ವರಾ ನೀನು ಕಲ್ಲಾದಡೆ ನಾನು ಏನೆಪ್ರನು? Il ೪c | 


೨೧೪ 


ಒಡಲುವಿಡಿದು ಪಾಷಾಣಕ್ಕೆ ಹಂಗಿಗರಾದಿರಲ್ಲಾ. 
ಅಂಗಸೆಂಗಿಗಳೆಲ್ಲ ಮಹಾಘನವನರಿಯದೆ ನಿಂದಿರೊ! 
ಹುಸಿಯನೆ ಕೊಯ್ದು ಹುಸಿಯನೆ ಪೂಜಿಸಿ 
ಗಸೆಣಿಗೊಳಗಾದರು ಗುಹೇಶ್ವರಾ. | ೪೧ Il 


೨೧೫ 


ಆಳುದ್ದಿಯದೊಂದು ಬಾವಿ ಆಕಾಶದ ಮೇಲಿ ಹುಟ್ಟಿತ್ತು ನೋಡಾ! 
ಆ ಬಾವಿಯ ನೀರನೊಂದು ಮೃಗ ಬಂದು ಕುಡಿಯಿತ್ತು. 
ಕುಡಿಯ ಬಂದ ಮೃಗವು ಆ ನೀರೊಳಗೆ ಮುಳಿಗಿದಡೆ 
ಉರಿಯ ಬಾಣದಲಿಚ್ಚು ತೆಗೆದೆ ನೋಡಾ! 
ಒಂದೆ ಬಾಣದಲ್ಲಿ ಸತ್ತ ಮೃಗವು, 


Wo) 


oR ಆಲಮಪ ಭ 
ತ್ರಾ ನ್‌ 


ಮುಂದಣ ಹಜೆ ಶೈ ಯನಿಕ್ಕಿತ್ತ ಕಂಡೆ! 
ಅಂಗೈಯೊಳೆಗೊಂದು ಕಂಗಳು ಮೂಡಿ, 
ಸೆಂಗದ ಸುಖವು ದಿಟವಾಯಿತ್ತು! 


ಲಿಂಗಪ್ರಾಣವೆಂಬುವರ ನಿರ್ಣಯವನು ಇಂದು ಕಂಡೆನು ಗುಹೇಶ್ವರಾ. 


2೧೬ 


ಉದಯ ಮುಖದಲ್ಲಿ ಪೂಜಿಸೆ ಹೋದರೆ, 
ಹೃದಯ ಮುಖದಲ್ಲಿ ಕತ್ತಲೆಯಾಯಿತ್ತು, 
ಹಾರಿ ಹೋಯಿತ್ತು ಪ್ರಾ ಣಲಿಂಗ, ಹರಿದು ಬಿದ್ದಿ ತ್ತು ಸೆಜ್ಜೆ. 
ಕಟ್ಟು ವ ಬಿಡುವ ಸುಬಂಧಿಗಳ ಕಪ್ಪ ವ ನೋಡಾ” ಗುಹೇಶ್ಪಃ ರಾ. 


ಸೃಷ್ಟಿಯ ಮೇಲಣ ಕಣಿಯ ತಂದು, 
ಅಷ್ಟತನುವಿನ ಕೈಯಲ್ಲಿ ಕೊಡಲು, 
ಅಪ್ಪತನು ತಪ್ಪಿ ಸೃಷ್ಟಿಯ ಮೇಲೆ ಬಿದ್ದಡೆ- ಕೆಟ್ಟಿನಲ್ಲಾ. 
ಅನಾಚಾರಿಯೆಂದು ಮುಟ್ಟರು ನೋಡಾ, 
ಮುಟ್ಟದ ಭೇದವನು, ವಿಖಂಡಿಸಿದ ಭಾವವನು: 
ಭಾವವ್ರತಗೇಡಿಗಳು ತಾವೆತ್ತ ಬಲ್ಲರು ಗುಹೇಶ್ವರಾ? 


೨೧೦ 


ಇರುಳಿನ ಮುಖದೊಳಗೊಂದು ನವರತ್ನ ದಖಂಡಿತ ಹಾರವಡಗಿತ್ತು. 


ಹಗಲಿನ ಮುಖದೊಳಗೊಂದು ನವಚಿತ್ರ ಪತ್ರ ದ ವ ೃಕ್ಷವಡಗಿತ್ತು. 
ರತ್ತದ ಹಾರವ ವೃಕ್ಷಕ್ಕಾಹಾರವನಿಕ್ಕಿದಡೆ, 
ಗುಹೇಶ್ವ ರೇ ಲಿಂಗದಲ್ಲಿ ಪಾ ಾಣಲಿಂಗಕ್ಕೆ ಸುಖವಾಯಿತ್ತು. 


೨೦೯ 


ಹಿಡಿವ ಕೈಯ [ಮೇ]ಲೆ ಕತ್ತ ಲೆಯಯ್ಯಾ, 
ನೋಡುವ ಕಂಗಳ ಮೇಲೆ ಕತ್ತ ಲೆಯಖ್ಯಾ, 
ನೆರೆವ ಮನದ ಮೇಲೆ ಕತ್ತ ಲೆಯಯ್ಯಾ, 
ಕತ್ತಲೆ ಎಂಬುದು ಇತ್ತಲೆಯಯ್ಯ್ಯಾ, 
ಗುಹೇಶ್ವರನೆಂಬುದು ಅತ್ತ ಲೆಯಯ್ಯಾ. 


೨ದೇವ ರ ವಚನಸಂಪ್ರಟ K. 


ll ೪೨ 1 


Il ೪೩ | 


l P9೪ Il 


Il ೪೫ 1 


| Yk | 


ಪ್ರಾಣಲಿಂಗಿಸ್ನಲ ೬೯ 
RS 


೨೨೦ 


ಅಡವಿಯಲೊಂದು ಮನೆಯ ಮಾಡಿ, 
ಆಶ್ರಯವಿಲ್ಲದಂತಾಯಿತ್ತು. 
ನಡುನೀರಿನ ಜ್ಯೋತಿಯ, ವಾಯುವಿನ ಕೈಯಲ್ಲಿ ಕೊಟ್ಟಂತಾಯಿತ್ತು. 
ಗುಹೇಶ್ವರಾ ನಿಮ್ಮ ಶರಣರು ಎರವಿನ ಲಿಂಗ ಮೂರು ಲೋಕಕ್ಕೆ! Il ೪೭ ॥l 


೨೨೧ 


ಕಲ್ಪಿತದುದಯ ಸೆಂಕಲ್ಪಿತದ ಸುಳುಹು. 
ಪವನಭೇದವನರಿಯದೆ, 
ಪ್ರಾಣಲಿಂಗವೆಂಬುದು ಅಂಗಸೆಂಸಾರಿ, 
ಜಂಗಮವೆಂಬುದು ಲಿಂಗಸೆಂಸಾರಿ. 
ಷೆರವಲ್ಲ ಸ್ಪಯವಲ್ಲ, ನಿರವಯ, 
ಗುಹೇಶ್ವ ರನೆಂಬ ಲಿಂಗಕ್ಕೆ ನಾಚರು ನೋಡಾ. | ೪೮ 1| 


ಪಿಸಿ 


ಇರುಳಿನ ಸಂಗವ ಹಗಲೆಂದರಿಯರು 
ಹೆಗಲಿನ ಸೆಂಗವನಿರುಳೆಂದರಿಯರು. 
ವಾಯಕ್ಕೆ ನಡೆವರು, ವಾಯಕ್ಕೆ ನುಡಿವರು, 
ವಾಯುಪ್ರಾಣಿಗಳು. 
ಗುಹೇಶ್ವರನೆಂಬ ಅರುಹಿನ ಕುರುಹು 
ಇನ್ನಾ ರಿಗೆಯೂ ಅಳವಡದು. Il ೪೯ || 


೨೨೩ 


ಯೋಗದಾಗೆಂಬುದನಾರು ಬಲ್ಲರೊ? 
ಅದು ಮೂಗ ಕಂಡ ಕನಸು! 
ನಡೆವ ಬಟ್ಟೆ ಮೂರು, ನಡೆಯದ ಬಟ್ಟೆ ಒಂದೆ! 
ಒಂದನೊಂಬತ್ತ ಮಾಡಿ ನಡೆದೆಹೆವೆಂಬರು 
ಒಂಬತ್ತನೊಂದ ಮಾಡಿ ನಡೆದೆಹೆವೆಂಬ!ನ್ನ ಕೃರ), 
ಮೂರು ಮುಖದ ಕತ್ತಲೆ ಒಂದು ಮುಖವಾಗಿ ಕಾಡುತ್ತಿಪುದು. 


[9 


ಪ್ರಾಣಲಿಂಗಸೆಂಬಂಧವೆಶ್ಲಿಯದು ಹೇಳಾ ಗುಹೇಶ್ವರಾ. Il ೫೦ | 


೭0 


WK ಅಲ್ಲಮಪ್ಪಭುದೇವರ ವಚನಸಂಪುಟ 
೨೨೪ 


ಆಸೆನಬಂಧನರು ಸುಮ್ಮನಿರರು. 
ಭಸ್ಮವ ಹೊಸಿ ಸ್ವರವ ಹಿಡಿವರು ಸಾಯದಿಪ್ಪರೆ? 
ಸೆತ್ಯವನೆ ಮರೆದು, ಅಸೆತ್ಯವನೆ ಹಿಡಿದ್ದು, 
ಸೆತುಹೋದರು ಗುಹೇಶ್ವರಾ. ೫೧ 1 


೨೨೫ 


ಮನದ ಕತ್ತಲೆಯೊಳಗಣ ಜ್ಯೋತಿಯ ಕೊನೆಯ[ಮೊನೆಯ]ಮೇಲೆ 
ಘನವನರಿದೆವೆಂಬರ ಅನುಮಾನಕ್ಕೆ ದೂರ. 
ತಮತಮಗೆ ಅರಿದೆವೆಂಬರು, - ಕನಸಿನಲಿಂಗ ಗುಹೇಶ್ವರಾ. Il 5 || 


ಪತಿ 


ತಲೆಯಲಟ್ಟುಂಬುದ, ಒಲೆಯಲಟ್ಟುಂಬರು, 
ಒಲೆಯಲುಳ್ಳುದ, ಹೊಟ್ಟೆಯಲುಂಬೈಸಕ್ಕರ 
ಹೊಗೆ ಘನವಾಯಿತ್ತು- 
ಇದ ಕಂಡು ಹೇಸಿಬಿಟ್ಟೆನು ಗುಹೇಶ್ವರಾ. | ೫೩ || 


ಪಿಪಿಸಿ 
ಉತ್ತರಾಪಥದ ಮೇಲೆ ಮೇಘವರ್ಷ ಕರೆಯಲು, 
ಆ ದೇಶದಲ್ಲಿ ಬರನಾಯಿತ್ತು! 
ಆ ದೇಶದ ಪ್ರಾಣಿಗಳೆಲ್ಲರೂ ಮೃತವಾದರು! 
ಅವರ ಸುಟ್ಟ ರುದ್ರಭೂಮಿಯಲ್ಲಿ, 


'ನಾ ನಿಮ್ಮನರಸುವೆ ಗುಹೇಶ್ವರಾ. | #೪ || 


೨೨೮ 


ರಸೆದ ಬಾವಿಯ ತುಡುಕಬಾರದ್ದು, 
ಕತ್ತರಿವಾಣಿಯ ದಾಂಟಿದವಂಗಲ್ಲದೆ. 
ಪರುಷವಿದೆ ಕಬ್ಬುನವಿದೆ ಸಾಧಿಸೆಬಲ್ಲವಂಗೆ. 
ಲೀಶೈೈಲದುದಕವ ಧರಿಸಬಾರದು ಗುಹೇಶ್ವರಾ- 
ನಿಮ್ಮ ಶರಣಂಗಲ್ಲದೆ. Il ೫೫ il 


ಪ್ರಾಣಲಿಂಗಿಸ್ಮಲ ೭೧ 
ರಿ 


ಅಗ್ಗಿಯ ಸುಡುವಲ್ಲಿ ಉದಕವ ತೊಳೆವಲ್ಲಿ 
ವಾಯುವ ಮೆಟ್ಟಿ, ಆಕಾಶವ ಹಿಡಿವಲ್ಲಿ 
ಯೋಗದ ಹೊಲಬ ನೀನೆತ್ತ ಬಲ್ಲಿ? 
ಕದಳಿಯ ಬನವ ನಿನ್ನಲ್ಲಿ ನೀನು ತಿಳಿದು ನೋಡು, 
ಮದ ಮತ್ಸರ ಬೇಡ, ಹೊದಕುಳಿಗೊಳಬೇಡ. 
ಗುಹೇಶ್ವರನೆಂಬ ಲಿಂಗವು ಕಲ್ಪಿ ತವಲ್ಲ ನಿಲ್ಲೊ. | ¥& I 


೨೩೦ 


ಹುಟ್ಟಿದ ನೆಲೆಯ ತೃಷ್ಣೆ ಬಿಡದವರಿಗೆ, 
ಲಿಂಗದ ಅನುಭಾವದ ಮಾತೇಕೊ? 
ಮಾತಿನ ಮಾತಿನ ಮಹಂತರು ಹಿರಿಯರು! 
ಗುಹೇಶ್ವರನೆಂಬ ಲಿಂಗಸಾರಾಯವು 
ಬಹುಮುಖಿಗಿಗೆ ತೋರದು, ತೆಣೀರದು. | 


೨೩೧ 
ಕರ್ಮಾಧೀನವೆಂಬ, ಕರ್ಮಿ. ಲಿಂಗಾಧೀನವೆಂಬ, ಭಕ್ತ. 


ದೇಹ ಪ್ರಾರಬ್ಬವೆಂಬ, ದ್ದೆ ಫಿ 
ಈ ತ್ರಿವಿಧವೆನ್ನ ದವ[ರ], ನೀನೆಂಬೆ, ಗುಹೇಶ್ವರಾ. ॥ ೫೮ 
ತ ಷ 
೨೩೨ 
ಉದಕದಲುತ್ಪ ತೈವಾದ ಶತಪತ್ರದಂತೆ 
ಸಂಸಾರಸೆಂಗವ ತಾ ಹೊಗ(ದ್ದ?)ದಿರಬೇಕು. 


ಕಾಯವೇ ಪೀಠ, ಮನವೇ ಲಿಂಗವಾದಡೆ, 
ಕೊರಳಲ್ಲಿ ನಾಗವತ್ತಿಗೆ ಏಕೊ ಶರಣಂಗೆ? - ಗುಹೇಶ್ವರಾ Il 5€ 


೨೩೩ 


ತಮ್ಮ ತಮ್ಮ ಭಾವಕ್ಕೆ, ಉಡಿಯಲ್ಲಿ ಕಟ್ಟಿಕೊಂಡ(ಬ?)ರು. 
ತಮ್ಮ ತಮ್ಮ ಭಾವಕ್ಕೆ, ಕೊರಳಲ್ಲಿ ಕಟ್ಟಿಕೊಂಡ(ಬ?)ರು, 
ನಾನ್ನೆನ ಭಾವಕ್ಕೆ ಪೂಜಿಸೆ ಹೋದಡೆ, 
ಕೈತಪ್ಪಿ ಮನದಲ್ಲಿ ಸಿಲುಕಿತ್ತೆನ್ನ ಲಿಂಗ. 
ಸಾಧಕನಲ್ಲ ಭೇದಕನಲ್ಲ- ಗುಹೇಶ್ವರಲ್ಲಯ್ಯ ತಾನೆ ಬಲ್ಲ. ೬೦ 


ke ಅಲ್ಲಮಪ್ತಭುದೇವರ ವಚನಸಂಪು೬: 


೨೩೪ 


ನಾನು ಭಕ್ಕನಾದಡೆ, ನೀನು ದೇವನಾದಡೆ, 
ನೋಡುವೆವೆ ಇಬ್ಬರ ಸೆಮರಸವನೊಂದು ಮಾಡಿ? 
ಭೂನಿಯಾಕಾಶವನೊಂದು ಮಾಡಿ, 
ಚೆಂದ್ರ -ಸೂರ್ಯರಿಬ್ಬರ ತಾಳೆವ ಮಾಡಿ ಆಡುವೆವೆ? 
ಜಡೆಯ ಮೇಲಣ ಗಂಗೆ ನೀನು ಕೇಳ್ಳಾ, 
ತೊಡೆಯ ಮೇಲಣ ಗೌರಿ ನೀನು ಕೇಳಾ, 
ಗುಹೇಶ್ತರನೆಂಬ ಲಿಂಗವು ಎನ್ನ ಕ್ಲೆಯಲ್ಲಿ ಸತ್ತಡೆ, 
ರಂಡೆಗೂಳೆನುಂಬುದು ನಿಮಗೆ ಲೇಸೆ? 


೨೩೫ 


ನೀರೊಳಗಣ ಜ್ಯೋತಿ ಮೇರುವ ನುಂಗಿತ್ತು. 
ದೂರ[ದ]ಧಾತು ಸಾರಾಯದೊಳಗಡಗಿತ್ತು 
ಪುರದೊಳಗೈೈವರ ಶಿರವರಿದು, ಪರಿಮಳೆದೋಕುಳಿಯನಾಡಿತ್ತ ಕಂಡೆ. 
ಸಾರಿರ್ದ ಬ್ರಹ್ಮನ ಓಲಗ ಹೆರೆಯಿತ್ತು, 
ಘೋರ ರುದ್ರನ ದಳೆ ಮುರಿಯಿತ್ತು- ಗುಹೇಶ್ವರಾ. 


೨೩೬ 


ಪ್ರಾಣಲಿಂಗವೆಂಬ ಶಬ್ಧಕ್ಕೆ ನಾಚಿತ್ತು ಮನ ನಾಚಿತ್ತು. 
ಪ್ರಾಣ ಹೋದರೆ ಕಾಯ ಬಿದ್ದಿತ್ತು A 
ಲಿಂಗ ಒಂದೆಸೆಯಾದಡೆ ಮನ ನಾಚಿತ್ತು. 
ಗುಹೇಶ್ವರನೆನಲಿಲ್ಲದ ಘನವು. 


೨೩೭ 


ಸರ್ವಾಂಗ ಲಂಗಸ್ಟಾಯತವಾದ ಶರಣಂಗೆ, 
ದೇಹ ದಹನವಾಗಲಾಗದು, ನಿಕ್ಷೇಪಿಸದೆ ಇರಲಾಗದು 
ಸಂಸಾರಸೆಂಗದ ಕಷ್ಟವ ನೋಡಾ! 
ಅನಾಹತದಲ್ಲಿ ನಿರೂಪ ಸ್ವಾಯತ, 
ಗುಹೇಶ್ವರಾ, ನಿಮ್ಮ ಶರಣರಂತಹರಿಂತಪರೆಂದಡೆ, 
ನಾಯಕನರಕೆ. 


ll ೬೧ | 


| ೬೨ || 


Il ೬೩ || 


Il ೬&೪ || 


"ಪಾ ಿಣಲಿಂಗಿಸ್ಮ ಲ ೭೩ 


೨೩೮ 


ಹೆರಿಯ ಬಾಯ ಹಾಲು, ಉರಿಯ ಕೈಯ ಬೆಣ್ಣೆ 
ಗಿರಿಯ ಮೇಲಣ ಶಿಶು ಹರಿದಾಡುತ್ತಿದೆ, 
ಕರೆಯಿಂ ಭೋ ಹಾಲುಗುಡಿ[(ಯೆ). 
ಸುರಪತಿಯ ಗಜವೇರಿ ಮರಳಿ ಹೋಹನ ಕಂಡು 
ಕರೆಯಿಂ ಭೋ. 
ಹರನ ಮಂತಣಿಯ ಶೂಲದಲ್ಲಿ, 
ಶಿರದಲುಂಗುಟ ಊರಿ, ನೆರೆವುತ್ತಿರ್ದದ 
ನಾನೇನೆಂಬೆ ಗುಹೇಶ್ವರಾ. Il ೬3 || 


೨೩೯ 
ಹೋಹ ಬಟ್ಟೆಯಲೊಂದು, ಮಾಯೆ ಇದ್ದುದ ಕಂಡೆ. 
ಠಾಣಾಂತರ ಹೇಳಿತ್ತು , ಠಾಣಾಂತರ ಹೇಳಿತ್ತು _ 
ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ. 
ಗುಹೇಶ್ವರನ ಕರಣಂಗಳು ಕುತಾಪಿಗಳು. | ೬೬ | 


೨೪೦ 


ಮಂಜರನೇತ್ರ ದಲ್ಲಿ ಉಭಯಚೆಂದ್ರರ ಕಾಬವರಾರೊ? 
ಕಂಡುದ ದಶರನ ಕರದಲ್ಲಿ ಪಿಡಿದು 
ಅಗಿ ಮುಖ ಖಕ್ಕೈ ಸೆ ೭ಸುವರಲ್ಲದೆ, ಲಿಂಗಮುಖಕ್ಕೆ ಸಲಿಸುವರಾರೊ?, 
ತದೆಸೆಂತರ ಪಾ ್ರಾಣಲಿಂಗಕ್ಕೆ 'ಕೊಟು ಕೊಂಬಲ್ಲಿ 
ನರಂತರ ಸಾವಧಾನಿ ಗುಹೇಶ್ವ ರಾ- ನಿಮ್ಮ ಪ್ರಸಾದಿ. Ao 


೨೪೧ 


ಉಲಿವ ಉಯ್ಯಲೆಯ ಹರಿದು ಬಂದೇರಲು, 
ತಾಗವೆ ತೂಗುವುದು, ಭವಸಾಗರ ಮರಳಿ ಬಾರದಂತೆ! 
ಹಂಸೆಯ ಮೇಲೆ ತುಂಬಿ ಕುಳ್ಳಿ ರ್ದು ಸೆ ರ ಗೆಯ್ಯುವ ಫೆ ಘೋಷವಿದೇನೊ? 
ped ಸೆರ ಹರಿಯದೆ ಇ್ಲಿ ತ್ತು. 
ಹಿಗಳಲ್ಲ ಅರಿವರೆ, ಗುಹೇಶ ರಸ ಆಹಾರಮುಖವ? | ೬೮ 


೧೮) ೧ 
i 


ಐದು ಬಣ್ಣ ದ ಗಿಡುವಿಂಗೆ ಐದೆಲೆ ಐದು ಹೂ, ಐದು ಕಾಯಾಯಿತ್ತು _ 


ಮತ್ತೆದರ ಠಾವಿನಲ್ಲಿ, ಐದು ಹೂವಿನ ಕ್ರಮದಲ್ಲಿ 
—ು) [ae] 


ಹಣ್ಣ ಮೆಲ ಬಲ್ಲಡೆ, ಗುಹೇಶ್ವರನೆಂಬ ಲಿಂಗವು ತಾನೆ ನೋಡಾ! 


೨೪೩ 


ಹೃದಯದ ಬಾವಿಯ ತಡಿಯಲ್ಲಿ ಒಂದು ಬಾಳೆ ಹುಟ್ಟಿ ತ್ತು! 


ಆ ಬಾಳೆಯ ಹಣ್ಣ ಮೆಲಬಂದ ಸೆರ್ಪನ ಪರಿಯ ಫಿ: 
ಬಾಳೆ ಬೀಗಿ ಸೆ ಸರ್ಪನೆದ್ದ ಡೆ- ನಿರಾಳವು ಕಾಣಾ ಗುಹೇಶ್ರ ರಾ. 


ವಿ 
ನಾಭಿ ಮಂಡಲದೊಳೆಗೆ ಈರೈದು ಪದ್ಮದಳ, 
ಸದಮದ ಗಜಮಸ್ಸಕದೊಳಗೆ ತೋರುತ್ತದೆ. 
ಅಕಾರ ಉಕಾರ ಮಕಾರ ಮರ್ಮಸ್ಥಾನ ತ್ರಿಕೂಟಸ್ನಾನದ 
ಸೆಮರಸೆದ ಸುಖದಲ್ಲಿ ಬೆಳೆದ ಕಂದ ಮೂಲಾದಿಗಳ, 
ಹೊಸೆರಸದ J ಓಸೆರಿಸಿ, 
ದಣಿಯುಂಡ ತೃಫ್ಷ ಪ್ಲಿಯಿಂದ ಸುಖಿಯಾದೆನು ಗುಹೆ ಶ್ವ ರಾ. 


| 


೨೪೫ 


ತೆಗೆದು ವಾಯುವ ನೇಣ ಗಗನದಲ್ಲಿ ಗಂಟಿಕ್ಸಿ, 
ತ್ರಿಜಗಾಧಿಪತಿಯ ಕೋಣೆಯಲ್ಲಿ ಹೆಸುವಿದ್ದು, 
ಕರುವ ಕೊಂದು ಕಂದಲನೊಡೆದು, ಕರೆಯಬಲ್ಲವಂಗಲ್ಲದೆ, 
ಹೆಯನಾಗದು ನೋಡಾ! 
ಹಯನೆ ಬರಡು, ಬರಡೆ ಹಯನು! 
ಅರುಹಿರಿಯರ ಬಾಯ, ಕರು ಒದೆದು ಹೋಯಿತ್ತು ! 
ಎರಡಿಲ್ಲದ ನಿರಾಳ ಗುಹೇಶ್ವರ. 


ಎಳಿ 


ಕರಿಯ ತಲಿಯ ಅರಮನೆಯ ಸುರಧೇನು ಹೆಯನಾಬಿತ್ತು! 


ಕರೆದುಂಬಾತಂಗೆ ಕೈಕಾಲಿಲ್ಲ! 
ಕರು ನಾಲ್ವರಳಿನ ಪ್ರ ಪ್ರಮಾಣದಲ್ಲಿಹುದು! 
ಇದ, ಜಮೊ ದೇಮಷ ಗುಹೇಶ್ವರಾ. 


ಅಲ್ಲಮಪ್ಪಭುದೇವರ ವಚನಸಂಪುಟ 


೬೯ 


P - 
Nd 


"~ = 
- 


[ 


ಪಾ ಣಲಿಂಗಿಸ್ಮಲ ೭೫ 


೨೪೭ 


ಗಗನ ಮಂಡಳದ ಸೂಕ್ಷ ನಾಳದಲ್ಲಿ 
"ಸೋಹಂ ಸೋಹಂ” ಎನುತ್ತಿರ್ದತ್ಮದೊಂದು ಬಿಂದು, 
ಅಮೃತದ ವಾರಿಧಿಯ ದಣಿಯುಂಡ ತೃಪ್ತಿಯಿಂದ. 
ಗುಹೇಶ್ವರಾ ನಿಂದ(ನಿಮ್ಮ?)ಲ್ಲಿಯೆ ಎನಗೆ ನಿವಾಸವಾಯಿತ್ತು. lc 


೨೪೮ 


ಮೊಲೆಯಿಲ್ಲದಾವಿಂಗೆ ತಲೆ(ಯೆ] ಮೊಲಿ! 
ಮನದಲ್ಲಿ ಉಣ್ಣು ಕಂಡಾ, ಮನದಲ್ಲಿ ಉಣ್ಣು ಕಂಡಾ! 
ತಾ ಸತ್ತು, ಹಾಲ ಕುಡಿಯ ಬಲ್ಲಡೆ, 
ಗುಹೇಶ್ವರನೆಂಬ ಲಿಂಗವು ತಾನೆ ಕಂಡಾ! ll ೭% 


೨೪೯ 


ಅಂಬುಧಿ ಉರಿಯಿತ್ತು ಅವನಿಯ ಮೇಲನರಿಯಲು. 
ಕೋಡೆರಡರೊಳೊಂದ ತಿಳಿದು, ವಾಯುವ ಬ್ರಯುತ್ತೆ , ತುಂಬಿ 
ಅಮೃತವ ಕಂಡು ಪ್ರಾಣನಾಥಂಗೆ ಅರ್ಪಿತವ ಮಾಡಿ, 
ಆ ಪ್ರಸಾದದಿಂದ ಸುಖಿಯಾದೆನಯಾ ಗುಹೇಶ್ವರಾ. | ct || 


೨೫.೦ 


ಹಸಿಯ ಬಿಸಿಲನೆ ಕೊಯ್ದು ಪದಾರ್ಥವ ಮಾಡಿ, 
ಉಸಿರ ಎಸರಲ್ಲಿ ಬಾಗುತ್ತಿಪ್ಪರಯ್ಯಾ! 
ಇಕ್ಟಲಿಲ್ಲಾ ರಿಗೆಯು, ಎರೆಯಲಿಲ್ಲಾರಿಗೆಯು 


ಭಿಕ್ಷಾವ ತ್ರಿ ಗಳು ಬಂದು ಬೇಡುತ್ತಿ ಪ್ಪ ರಯ್ಯಾ. « 
ನಿಮ್ಮ ಒಕ್ತುದ ಮಿಕ್ಕುದ ಉಡಿಯಲ್ಲಿ ಕಟ್ಟಿಕೊಂಡಿಪ್ರ ರಯ್ಯಾ,. 
ಗುಹೇಶ ರಾ ನಿಮ, ಶರಣರು. | ೭೬ | 
ವ b 
೨೫೦ 


ಸ್ನರದ ಹುಳ್ಳಿಯ ಕೊಂಡು, ಗಿರಿಯ ತಟಾಕಕ್ಸಿ ಹೋಗಿ, 
ಓರಿಯರು ಓಗರವ ಮಾಡುತ್ತಿಪ್ಪರು. 
ಗಿರಿ ಬೇಯದಾಗಿ ಓಗರವಾಗದುು. 
ಆರ್ಪಿತವಿಲ್ಲಾಗಿ ಪ್ರಸಾದವಿಲ್ಲ ಗುಹೀಶ್ವರಾ. ll ೭೮ | 


ಬು ಅಲ್ಲಮಪ್ತಭುದೇವರ ವಚನಸಂಪುಟ 


೨೫೨ 


ಚಂದ್ರಕಾಂತದ ಗಿರಿಗೆ ಉದಕದ ಸೆಂಚ, 
ಸೂರ್ಯಕಾಂತದ ಗಿರಿಗೆ ಅಗ್ಲಿಯ ಸೆಂಚ, 
ಪರುಷದ ಗಿರಿಗೆ ರಸೆದ ಸೆಂಚ. 
ಬೆರಸುವ ಭೇದವಿನ್ನೆ ತೊ? 
ಅಪ್ಪುವನು ಅಗ್ನಿಯನು ಪಕ್ತಕ್ಕೆ ತಂದು 
ಅಟ್ಟುಂಬ ಭೇದವನು ಗುಹೇಶ್ವರ ಬಲ್ಲ. 


೨೫೩ 


ತನು ಹೊರಗಿರಲು, ಪ್ರಸಾದ ಒಳೆಗಿರಲು 
ಏನಯ್ಯಾ ನಿಮ್ಮ ಮನಕ್ಕೆ ಮನ ನಾಚದು? 
ಪ್ರಾಣಕ್ಕೆ ಲಿಂಗದಲ್ಲಿ ಪ್ರಸಾದವ ಕೊಂಡಡೆ, 
ವ್ರತಕ್ಕೆ ಭಂಗ ಗುಹೇಶ್ವರಾ. 


೨೫೪ 


ಇಷ ಲಿಂಗಕ್ಕೆ ರೂಪನರ್ಪಿಸಿ ದ್ರವ್ಯಶುದ್ಧ ವಾಯಿತ್ತೆಂದು 
ಪ್ರಾಣಲಿಂಗಕ್ಕೆ ಆರೋಗಣೆಯನಿಕ್ಟುವಾಗ, 
ನಿಚ್ಛ[ಕೈೆ] ನಿಚ್ಚ ಕಿಲ್ಲಿ ಷವೆಂದರಿಯರು. 
ಇಷ್ಟಲಿಂಗ ಪ್ರಾಣಲಿಂಗದ, ಆದಿ [ಅಂತುವ] ನಾರೂ ಆರಿಯರು- 
ಇದು ಕಾರಣ, ಗುಹೇಶ್ವರಾ ನಿಮ್ಮ ಶರಣರು 
ಹಿಂದುಗಾಣದೆ ಮುಂದುಗೆಟ್ಟರು. 


೨೫೫ 


ಮದ್ದ ನಂಬಿಕೊಂಡಡೆ ರೋಗ ಮಾಣದಿಪುು ದೆ? 
ಸೆಜ್ಜನಿಕೆಯುಳ್ಳಡೆ ಪ್ರಸಾದಕಾಯ ಕೆಡುವುದೆ? 
ಪ್ರಾಣ್ಯ ಲಿಗವಾದಡೆ ಪ್ರಾಣ ಬೇರಪ್ಪು ದೆ? 
ಪ್ರಾಣಲಿಂಗ ಪ್ರಸಾದವನು ತಿಳಿದು ನೀವು ನೋಡಿರೆ, 


ನಾದ ಬಿಂದು ಸೂಸೆದ ಮುನ್ನ , ಆದಿಯ ಪ್ರಸಾದವ ಭೇದಿಸಿಕೊಂಡರು- 


ಗುಹೇಶ್ವರಾ ನಿಮ್ಮ ಶರಣರು. 


la I 


Il CO Il 


Il So Il 


Il 6೨ 


ಪ್ರಾಣಲಿಂಗಿಸ್ಮಲ 


೨೫೬ 


ಖಂಡಾಖಂಡ ಸೆಂಯೋಗವಿಲ್ಲದ ಅಖಂಡಿತನ ನಿಲವು, 
ತನ್ನಲ್ಲಿ ಅಲ್ಲದೆ ಮತ್ತೆಲ್ಲಿಯೂ ಇಲ್ಲ. 
ಬಯಲ ಹಿರಿಯರು ಬಯಲನೆ ಅರಸುವರು. 
ಅಲ್ಲಿ ಉಂಟೆ ಹೇಳಾ ಗುಹೇಶ್ವರಾ? 


೨೫೭ 


ಅಷ್ಟಾಂಗಯೋಗದಲ್ಲಿ; 
ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ[ವೆಂಬ] 
ಧ್ಯಾನ ಧಾರಣ ಸೆಮಾಧಿ[ಯೆಂಬ], ಎರಡು ಯೋಗ[ವುಂಟು]. 
ಆಲ್ಲಿ ಅಳಿದು ಕೂಡುವುದೊಂದು ಯೋಗ, 
ಅಳಿಯದೆ ಕೂಡುವುದೊಂದು ಯೋಗ. 
ಈ ಎರಡು ಯೋಗದೊಳಗೆ, 
ಅಳಿಯದೆ ಕೂಡುವ ಯೋಗವು ಅರಿದು ಕಾಣಾ ಗುಹೇಶ್ವರಾ. 


೨೫೮ 
ನಾಭಿಮಂಡಲದ ಉದಯವೆ ಉದಯ. 
ಮಧ್ಯನಿರಾಳದ ನಿಲವಿನ ಪರಿಯ ನೋಡಾ! 
ಪವನಶೂಲದ ಮೇಲೆ ಪರಿಣಾಮವಯ್ಯಾ. 
ಊರ್ಧ್ವ ಮುಖದಲ್ಲಿ ಉದಯವಾಯಿತ್ತ ಕೆಂಡೆ. 
ಮಿಂಚುವ ತಾರಕಿ ಇದೇನೊ ಗುಹೇಶ್ವರಾ. 


೨೫೯ 


ಸ್ವೈರವೆಂಬ ಕುದುರೆಗೆ ವಿಷ್ಣು ವೆಂಬ ಕಡಿವಾಣ, 
ಸೂರ್ಯ ಚಂದ್ರರೆಂಬ ಅಂಕಣ, ಬ್ರಹ್ಮನೆ ಹಲ್ಲಣ, 
ಸುರಾಳವೆಂದಲ್ಲಿ ನಿರಾಳವಾಯಿತ್ತು-ಗುಹೇಶ್ವರನೆಂಬ ರಾವುತಂಗೆ. 


೨೬೦ 
ಸಾಸಿರದೆಂಟನೆಯ ದಳದಲ್ಲಿ ಖೇಚರಿ ಚೆಲ್ಲಣಗಟ್ಟಿ, 
ವಾಸುಗಿಯ ಫಣಾಮಣಿ ಪ್ರಜ್ವಲಿಸುವುದ ಕಂಡೆ. 
ಅಸುರರೆಲ್ಲ ತಮತಮಗಂಜಿ ಓಸೆರಿಸಿ ಮುಂದೆ ನಡೆವಲ್ಲಿ, 
ನಾಸಿಕ ಮನವ ಮುಸುಕುವುದ ಕಂಡೆ, 


೭೭ 


Il ೮೩ |i 


Il CY Il 


| C2 | 


ll St || 


೭9 


ಅಲ್ಲಮಪ್ರಭುದೇವರ ವಚೆನಸಂಪುಟ 


ತಾ ಸುಖಸ್ವೆರೂಪನಾದ; ಸುಖ ಮುಖಪ್ರವೇಶದಿಂದ! 
ಗೋಸಾಸಿರ ನಡೆಗೆಟ್ಟವು ಗುಹೇಶ್ವರಾ, ನಿಮ್ಮುವ ನೆರೆದೆನಾಗಿ. ೮೭ ॥ 


೨೬೧ 


ಪಂಚೀಕ್ನತವೆಂಬ ಪಟ್ಟಣದೊಳಗೆ: 
ಈರೈದು ಕೇರಿ, ನಾಲ್ಕ ದು ವೀಧಿ, ಅಲ್ಲಿ ಹಾವ ಕಂಡೆ. 
ಹಿಂಡುಗಟ್ಟಿ ಆಡುವ ಮದಗಜವ ಕಂಡೆ! 
ಕೇಸರಿಯ ಕಂಡು ಮನ ಬೆದರಿತ್ತು ನೋಡಾ. 
ಮೂವರರಸಿಂಗೆ ಇಪ್ಪತ್ಸದು ಪರಿವಾರ, 
ಅಂಜಲಂಜ ಬೆಳಗಾಯಿತ್ತು ಗುಹೇಶ್ವರಾ. | C6 || 


2೬೨ 


ಅಪ್ಪುವಿನ ಬಾವಿಗೆ ತುಪ್ಪ ದ ಘಟ; 
ಸೆಪುಗೆ, ಸಿಹಿ ಎಂಬ ಎರಡಿಲ್ಲದ ರುಚಿ. 
ಪರುಷ ಮುಟದ ಹೊನು ! 
ಕರೆಸೆದ ಬೊಜಗನು ಬೆರಸದೆ ಬಸುರಾಯಿತ್ತ ಕಂಡೆನಾಹಾ! 
ಅರುವಿನ ಆಪ್ಯಾಯನ ಮರಹಿನ ಸುಖವೊ! 
ಇದು ಕಾರಣ ಮೂರು ಲೋಕವಳಿಯಿತ್ತು ಗುಹೇಶ್ವರಾ. il OF 


೨೬೩ 


ತಪ್ಪಿ ನೋಡಿದಡೆ ಮನದಲ್ಲಿ ಅಚ್ಛೊತ್ತಿದಂತಿತ್ತು. 
ಇವ್ಪೆಡೆಯ ವಿಚಾರಿಸಿ ನೋಡಿದಡೆ ಇಲ್ಲದಂತಾಯಿತ್ತು, 
ಲೆಪ್ರದ ಜಲದ ಪಾದಘಾತದಂತೆ. 
ಕರ್ತೃತ್ವವೆಲ್ಲಿಯದೊ ಗುಹೇಶ್ವರಾ. ll €0 || 


೬೪ 


ನಿರಾಳವೆಂಬ ಕೊಸಿಂಗೆ ಬೆಣ್ಣೆ ಯನಿಕ್ಕಿ, ಹೆಸರಿಟ್ಟು ಕರೆದವರಾರೊ? 
ಅಕಟಕಟಾ ಶಬ್ದದ ಲಜ್ಜೆ [ಯ] ನೋಡಾ! 
ಗುಜೀಶ್ವರನನರಿಯದ ಅನುಭಾವಿಗಳಲ್ಲರ 
ತರಕಟ ಕಾಡಿತ್ತು. i ೯01 


ಪಾ,ಣಲಿಂಗಿಸ ಲ ೭೯ 


೨೬೫ 
ಕಿಚ್ಚಿನ ಕೆಂಡದಂತೆ ಹೊರೆಯಲ್ಲಿಪ್ಪೆಯಯ್ಯಾ, 


ಬೆಂಕಿಯ ಬೆಳೆಗೆ ಕಂಡೆ-ಇದು ಕಾರಣ, 
ನಿಮ್ಮ ಕಂಡೆ ಪರಮಜ್ಞಾಾನಿ ಗುಹೇಶ್ವರಾ. | €2 | 


೨೬೬ 
ಧಾತು ಮಾತು ಪಲ್ಲಟಿಸಿದರೆ, ಗಮನವಿನ್ನೆ ಲ್ಲಿಯಮೊ? 
ಧ್ಯಾನ ಮೌನವೆಂಬುದು ತನುಗುಣ ಸೆಂದೇಹವಯ್ಯಾ. 
ಸುಜ್ಞಾನಭರಿತ, ಅನುಪಮಸುಖಿ-ಗುಹೇಶ್ವರಾ ನಿಮ್ಮ ಶರಣನು. ll ea Il 


೨೬೭ 


ಪೃಥ್ವಿ ಅಪ್ಪು ತೇಜ ವಾಯು ಆಕಾಶದ ಕೊನೆಯ ಮೊನೆಯ ಮೇಲಿ, 
ಇಪ್ಪತೈದು ಗ್ರಾಮಂಗಳು, ಚೌಷಷ್ಟಿ ಪಟ್ಟಣ. 
ಛಪ್ಪನ್ನ ವೀಧಿಗಳ ದಾಂಟಿ, ಛತ್ತೀಸೆ ಪುರದ ರಚನೆಯ ನೋಡಬಲ್ಲಿವೆಂಬರು, 
ತ್ರಿಕೋಣದ್ವಾರಮಂಟಪದ ಅಯ್ತೆತ್ತೆ ರಡಕ್ಷರದ, 
ಶಾಸೆನದ ಲಿಪಿಯಂ ತಿಳಿಯಲೋದಿ, 
ಎಂಬತ್ತುನಾಲ್ಕುಲಕ್ಷ ದ್ವಾರದೊಳೆಗೆ ಹೊಕ್ಕು ಹೊರವಡುವ ಜೀವನ ತಿಳಿಯಲರಿಯದೆ 
ದಕ್ಷಿಣದ್ವಾರದಿದ ಉತ್ತ್ಯ ರದ್ವಾರಕ್ಕೆ ಬಂದು, 
ಪಶ್ಚಿಮವಾಯುವ ಕೊನೆಯ ಮೊನೆಯ ಮೇಲೆ ಬೆಳಗುವ ಜ್ಞೋತಿಯ 
ನಿಮ್ಮ ಶರಣರಲ್ಲದೆ, ಲೋಕದ ಅಜ್ಞಾನಿಗಳೆತ್ತ ಬಲ್ಲರು ಗುಹೇಶ್ವರಾ? lev i 
೨೬೮ 
ಅಗ್ನಿ ಮುಟ್ಟಲು ತೈಣ್ಯ ಭಸ್ಮವಾದುದನೆಲ್ಲರೂ ಬಲ್ಲರು. 
ತೃಣದೊಳಗೆ ಅಗ್ಲಿಯುಂಟೆಂಬುದ ತಿಳಿದು ನೋಡಿರೆ. 
ಅಗ್ಗಿ ಜಲವ ನುಂಗಿತ್ತು, ಜಲ ಅಗ್ಲಿಯ ನುಂಗಿತ್ತು. 
ಪೃಥ್ಧಿ ್ರ ಎಲ್ಲವ ನುಂಗಿತ್ತು, ಆಕಾಶವನೆಯ್ಲೆ ನುಂಗಿತ್ತು. 
ಅರಿದೆನೆಂಬ ಜಡರುಗಳು ನೀವು ತಿಳಿದು ನೋಡಿರೆ- 
ತಿಳಿಯ ಬಲ್ಲಡೆ ಗುಹೇಶ್ವರನ ನಿಲವ ತಾನೆ! ye 


೨೬೯ 


ವೇದ ಪ್ರಮಾಣವಲ್ಲ, ಶಾಸ್ತ್ರ ಪ್ರಮಾಣವಲ್ಲ 
p ps) nತಿ 
ಶಬ್ದ ಪ್ರಮಾಣವಲ್ಲ ಕಾಣಿ ಭೋ ಆಂಗಕ್ಕಿ! 


೮೦ 


ು ಅಲ್ಲಮಪ್ರಭುದೇವರ ವಚನಸಂಪುಟ 


ಅಂಗಸುಂಗದ ಮಧ್ಯದಲ್ಲಿದ್ದು ಬೈಚಿಟ್ಟು ಬಳೆಸಿದ 
ಗುಹೇಶ್ವರಾ ನಿಮ್ಮ ಶರಣ. 


೨೭೦ 


ಅಗ್ನಿ ಮುಟ್ಟಿದುದುವೊ, ಆಕಾಶದಲದೆವೊ 
ಉದಕ ಮುಟ್ಟಿದುದುವೊ, ನರಾಳದಲದೆವೊ 
ಬ್ರಹ್ಮರಂಧದಲದೆವೊ. ಭ್ರಮಿಸೆದೆ ನೋಡಾ! 
ಆವಂಗೆಯೂ ಅಸದಳ, ಆವಂಗೆಯೂ ಅರಿಯಬಾರದು! 
ಇದೇನು ಮಾಯೆ ಹೇಳಾ ಗುಹೇಶ್ವರಾ? 


೨೭೧ 


ಗ್ರಾಮಮಧ್ಯದ ಮೇಲಣ ಮಾಮರ, 
ಸೋಮಸೂೋರ್ಯರ ನುಂಗಿತ್ತ ಲ್ಲಾ! 
ಅಮರಗಣಂಗಳ ನೇಮದ ಮಂತ್ರ, 
ಬ್ರಹ್ಮಾಂಡಕೋಟಿಯ ಮೀರಿತ್ತ ಲ್ಲಾ! 
ಸುಮನ ಸುಜ್ಞಾನದೊಳಗಾಡುವ ಮಹಾಮಹಿಮಂಗೆ, 
ನಿರ್ಮಳವಾಯಿತ್ತು ನ ಗುಹೇಶ್ವರಾ. 


ವಿಪ 


ಪಂಚಬ್ರಹ್ಮ ಮೂರ್ತಿ ಪ್ರಣವ ಮಂತ್ರರೂಪ 
ಪಂಚಮುಖ ದಶಭುಜ ಫಣಿಯ ಮಣಿಯ ಮೇಲೆ ನೋಡುತ್ತೆ ದಾನೆ! 
ಸಮತೆ ಸಮಾಧಿಯೆಂಬ ಸಮರಸದೊಳೆಗೆ; 
ಚೆಂದ್ರಕಾಂತಕೊಡದಲ್ಲಿ ಅಮ್ಹ ತವ ತುಂಬಿ, 
ಕೊಡನೊಡಯದೆ ಬೆಳೆಗುತ್ತಿದೆ, ಗುಹೇಶ್ವರಾ. 


೧೭a 


ಕಂಗಳ ಬೆಳೆಗೆ ಕಲ್ಪಿಸಬಾರದು, ಕರ್ಣದ ನಾದವ ವರ್ಣಿಸೆಬಾರದು. 


ಜಿಹ್ಟೆಯ ರುಚಿಗೆ ಪ್ರತಿಯಿಲ್ಲವೆಂದಿತ್ತು. 

ಮತಿಗೆ ಮಹಾಘನವಪ್ಪ ಸುಷುಮ್ದ ನಾಳದ ಸೈೆಯಿಧಾನವ, 
ಪ್ರಮಾಣಿಸೆಬಾರದು. 

ಅಣು ರೇಣು ತೃಣ ಕಾಷ್ಮದೊಳಗೆ ಭರಿತ ಮನೋಹರ, 
ಐಂದ ನಿರಾಳ- ಗುಹೇಶ್ವರಾ. 


I Ft Il 


| ೭ 1 


ll €6 


(AN 


Il ೧೦೦ ॥ 


ಪ್ರಾಣಲಿಂಗಿಸ್ಮಲ 


೨೭೪ 


ಸ್ಲೊಲ ಸೂಕ್ಷ ದೊಳಗೆ ಬೆಳಗುವ, 
ಮಹಾಬೆಳೆಗಾಗಿ ಹೊಳೆವ, - ಜ್ಞಾನಜ್ಯೋತಿ ದಳಗಳನೆಲ್ಲವ ಮೀರಿ, 
ನೆಳಲನುಂಗಿದ ಬಿಸಿಲೊಳಗೆ ಚಂದ್ರಮನುದಯ. 
ಜಲಧಿವಳಯದ ಬೆಳಸ ಹೇಳಲು ಆರ ಅಳವಲ್ಲ. 
ಆಳು ಆಅಳ್ದನ ನುಂಗಿ ಈರೇಳು ಭುವನವ ದಾಂಟಿ 
ಗುಹೇಶ್ವರ ನಿಂದ ನಿಲವು ಹೊರಗು ಒಳಗನೆ ನುಂಗಿತ್ತು. 


೨೭% 


ಪ್ರಾಣಲಿಂಗ ಪರಾಪರವೆಂದರಿದು, 
ಅಣು ರೇಣು ತೃಣ ಕಾಪ್ತದಲ್ಲಿ ಕೂಡಿ ಪರಿಪೂರ್ಣಶಿವನೆಂದರಿದು, 
ಇಂತು- ಕ್ಷಣವೇದಿ ಅಂತರಂಗವ ವೇಧಿಸಲ್ಫ 
ಅಗಣಿತ ಅಕ್ಷೇಶ್ವರ ತಾನೆಂದರಿದು 
ಪ್ರಣವಪ್ರಭೆಯ ಮೇಲಣ ಪರಂಜ್ಯೋತಿ ತಾನೆಂದರಿದ ಕಾರಣ, 
ಗುಹೇಶ್ವರಾ ನಿಮ್ಮ ಶರಣನುಪಮಾತೀತನು. 

೨೭೬ | 

ನಾರಿ ಹೆರಿಯಿತ್ತು ಬಿಲ್ಲು ಮುರಿಯಿತ್ತು, 

ಅಂಬು ಏನ ಮಾಡುವುದು? 


ಎಲೆ ಎಲೆ ನೋಡಿರಣ್ಣಾ, ಹೊತ್ತು ಹೋಯಿತ್ತು ನೇಮ ನೀರಡಿಸಿತ್ತು 
ಏನು ಕಾರಣ ಹೇಳಾ ಗುಹೇಶ್ವರಾ? 


kA 
ಆಕಾಶವ ಕಪ್ಪೆ ನುಂಗಿದಡೆ ಆಗಳೆ ಹತ್ತಿತ್ತು ರಾಹು! 
ನೋಡಿರೆ; ಅಪೂರ್ವ ಅಶತಿಯವ! 
ಅಂಧಕ ಹಾವ ಹಿಡಿದ.- 
ಇದು ಕಾರಣ; ಲೋಕಕ್ಕೆ ಅರುಹದೆ, 
ನಾನು ಅರಿದೆನು ಗುಹೇಶ್ವರಾ. 
೨೭೮ 


ನೀರ ಸುಟ್ಟ ಕಿಚ್ಚಿನ ಬೂದಿಯ ವರ್ಮವ ಬಲ್ಲಡೆ, 
ನೀವು ಹೇಳಿರೆ? 


Il ೧೦೧ ॥॥ 


Il ೧೦೨ ॥l 


Il ೧೦೩ ॥l 


Il ೧೦೪ ॥l 


೮೨ 


p 


ಬಯಲ ಸುಟ್ಟ ಕಿಚ್ಚಿನ ಬೂದಿಯ ಕಂಡಡೆ, 

ನೀವು ಹೇಳಿರೆ? 

ವಾಯುನಿಂದ ಸ್ಥಾ ನಕ್ಕೆ (ವ?), ಗುಹೇಶ್ವರ ನಿಂದ ನಿಲವ ಕಂಡಡೆ, 
ನೀವು ಹೇಳಿರೆ? 


೨೭೯ 


ಬಂದೂ ಬಾರದು ಹೊಂದಿಯೂ ಹೊಂದದು, 
ನಿಂದೂ ನಿಲ್ಲದ ಪರಿಯ ನೋಡಾ! 
ಬಿಂದು ನಾದವ ನುಂಗಿತ್ತು, ಮತ್ತೊಂದಧಿಕವುಂಟೆ? 
ನವಖಂಡ ಪ ಧ್ವಿಯನೊಳಕೊಂಡ ಅಗಮ ಸೆನ್ನತ ಸುಖವಿರಲು 
ಗುಹೇಶ್ವರನ ಬೇರೆ ಅರಿಯ(ಅರಸ?)ಲುಂಟ? 


೨೮೦ 


ನೆನಹು ನೆನೆವ ಮನದಲ್ಲಿಲ್ಲ, ತನುವಿನಾಶೆ ಮುನ್ನ ವಲ್ಲ. 
ಮನ ಮನವನೊಳಕೊಂಡ ಘನಘನವನೇನೆಂಬೆ! 
ತನ್ನಲ್ಲಿ ತಾನೆಯಾಯಿತ್ತ! 
ನೆನೆಯಲಿಲ್ಲದ ನಿಂದ ನಿರಾಳ ಅನಾಗತವಾದುದ ಕಂಡು 
ನಾನು ಬೆರಗಾದೆನು. 
ಅಂತು ಇಂತು ಎನಲಿಲ್ಲ, ಚಿಂತೆಯಿಲ್ಲದ ಮಹಾಘನವ. 
ಗುಹೇಶ್ವರಲಿಂಗವ ಬೇರೆ ಅರಸಲಿಲ್ಲ. 


೨೮೦೧ 


ಆಯತವಾಯಿತ್ತು ಅನುಭಾವ, ಸ್ವ್ರಾಯತವಾಯಿತ್ತು ಶಿವಜ್ಞಾನ, 


ಸೆಮಾಧಾನವಾಯಿತ್ತು ಸದಾಚಾರ. - 

ಇಂತೀ ತ್ರಿವಿಧವು ಎಏಕಾರ್ಥವಾಗಿ, 

ಆರುಹಿನ ಹೃದಯ ಕಂದೆರೆದ್ದು, 

ಅನಂತಲೋಕಾಲೋಕದ ಅಸಂಖ್ಯಾತ ಮಹಾಗಣಂಗಳೆಲ್ಲರು 


ಅಲ್ಲಮಪ್ಪಭುದೇವರ ವಚನಸಂಪ್ರಟ 


Il ೧೦% Il 


| ot Il 


Il ೧೦೭ | 


ಲಿಂಗಭಾವದಲ್ಲಿ ಭರಿತರಾಗಿ, ಗಗನಸಿದ್ದಾಂತದಿಂದ ಉಪದೇಶಕ್ಕೆ ಬಂದು 


ಭಕ್ತಿ ರಾಜ್ಯವನೆ ಹೊಕ್ಕು, ನಿಜಲಿಂಗಸುಕ್ಷೇತ್ರವನೆ ಕಂಡು, 
ಅಮೃತಸೆರೋವರದೊಳೆಗಣ ವಿವೇಕವೃಕ್ಷ ಪಲ್ಲವಿಸಲು 
ವಿರಕ್ಕಿಯೆಂಬ ಪುಷ್ಪ ಎಕಸಿತವಾಗಲು, 


ಪರಮಾನಂದವೆಂಬ ಮಠದೊಳಗೆ, ಪರಿಣಾಮ ವಶ್ಚಿಮಜ್ಯೋತಿಯ ಬೆಳಗಿನಲ್ಲಿ 


ಪ್ರಾಣಲಿಂಗಿಸ್ಮಲ ೮೩ 


ಪರುಷದ ಸಿಂಹಾಸನವನಿಕ್ಕಿ ಪ್ರಾಣಲಿಂಗ ಮೂರ್ತಿಗೊಂಡಿರಲು, 

ದಕ್ಷಿಣವ ದಾಂಟಿ ಉತ್ತರಾಬ್ಬಿಯಲ್ಲಿ ನಿಂದು 

ಅಖಂಡ ಪರಿಪೂರ್ಣಪೂಜೆಯ ಮಾಡುವವರಿಗೆ: 

ನಮೋನಮೋ ಎಂಬೆ ಗುಹೇಶ್ವರಾ. |! ೧೦೮ ॥ 


೨೮೨ 


ಸ್ವಸ್ಮಾನ ಸ್ವ(ಸು?)ಸ್ಲಿರದ ಸುಮನಮಂಟಪದೊಳಗೆ, 
ನಿತ್ಯನಿರಂಜನ ಪ್ರಭೆಯೊಳಗೆ, ಶಿವಯೋಗದನುಭಾವವೇಕಾರ್ಥವಾಗಿ, 


ಗುಹೇಶ್ವರಾ ನಿಮ ಶರಣನನುಪಮಸುಖಿಯಾಗಿರ್ದನು. | ೧೦೯ 1 


ಆಧಾರದಲ್ಲಿ ಅಭವನು ಸ್ವಾಯತ, 
ಸ್ವಾದಿಷ್ಠಾನದಲ್ಲಿ ರುದ್ರನು ಸ್ವಾಯತ, 
ಮಣಿಪೂರಕದಲ್ಲಿ ಮೃಡನು ಸ್ವಾಯತ, 
ವಿಶುದ್ಧಿ ಯಲ್ಲಿ ಸದಾಶಿವನು ಸ್ವಾಯತ. 
ಆಜ್ಞಾಚಕ್ರೃದಲ್ಲಿ ಶಾಂತಾತೀತನು ಸ್ವಾಯತ. 
ಗುಹೇಶ್ವರಲಿಂಗವು, ವ್ಯೋಮ ವ್ಯೋಮವ ಕೂಡಿದಂತೆ! | ೧೧೦ ॥l 


೨೮೨೪ 


ಆಡು ಮಂದರಗಿರಿಯ ಕೋಡು ಬ್ರಹ್ಮ ಶಿಖಿಯ, 
ಬೇಡಿತ್ತನೀವ ವರದಾನಿಯನೇನೆಂಬೆನು? 
ಆಡುತ್ಸಾಡುತ್ತ ಅನಲನುರಿದು ಎರಡೊಂದಾದ ಪರಿಯ ನೋಡಾ! 
ನೋಡುತ ನೋಡುತ್ತ ಅನಲನಲ್ಲಿಯೆ ಅರತು ಕೂಡಿದ, 
ಮಹಾಘನವನೇನೆಂಬೆನು ಗುಹೇಶ್ವರಾ? Il ೧೧೦೧ | 
೨೮೫ 
ಧರೆಯ ಮೇಲುಳ್ಳ ಆರುಹಿರಿಯರೆಲ್ಲರು ನೆರಹಿ 
ಪರಿಯಾಯಪರೀಕ್ಷೆಯನೊರೆದು, ಬಣ್ಣವ ನೋಡಿ, 
ಸರೋವರದ ಪುಷ್ಪ ದೊಳು ಭರಿತ ಪರಿಮಳ ತುಂಬಿ, 
ಪರವಮಿಜ್ಞಾನ ಜ್ಯೋತಿ ಪರಬ್ರಹ್ಮವನು ಮೀರಿ 
ಪ್ರರುಷರತ್ನ ದೊಳಡಗಿ, ಗುಹೇಶ್ವರ ನಿಂದ ನಿಲವು- 
ಮೇರು ಗಗನವ ನುಂಗಿತ್ತು. | ೧೧೨ ॥ 


೮೪ 


ಅಲ್ಲಮಪ್ಪಭುದೇವರ ವಚನಸಂಪುಟ 
೨೮೬ 
ತಾಳೆಮರದ ಮೇಲೊಂದು ಬಾವಿ ಇದ್ದಿತ್ತಲ್ಲಾ P 
ಆ ಬಾವಿಯ ತಡಿಯ ಹುಲ್ಲನು, ಒಂದು ಮೊಲ ಬಂದು ಮೇಯಿತ್ತ ಲ್ಲಾ! 
ಕಾಯಸೆಹಿತಜೀವವ ಬಾಣಸೆ ಮಾಡಲರಿಯರು 
ಗುಹೇಶ್ವರಾ--ನಿಮ್ಮಾಣೆ. | ೧೧೩ 1 


೨೮೭ 


ಏಳು ತಾಳೆ[ದ] ಮೇಲೆ ಕೇಳುವ ಸುನಾದ, 
ಸ್ಕೂ ಲ ಸೊಕ್ಷ ಕೈಲಾಸದ ರಭಸ 
ಗಂಗೆವಾಳುಕಸಮಾರುದ್ರ ರ ತಿಂಥಿಣಿ, 
ಗಗನಗಂಭೀರದ ಶಿವಸ್ತು ತಿಯ ನೋಡ[ಲೊಡನೆ] 
ಪಿಂಡ ಬ್ರಹ್ಮಾಂಡವಾಯಿತ್ತು - 
ಅಖಂಡಿತ ನಿರಾಳ ಗುಹೇಶ್ವರಾ. | ೧೧೪ 


೨೮೮ 


ವಾಮಭಾಗದಲೊಂದು ಶಿಶು ಹುಟ್ಟಿತ್ತ ಕಂಡೆ. 
“ಜೋ ಜೋ' ಎಂದು ಜೋಗುಳವಾಡಿತ್ತ ಕಂಡೆ. 
ಜೋಗುಳವಾಡಿದ ಶಿಶು ಅಲ್ಲಿಯೆ ಲಯವಾಯಿತ್ತು (ಬಯಲಾಯಿತ್ತು?), 
ಗುಹೇಶ್ವರನೆಂಬ ಶಬ್ದ ಅಲ್ಲಿಯೆ ಲಯವಾಯಿತ್ತು! Il ೧೧೫ ॥| 


೨೮೯ 


ಬ್ರಕ್ಕ್‌ ವಿಷ್ಣುವ ನುಂಗಿ, ವಿಷ್ಣು ಬ ಬ್ರಹ್ಮನ ನುಂಗಿ, 
ಬ್ರ ಜಾ ಂಡಿದೊಳೆಡಗಿ, ಶತಪತ್ರ ಸೆಹಸ್ಪ ದಳೆಂಗಳೆ ಮೀರಿ 
ಚಿತ್ರ ಗುಪ್ತರ ಕೈಯ ಪತ್ರವ ನಿಲಸಿತ್ತು 
ಗುಹೇಶ್ವರನೆಂಬ ಲಿಗೃಕ್ಯ(ದ ನಿಲ]ವು. Il ೧0೬ I 


೨೯೦ 


ಈರೈದು ತಲೆಯನರಿದು, ಧಾರೆವಟ ಲನಿಕ್ಸಿ, 
ಧಾರುಣಿಯ ಮೇಲೆ ತಂದಿರಿಸಿದವರಾರೊ? 
ಸೋಮ ಸೂರ್ಯರ ಹಿಡಿದೆಳೆತಂದು, 
ವಾರಿಧಿಯ ತಡೆಯಲ್ಲಿ ಓಲೆಗಳೆದವರಾರೊ? 


ಗು ಲ w ೮೫ 
ಹಾ: ೪ ೨ಂಗಿಸ್ಮಲ 


ಊರಿಲ್ಲದ ಊರಿನಲ್ಲಿ[ಹೆ]ಮ್ಮಾರಿ ಹೊಕ್ಕುದ ಕಂಡು 
ಆರ್ಫೆಯ ಹೋಗಿ [ನೀ] ನಾನಿಲ್ಲ ಗುಹೇಶ್ವರಾ. I ೧೧೭ 


೯೧ 


ಅನಾದಿಯ ಭ್ರೂಮಧ್ಯದಲ್ಲಿ, ಐದು ಕುದುರೆಯ ಕಟ್ಟಿದ ಕಂಬ, 
ಮುರಿಯಿತ್ತು! ಎಂಟಾನೆ ಬಿಟ್ಟೋಡಿದವು! 
ಶತಪತ್ರಕಮಲಕರ್ಣಿಕೆಯ ಮಧ್ಯದಲ್ಲಿ 
ಗುಹೇಶ್ವರಲಿಂಗ ಶಬ್ದಮುಗ್ಬ ವಾಗಿರ್ದನು. ॥ ೧೧೮ ॥ 


ರಿ೨ 


ಉದಕದೊಳಗೆ ಕಿಚ್ಚು ಹುಟ್ಟಿ ಸುಡುತ್ತಿರ್ದುದ ಕಂಡೆ, 
ಗಗನದ ಮೇಲೆ ಮಾಮರನ ಕಂಡೆ, 
ಪಠ್ಯವಿಲ್ಲದ ಹಕ್ಕಿ ಬಯಲ ನುಂಗಿತ್ತ [ಕಂಡೆ] ಗುಹೇಶ್ವರಾ. ll ೧0F || 


೨೯೩ 


ಮಗದ ಸೆಂಚದ ತಲೆಯಲ್ಲಿ ಜಗದ ಬಯಲ ನಾಲಗೆ! 
ಅಘಹೆರನ ದೃಷ್ಟಿಯಲ್ಲಿ ಬೊಬ್ಬೆಯಬ್ಬರವಿದೇನೊ? 
ಗಗನದ ವಾಯುವ ಬೆಂಬಳಿವಿಡಿದು, 
ಅಗ್ಲಿ ಅಪ್ಪಿನ ಕಳೆಯಲ್ಲಿ ಮೇದಿನಿ ಅಡಗಿತ್ತು ನೋಡಾ! 
ಮನದ ಬಗೆಯನವಗ್ರ ಹಿಸಿ, ಜಗದ ಬಣ್ಣವ ನುಂಗಿ, 
ಗುಹೇಶ್ವರನೆಂಬ ಲಿಂಗದಲ್ಲಿ ನಿರಾಳವಾಯಿತ್ತು. ll ೧೨೦ ॥l 


೨೯೪ 


ಸುಳಿವ ಸುತ್ತುವ ಮನದ ವ್ಯವಹರಣೆಯುಳೃನ್ನ ಕೃರ, 
ಅರಿಯೆನರಿಯೆ ನೆರೆ ಶಿವಪಥವ 
ಗುಹೇಶ್ನರಲಿಂಗದ ನಿಜವನರಿದ ಬಳಿಕ 
ಅರಿಯೆನರಿಯೆ ಲೋಕದ ಬಳಕೆಯ. Il ೧೨೦೧ ॥l 


೨೯% 


ಮನದ ಕಾಲತ್ತಲು ತನುವಿನ ಕಾಲಿತ್ತ್ಮ ಲು. 
ಅನುಭಾವದ ಅನುವನು ನೆನೆವುತ್ತ ನೆನೆವುತ್ತ ಗಮನ ಕೆಟ್ಟಿತ್ತು k 


ಅಲ್ಲಮಪ್ತಭುದೇವರ ವಚನಸಂಪ್ತ್ರಟ 
ಲೀಗ ಮುಖದಲಾದ ಸೂಚನೆಯ ಸುಖವ ಕಂಡು ಗಮನ ಕೆಟ್ಟಿತ್ತು £ 
ಅನುವಾಯಿತ್ತು ಅನುವಾಯಿತ್ತು, ಅಲ್ಲಿಯೆ ತಲ್ಲೀಯವಾಯಿತ್ತು 
ಗುಹೇಶ್ವರನೆಂಬ ಲಿಂಗೈಕ್ಯಂಗೆ! I! ೧೨೨ 1 


೨೯೬ 


ಪರಿಮಳವಿದ್ದು ಗಮನಾಗಮನವಿಲ್ಲವಿದೇನೊ! 
ಬಯಲ ಸಿಡಿಲು ಹೊಯ್ದ ಡೆ 
ಹಿಂದಕ್ಕೆ (ಹಿಂದೆ?) ಹೆಣನ ಸುಡುವರಿಲ್ಲ ಗುಹೇಶ್ವರಾ. | ೧೨೩ | 


೨೯೭ 


ಬೇರಿಲ್ಲದ ಗಿಡುವಿಂಗೆ ಪರಿಮಳವಿಲ್ಲದ ಪುಷ್ಟ ಹುಟ್ಟಿ, 
ರೂಹಿಲ್ಲದ ಅನಲನು ಅವಗ್ರಹಿಸಿತ್ತು ನೋಡಾ! 
ವೃಕ್ಷವಲ್ಲದ ದಳದಲ್ಲಿ ಒಂದು ಪಕ್ಷಿ ಹುಟ್ಟಿತ್ತು ನೋಡಾ! 
ಅತ್ತಲಿತ್ತಲು ಕಾಣದೆ ನೆತ್ತಿಯ ನಯನದಲ್ಲಿ ನೋಡಿತ್ತಲ್ಲಾ! 
ನಿತ್ಯಾನಂದಪರಿಪೂರ್ಣದ ನಿಲವಿನ, 
ಅಮೃತಬಿಂದುವಿನ ರಸವ ದಣಿಯುಂಡು, 
ಪಶ್ಚಿಮದಲ್ಲಿ ಗುಹೇಶ್ವರಲಿಂಗವ ಸ್ವೀಕರಿಸಿತ್ತಲ್ಲಾ. ll ೧೨೪ ॥॥ 


೨೯೮೦ 


ನೆನಹು ಸತ್ತಿತ್ತು ಭ್ರಾಂತು ಬೆಂದಿತ್ತು. 
ಅರಿವು ಮರೆಯಿತ್ತು ಕುರುಹುಗೆಟ್ಟಿತ್ತು k 
ಗತಿಯನರಸೆಲುಂಟೆ? ಮತಿಯನರಸೆಲುಂಟಿ? 
ಅಂಗವೆಲ್ಲ ನಷ್ಟವಾಗಿ ಲಿಂಗಲೀಯವಾಯಿತ್ತು. 
ಕಂಗಳೆಂಗದ ಕಳೆಯ ಬೆಳಗಿನ ಭಂಗ ಹಿಂಗಿತ್ತು ಗುಹೇಶ್ವರಾ. | ೧೨೫ 


ರೀ 
ಬೆಕ್ಕ ನುಂಗಿದ ಕೋಳಿ ಸತ್ತು ಕೂಗಿತ್ತ ಕೆಂಡೆ. 
ಕರಿಯ ಕೋಗಿಲೆ ಬಂದು ರವಿಯ ನುಂಗಿತ್ತ ಕಂಡೆ. 
(ಕರಿಯ ಕೋಗಿಲೆಯ ರವಿ ಬಂದು ನುಂಗಿತ್ತ ಕಂಡೆ?). 
ಸೆಜ್ಜೆ ಬೆಂದು ಶಿವದಾರ ಉಳಿಯಿತ್ತು. 
ಪ್ರಾಣಲಿಂಗವೆಂಬ ಶಬ್ದ ವ್ರತಗೇಡಿಯಾಯಿತ್ತು 


ಪ್ರಾಣಲಿಂಗಿಸ್ಮಲ ೮೭ 


ನೀರ ಮೇಲಣ ಹೆಜ್ಜೆಯನಾರು ಬಲ್ಲವರಿಲ್ಲ. 
ಗುಹೇಶ್ವರನೆಂಬ ಶಬ್ದ ಅಲ್ಲಿಯೂ ಇಲ್ಲ, ಇಲ್ಲಿಯೂ ಇಲ್ಲ. ll ೧೨೬ | 


೩00೦ 


ಅರಿವಿನ ಕುರುಹಿದೇನೊ ಒಳಗೆ ಅನು(ನಿ?)ಮಿಷ ನಂದಿನಾಥನಿರಲು? 
ಪೂಜಿಸುವ ಭಕ್ತನಾರೊ? ಪೂಜೆಗೊಂಬ ದೇವನಾರೊ? 
ಮುಂದು ಹಿಂದು, ಹಿಂದು ಮುಂದಾದಡೆ, | 
ಗುಹೇಶ್ವರ ನೀನು ನಾನು, ನಾನು ನೀನಾದೊಡೆ? | ೧೨೭! 


೩೦೧ 


ಪೂರಾಯ ಗಾಯ ತಾಗಿ ನೊಂದೆನೆಂದರಿಯೆನಯ್ಯಾ, 
ಇದ್ದೆನೆಂದರಿಯೆನಯ್ಯಾ, ಸತ್ತೆನೆಂದರಿಯೆನಯ್ಯಾ, 
ಕಾಯ ಪಲ್ಲಟವಾಯಿತ್ತು ಗುಹೇಶ್ವರಲಿಂಗ ಸ್ವಾಯತವಾಗಿ. ll ೧೨೮ ॥ 


೩೦೨ 


ಪಿಂಡಮುಕ್ತ ನ ಪದಮುಕ್ತ ನ ರೂಪಮುಕ್ತ ನ- ತಿಳಿದೆ ನೋಡಾ. 
ಪಿಂಡವೆ ಕುಂಡಲಿ ಶಕ್ತಿ, ಪದವೆ ಹಂಸೆನ ಚರಿತ್ರ, 
ಬಿಂದು ಅನಾಹತವೆಂದರಿದು- ಗುಹೇಶ್ವರಲಿಂಗವ ಕೂಡಿದೆನು. | ೧೨೯ 1 


೩೦೩ 


ಅಂಗವಿಲ್ಲಾಗಿ ಅನ್ಯಸಂಗವಿಲ್ಲ, ಅನ್ಯಸಂಗವಿಲ್ಲಾಗಿ ಮತ್ತೊ ೦ದ ವಿವರಿಸೆಲಿಲ್ಲ. 
ಮತ್ತೊಂದ ವಿವರಿಸೆಲಿಲ್ಲಾಗಿ ನಿಸ್ಪಂಗವಾಯಿತ್ತ ಯ್ಯಾ. 


ಗುಹೇಶ್ವರಾ ನಿಮ್ಮ ನಾಮವಿಂತುಂಟಯ್ಯಾ. || ೧೩೦ 


೩೦೪ 


ನೆನೆ ಎಂದಡೆ ಏನ ನೆನೆವೆನಯ್ಯಾ? 
ಎನ್ನ ಕಾಯವೆ ಕೈಲಾಸವಾಯಿತ್ತು * 
ಮನವೆ ಲಿಂಗವಾಯಿತ್ತು, ತನುವೆ ಸೆಜ್ಜೆಯಾಯಿತ್ತು. 
ನೆನೆವಡೆ ದೇವನುಂಟಿ? ನೋಡುವಡೆ ಭಕ್ತನುಂಟೆ? 
ಗುಹೇಶ್ವರಲಿಂಗ ಲೀಯವಾಯಿತ್ತು. | ೧೩೧ 


ಅಲ್ಲಮಪ್ರಭುದೇವರ ವಚನಸಂಸಪ್ರಟ 


೩೦೫ 


ಆನು ನೀನೆಂಬುದು ತಾನಿಲ್ಲ, ತಾನರಿದ ಬಳಿಕ ಏನೂ ಇಲ್ಲ ಇಲ್ಲ. 


ಇಲ್ಲದ ಇಲ್ಲವೆ ಎಲ್ಲಿಂದ ಬಪ್ಪುದೊ? 
ಅನುವರಿದು, ತನುವ ಮರೆದ ಭಾವರಹಿತ ಗುಹೇಶ್ವರ. 
೩೦೬ 
ಗಿಡುವಿನ ಮೇಲಣ ತುಂಬಿ ಕೂಡೆ ವಿಕಸಿತವಾಯಿತ್ತು, 
ತುಂಬಿ ನೋಡಾ! 
ಆತುಮ ತುಂಬಿ ತುಂಬಿ ಪರಮಾತುಮ ಅಂಬಿ ತುಂಬಿ ನೋಡಾ! 


ಗುಹೇಶ್ವರನೆಂಬ ಲಿಂಗಕ್ಕೆ ಎರಗಿ ನಿಬ್ಬೆರಗಾಯಿತ್ತು 
ತುಂಬಿ ನೋಡಾ! 


೩೦೭ 


ಅಂತರಂಗ ಸೆನ್ನ ಹಿತ, ಬಹಿರಂಗ ನಿಶ್ಚಿಂತವೊ ಅಯ್ಯಾ. 
ತನು ತನ್ನ ಸುಖ, ಮನ ಪರಮ ಸುಖವೊ, 


ಅದು ಕಾರಣ ಕಾಯ ವಾಯವೊ, ಗುಹೇಶ್ವರ ನರಾಳೆವೊ ಅಯ್ಯಾ. 


೩೦೮ 
ಅಂಗದ ಮೇಲೆ ಲಿಂಗವರತು, ಲಿಂಗದ ಮೇಲೆ ಅಂಗವರತು 
ಭಾವತುಂಬಿ ಪರಿಣಾಮವರತು, 
ನಾಮವಿಲ್ಲದ ದೇವರಿಗೆ ನೇಮವೆಲ್ಲಿಯದೊ ಗುಹೇಶ್ವರಾ. 
೩೦೯ 


ಆದಿ ಅನಾದಿ ಒಂದಾದಂದು, ಚೆಂದ್ರಸೂರ್ಯರೊಂದಾದಂದು, 
ಧರೆ ಆಕಾಶ ಒಂದಾದಂದು; 
ಗುಹೇಶ್ವರಲಿಂಗನು ನಿರಾಳನು. 


೩೧೦ 


ಅಂಗದ ಮೇಲೆ ಲಿಗ, ಲಿಂಗದ ಮೇಲೆ ಅಂಗವಿದೇನೊ? 
ಮನದ ಮೇಲೆ ಅರಿವು, ಅರಿವಿನ ಮೇಲೆ ಕುರುಹು ಇದೇನೊ? 


| ೧೩೨ ॥ 


Il ೧೩೩ | 


Il ೧೩೪ | 


| ೧೩೫ ॥| 


ll a೬ I 


ಪ್ಫ್ರಾಣಲಿಂಗಿಸ್ವಲ ೮೯ 
ನೀನೆಂಬಲ್ಲಿ ನಾನು, ನಾನೆಂಬಲ್ಲಿ ನೀನು. 
"ನೀ' "ನಾ' ಎಂಬುದೆ?- ತೆರಹಿಲ್ಲ ಗುಹೇಶ್ವರಾ. Il ೧೩೭ ॥| 


ಸೂತ್ರ: ಇಂತು ಪ್ರಾಣಲಿಂಗಿಯ ಸ್ಥಲದಲ್ಲಿ ಅನುಭವ ಮುಖದಿಂದ ಆಚರಿಸಿ 
ಐಕ್ಯವಾದ ಪ್ರಾಣಲಿಂಗಿ ಮುಂದೆ ಜ್ಞಾನಮುಖದಿಂದ ಆಚರಿಸಿ ಬೆರಸುವ ಭೇದ 
ವೆಂತಿರ್ದದೆಂದಡೆ- ಮುಂದೆ ಶರಣಸ್ಥ ಲವಾದುದು. 


ಶರಣಸಲ 


a cm 
feign) 7 9 [4 ೩ 
ಏಿ 


೩೧೧ 


ವಿರಹೆದಲುತ್ತ ತೈವಾದವರ, ಮಾಯದ ಬೇಳುವೆ ಹತ್ತಿತ್ತಲ್ಲಾ! 
ಸ್ವರೂಪ ನಿರೂಪವೆಂದರಿಯರು. 
ಹೆಸೆರಿಟ್ಟು ಕರೆವ ಕಷ್ಟವ ನೋಡಾ ಗುಹೇಶ್ವರಾ. Il ೧ | 


೩೧೨ 


ಹಿಂದನರಿಯದದು ಮುಂದನೇನ ಬಲ್ಲುಮೊ? 
ಉದಯ ಮುಖದಲ್ಲಿ ಹುಟ್ಟಿದ ಪ್ರಾಣಿಗಳು ಅಸ್ತ್ರ ಮಾನಕ್ಕಳಿದರಲ್ಲಾ! 
ಅಂದಂದಿನ ಘಟಜೀವಿಗಳು, ಬಂದ ಬಟ್ಟೆಗೆ ಹೋದರಲ್ಲಾ. 
ಗುಹೇಶ್ವರನೆಂಬ ಲಿಂಗ ಆರಿಗೂ ಇ್ತ್ಯವಯ್ಯಾ. ll 2 | 


೩೧೩ 
ನೀರ ನಡುವೆ ಒಂದು ಗಿಡು ಹುಟಿ ತ್ತು A 
ಆ ಗಿಡುವಿನ ಎಲೆಯ ಮೆಲಬಂದಿತ್ತೊ ೦ದು ಕೋಡಗ. 


ಆ ಕೋಡಗದ ಕೊಂಬಿನಲ್ಲಿ ಮೂಡಿತ್ತು ಅದ್ಭುತ. 
ಆ ಅದ್ಭುತವಳಿದಲ್ಲದೆ ಶರಣನಾಗಬಾರದು ಗುಹೇಶ್ವರಾ. lla I 


೩೧೪ 


ನೇಮಸ್ತನರಿವು ಪ್ರಪಂಚಿನಲ್ಲಿ ಹೋಯಿತ್ತು. 
ಭಕ್ತನ ಅರಿವು ಸಮಾಧಾನದಲ್ಲಿ ಹೋಯಿತ್ತು. 
ಜಂಗಮದ ಅರಿವು ಬೇಡಿದಲ್ಲಿ ಹೋಯಿತ್ತು. 
ಇಂತು-ಕ್ರಿಯಾಗಮದೊಳಗೆ ಆವಂಗವೂ ಇಲ್ಲ. 
ಗುಹೇಶ್ವರಾ ನಿಮ್ಮ ಶರಣರಪೂರ್ವ. | ೪ I 


೩೧೫ 
ಹೆಸಿದಡೆ ಉಣಬಹುದೆ ನಸುಗುನ್ನಿ ತುರುಚಿಯನು? 
ಅವಸೆರಕಿಲ್ಲದ ದೊರೆಗೆ ಅರ್ಥವಿದ್ದಲ್ಲಿ ಫಲವೇನು? 
ಸಾಣೆಯ ಮೇಲೆ ಶ್ರೀಗಂಧವ ತೇವರಲ್ಲದೆ 


ಇಟ್ಟಿಗೆಯ ಮೇಲೆ ತೇಯಬಹುದೆ? 
ರಂಭೆಯ ನುಡಿ ಸಿಂಬಿಗೆ ಶೃಂಗಾರವೆ? 


೯೪ 


ಅಲ್ಲಮಪ್ಪಭುದೇವರ ವಚೆನಸಂಪ್ರ೬ 


ಜ್ಞಾನಿಯ ಕೂಡೆ ಜ್ಞಾನಿ ಮಾತಾಡುವನಲ್ಲದೆ 

ಅಜ್ಞಾನಿಯ ಕೂಡೆ ಜ್ಞಾನಿ ಮಾತಾಡುವನೆ? 

ಸರೋವರದೊಳಗೊಂದು ಕೋಗಿಲೆ ಸ್ವರಗೆಯ್ಯುತ್ತಿ ದ್ದಡೆ 

ಕೊಂಬಿನ ಮೇಲೊಂದು ಕಾಗೆ ಕರ್ರೆನ್ನದೆ?.-ಅಂತೆ ಇದ್ದತ್ತು. 

ಬರದಲ್ಲಿ ಬರಡ ಕರೆದೆಹೆನೆಂದು, 

ಕಂದಲ ಕೊಂಡು ಹೋದರೆ, 

ಕಂದಲೊಡೆದು ಕೈ ಮುರಿದಂತಾಯಿತ್ತು ಗುಹೇಶ್ವರಾ. (| 


೩೧೬ 


ಕಂಗಳ ಮುಂದಣ ಕತ್ತಲೆ ಇದೇನೊ? 
ಮನದ ಮುಂದಣ ಮರಣ (ಮರವೆ?) ಇದೇನೊ? 
ಒಳೆಗಣ ರಣರಂಗ ಹೊರಗಣ ಶ್ನಂಗಾರ! 
ಬಳಕೆಗೆ ಬಂದ ಬಟ್ಟೆ ಇದೇನೊ ಗುಹೇಶ್ವರಾ? | ೬ | 


೧೭ 


ಉಚ್ಚಯ ಜವುಗಿನ ಬಚ್ಚಲ ತಂಪಿನಲ್ಲಿ: 
ನಿಚ್ಛಕ್ಕಿ ಹೊರಳುವ ಹೀಹೆಂದಿಯಂತೆ, 
ವಿವನ ಇಚ್ಛೆಯನರಿಯದೆ ಮಾತನಾಡುವರ 
ಮೆಚ್ಚುವನೆ ನಮ್ಮ ಗುಹೇಶ್ವರಲಿಂಗವು? ೭ 1 


A0೧6 


ಒಂದರೆ ಮೋರೆಯನೊಂದು ಮೂಸಿನೋಡಿ 
ಮತ್ತೊ ಚ್ಛಿ ಬೇಕಿಂಗೆ (ಹೊತ್ತಿಂಗೆ?) ಕಚ್ಚಿಯಾಡಿ ಹೋದಂತೆಯಾಯಿತ್ತು A 
ನೋಡಿರೆ, ಕಲಿಯುಗದೊಳೆಗಣ ಮೇಳಾಪವ! 
ಗುರುವೆಂಬಾತ ಶಿಷ್ಠನಂತುವನರಿಯ. 
ವಿಷ್ಯನೆಂಬಾತ ಗುರುವಿನಂತುವನರಿಯ. 
ಭಕ್ಕರೆಂಬವರು ಭಕ್ಕರೊಳಗೆ ಸಮವಿಲ್ಲ. 
ಜಂಗಮರೆಂಬವರು ಜಂಗಮದೊಳೆಗೆ ಸಮವಿಲ್ಲ. 
ಇದುಕಾರಣ- ಕಲಿಯುಗದೊಳಗೆ ಉಪದೇಶವ ತೋರುವ (ಮಾಡುವ?) 
ಕಾಳಗುರಿಕೆಯ ಮಕ್ಕಳನೇನೆಂಬೆ ಗುಹೇಶ್ವರಾ? | ೮ ॥ 


deed cu 


ಶರಣಸ ಲ ೯೫ 
[+4] 


೩೧೯ 


ಅಂಯರದೊಳಗೊಂದು ಅಡವಿ ಹುಟ್ಟಿತ್ತು ಪಿ 
ಆ ಅಡವಿಯೊಳಗೊಬ ವ್ಯಾಧನ್ನೆ ದಾನೆ. 
ಆ ವ್ಯಾಧನ ಕೈಯಲ್ಲಿ ಸಿಕ್ಕಿತ್ತು ಒಂದು ಮೃಗವು. 
ಆ ಮೃಗವ ಕೊಂದಲ್ಲದೆ ವ್ಯಾಧ ಸಾಯನ! 
ಅರಿವು ಬರಿದುಂಟೆ ಗುಹೇಶ್ವರಾ? IW 


ಒಳಗೆ ನೋಡಿಹೆನೆಂದಡೆ ಒಳಗ ನೋಡಲಿಲ್ಲ. 
ಹೊರಗೆ ನೋಡಿಹೆನೆಂದಡೆ ಹೊರಗ ನೋಡಲಿಲ್ಲ. 
ಜ್ಞಾನವೆಂತುಟೊ? ಅಜ್ಞಾನವೆಂತುಚೊ? 
ಬಲೆಯ ಬೀಸಿ ಕೊಲುವನ ಮನೆಯಲ್ಲಿ ಸತ್ತಡೆ 
ಏನು ಕಾರಣ ಅಳುವರೊ ಗುಹೇಶ್ವರಾ? ೧೮ ॥ 


೩೨೧ 


ಸತ್ಯವಿಲ್ಲದವರೊಡನೆ ಸಹಸ್ರ ಕ್ಕೊಮ್ಮೆ ನುಡಿಯಲಾಗದು, 
ಲಕ್ಷಕ್ಟೊ ಮ್ಮ ನುಡಿಯಲುಗದು, ಕೋಟಿಗೊಮ್ಮೆ ನುಡಿಯಲಾಗದು. 
ಸುಡಲಿ- ಅವಂದಿರ ಕೂಡೆ ಮಾರಿ ಹೋರಿ. 
ಗುಹೇಶ್ವರಾ ನಿಮ್ಮ ಶರಣರಲ್ಲದವರೊಡನೆ, 
ಬಾಯಿವೆರೆಯಲಾಗದು. | ೧೧ 1 


6 AA 
ನ ತ ಕ 


ಅಗ್ಲಿಯ ಒಡೆಲೊಳಗೊಬ್ಬ ಆಕಾಶವರ್ನಾದ ಸೂಳೆ: 
ಆ ಸೂಳೆಗೆ ಮೂವರು ಮಕ್ಕಳು ನೋಡಾ! 
ಆ ಮಕ್ಕಳೆ ಕೈ ಬಾಯಲ್ಲಿ ಮೂರುಲೋಕ ಮರುಳಾಗಿ 
ಅಚ್ಚುಗಬಡುತ್ತಿ ರ್ದಡೇನು ಜೋದ್ಯಪೊ? 
ಕರಿಯ ಬಣ್ಣದ ಮುಸುಕನುಗಿದು ಬೆರಸುಲ್ಲ ಶರಣಂಗಲ್ಲದೆ 
ಪರಮತತ್ವ (ಪರತತ್ವ?)ವೆಂಬುದು ಸಾಧ್ಯವಾಗದು ಗುಹೇಶ್ವರಾ. | ೧೨ ॥ 


೩೨ 


ಸರ್ಪ ಸೆಯಾರಿಯೊಡನಾಡಿ ಕಟು ವಡೆಯಿತ್ತು i 
ಮನದ ತಮಂಧ ಬಿಡದು ಮನದ ಕಪಟ ಬಿಡದು. 


7೬ 


ಸಟೆಯೊಡನೆ ದಿಟವಾಡೆ ಬಯಲು ಬಡಿವಡೆಯಿತ್ತು! 
ಕಾಯದ ಸಂಗದ ಜೀವವುಳ್ಳನ್ನಕರ, 
ಎಂದೊ ಭವ ಹಿಂಗದು ಗುಹೇಶ್ವರಾ. | ೧೩ 


೩೨೪ 


ವೇದ ವೇಧಿಸೆಲರಿಯದೆ ಕೆಟ್ಟವು, ಶಾಸ್ತ್ರ ಸಾಧಿಸಲರಿಯವೆ ಕೆಟ ವು, 
ಪುರಾಣ ಪೂರೈಸೆಲರಿಯದೆ ಕೆಟ್ಟವು. 
ಹಿರಿಯರು ತಮ್ಮ ತಮ್ಮ (ತಾವು?) ಅರಿಯದೆ ಕೆಟ್ಟರು. 
ತಮ್ಮ ಬುದ್ದಿ ತಮ್ಮನೇ ತಿಂದಿತ್ತು. | | 
ನಿಮ್ಮನೆತ್ತ ಬಲ್ಲರೊ ಗುಹೀಶ್ವರಾ? ೧೪ 


೩೨೫ 


ಕರಗಿಸಿ ನೋಡಿರೆ ಅಣ್ಣಾ ಕರಿಯ ಘಟ್ಟಿಯನು. 
ಆ ಕರಿಯ ಘಟ್ಟಿಯೊಳೆಗೊಂದು ರತ್ನ ವಿಪ್ಪುದು. 
ಆ ರತ್ನದ ಪರೀಕ್ಷೆಯ ಬಲ್ಲೆವೆಬವರೆಲ್ಲರ ಕಣ್ಣುಗೆಡಿಸಿತ್ತು ನೋಡಾ! 
ಅರುಹಿರಿಯರೆಲ್ಲರೂ ಮರುಳಾಗಿ ಹೋದರು. 
ಕರಿಯ ಘಟ್ಟಿಯ ಬಿಳಿದು ಮಾಡಿ 
ಮುಖದ ಮುಪ್ರೆಯನೊಡೆಯಬಲ್ಲವರಿಗಲ್ಲನೆ 
ಗುಹೇಶ್ವರನ ನಿಲವನರಿಯವಾರದು ನೋಡಿರಣ್ಣಾ. ll ೧೫ ॥ 


೩೨೬ 


, ನದೀಜಲ, ಕೂಪಜಲ, ತಟಾಕಜಲವೆಂದಂಬು 

ಹಿರಿದು ಕಿರಿದಾದುದನರಿಯರು. 

ಬೇರೆ ಮತ್ತೊಂದು ಭಾಷೆ ವ್ರತ ನೇಮಂಗಳೆ ಹಿಡಿವ 

ಶೀಲಸೆಂಬಂಧಿಗಳು ಜಾತ್ಯಂಧರು, 

ನಿಮ್ಮನೆತ್ತಬಲ್ಲರು ಗುಹೇಶ್ವರಾ? Il o೬ || 


೩೨೭ 


ಶೀಲಶೀಲವೆಂಬ [ನೀಲಿಗ]ವಾರ್ತೆಯ ಬೀಳುವೆ, 
ಬಾಲರಾಳಿಯಂತೆ ಆಳಿಗೊಂಡಿತ್ತು. 
ಹೇಳಲಿಲ್ಲ ಕೇಳಲಿಲ್ಲದ ವಾಳಾವಳಿಯ ಬರಿಯ ಶಬ್ದ, ಬಯಲ ಹೋರಟಿ! 


Cs a aad ccna kc Bs 


Wicca 


ಶರಣಸ್ಮಲ 4 


ಅಂಗಸುಖಿಗಳಿಗೆ ಲಿಂಗವಿಲ್ಲಾಗಿ, 
ಗುಹೇಶ್ವರನೆಂಬ ಶೀಲವು ಸೀಮೆಯ ಮೀರಿ ಕಾಡಿತ್ತು. | ೧೭ | 


೩೨೮ 


ಹಾಳೂರೊಳಗೊಂದು ಮನೆಯ ಮಾಡಿ ಬದುಕ ಹೋದಡೆ, 
ಕಾಳೋರಗ ಬಂದು ಕಡಿಯಿತ್ತು ನೋಡಾ! 
ಕೇರಿ ಕೇರಿಯೊಳಗೆಲ್ಲಾ ಹರಿದಾಡುತ್ತಿ ದ್ದವು, 
ಮಾರಿಯ ತೋರದ ಮದಗಜಂಗಳು. 
ಚಿತ್ರಗುಪ್ತನ ಕೈಯ ಚಿತ್ರವ ತಿಳಿದು ನೋಡಿದಡೆ, 
ಹಾಳೂರು ಹಾಳಾಯಿತ್ತು ಗುಹೇಶ್ವ ರಾ! Il ೧೮ 


೩೨೯ 


ಬಲ್ಲತನವನೇರಿಸಿಕೊಂಡು ಅಲ್ಲದಾಟವನಾಡಿದಡೆ 
ವ್ಯಸನದಿಚ್ಛೆಗೆ ಹರಿದಾಡುವವರು ಬಲ್ಲಡೆ ಹೇಳಿರೆ? 
ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಿಚ್ಛೆಗೆ ಹರಿದು 
ಹೆಂದಿಯೊಡನಾಡಿದ ಕಂದಿನಂತಾದರು. 
ಇನ್ನು ಬಲ್ಲರೆ ಗುಪೇಶ್ವರಾ ಮಾಯಾಮುಖರು ನಿಮ್ಮನು? ll ೯ Il 


೩೩೦ 
ನಾಣ ಮರೆಯ ನಾಚಿಕೆ ಒಂದು ನೂಲ ಮರೆಯಲಡಗಿತ್ತು. 
ಬಲ್ಲೆನೆಂಬ ಅರುಹಿರಿಯರೆಲ್ಲಾ ಅಲ್ಲಿಯೇ ಮರುಳಾದರು. 
ನೂಲ ಮಾರಿ ಹೆತ್ತಿಯ ಬಿಲಿಯ ಹೋದರೆ, 
ಅದು ಅತ್ತಲೆ ಹೋಯಿತ್ತು ಗುಹೇಶ್ವರಾ. Il ೨೦ ॥॥ 


೩೩೧ 


ಧರೆಯ ಮೇಲೊಂದು ಅರಿದಪ್ಪ ರತ್ತ ಹುಟ್ಟಿರಲ್ಲು, 
ಅದನರಸೆಲರಸೆ ಹೋಯಿತ್ತ ಯ್ಯಾ. 
ನಡುನೀರೊಳಗೆ ಮುಳುಗಿ, ಆಳವರಿದು ನೋಡಿ 
ಕಂಡೆಹೆನೆಂದಡೆ ಕಾಣಬಾರದು. 
ಧಾರೆವಟ್ಟಲ ಕಳೆದುಕೊಂಡು ನೀರ ಶೋಧಿಸಿ ನೋಡಿದಣಿ 


೯೮ 


ಅಲ್ಲಮಪ್ಪಭುದೇವರ ವಚನಸಂಪುಟ 
ದೂರದಲ್ಲಿ ಕಾಣಬರುತ್ತಿಹದು ನೋಡಾ. 
ಸಾರಕ್ಕೆ ಹೋಗಿ ಹಿಡಿದುಕೊಂಡೆಹೆನೆಂಬ ಧೀರರೆಲ್ಲರ ಮತಿಯ 
ಬಗೆಯ ನುಂಗಿತ್ತು ಗುಹೇಶ್ವರಾ. ll ೨೧ ॥ 


೩೩೨ 


ಉಪಚಾರದ ಗುರುವಿಂಗೆ ಉಪಚಾರದ ಶಿಷ್ಯನು, 
ಉಪಚಾರದ ಲಿಂಗ ಉಪಚಾರದ ಜಂಗಮವು. 
ಉಪಚಾರದ ಪ್ರಸಾದವ ಕೊಂಡು, ಗುರುವಿಂಗೆ ಭವದ ಲೆಂಕನಾಗೆ, 
ಅಂಧಕನ ಕೈಯ ಅಂಧಕ ಹಿಡಿದಂತೆ 
ಇಬ್ಬರೂ ಹೊಲಬುಗೆಟ್ಟರು ಕಾಣಾ ಗುಹೇಶ್ವರಾ. | ೨೨ ॥l 


೩೩೩ 


ಲಿಂಗಜಂಗಮದ ಸೆಂಬಂಧ ಸೆಯವ ಮಾಡಿಹೆನೆಂಬರು. 
ಗುರು ಮುನ್ನ ವೊ? ಶಿಷ ಮುನ್ನ ವೊ? 
ಆವುದು ಮುನ್ನ ವೆಂದರಿಯರು ನೋಡಾ! 
ಇದು ಕಾರಣ-ಆವ ಸೆಂಬಂಧವನರಿಯರು ಗುಹೇಶ್ವರಾ. | ೨೩ 1 


೩೩೪ 


ಕಾಮವ ಸುಟ್ಟು ಹೋಮವನುರುಹಿ, ತ್ರಿಪುರಸೆಂಹಾರದ ಕೀಲ ಬಲ್ಲಡೆ, 
ಯೋಗಿಯಾದಡೇನು? ಭೋಗಿಯಾದಡೇನು? 
ಶೈೈವನಾದಡೇನು? ಸೆನ್ಯಾಸಿಯಾದಡೇನು? 
ಅಶನವ ತೊರೆದಾತ ವ್ಯಸನವ ಮರೆದಾತ- 
ಗುಹೇಶ್ವರಲಿಂಗದಲ್ಲಿ ಅವರ ಹಿರಿಯರೆಂಬೆನು. ll ೨೪ || 


೩೩೫ 


ನಾನು ಘನ ತಾನು ಘನವೆಂಬ ಹಿರಿಯರುಂಟೆ ಜಗದೊಳಗೆ? 
ಹಿರಿದು ಕಿರಿದೆಂದಲ್ಲಿ ಏನಾಯಿತ್ತು? 
ಹರಿದು ಕಿರಿದೆಂಬ ಶಬ್ದವಡಗಿದರೆ, 
ಆತನೆ ಶರಣ ಗುಹೇಶ್ವರಾ. | ೨೫ ॥ 


ಶರಣಸ್ಮಲ ೯೯ 


೩೩೬ 


ನಾಮ ನೇಮಂಗಳಾಗಿಪ್ಪ ಹಿರಿಯರು ಆದಿಕುಳವನರಿಯರಾಗಿ, 
ಇದೇನಯ್ಯಾ, ಸೂಕ್ಷ ದ ಗಂಟಲಗಾಣವಿದೇನಯ್ಯಾ? 
ನೆಳಲ ರೂಹಿಂಗೆ ಬಯಲು ಸೆಯವೆ 
ಅಪಾಯರಹಿತ ಗುಹೇಶ್ವರಾ? | 2೬ || 


೩೩೭ 


ಜೀವತಾಮಸೆದ ಮಾಯದ ಬಲೆಯ ಭ್ರಾಂತಿಂಗೆ ಸೋಲುವ ಶರೀರ! 
ಸಂಸಾರ ಸೆಂಗವ ಭೇದಿಸಿ ನೋಡುವಡೆ ದೂರ, 
ಚಿಂತೆಯನೆ ಗೆಲಿದು ಸುಳಿದಡೆ, 
ಗುಹೇಶ್ವರನೆಂದರಿದ ಶರಣಸಾರಾಯನು. | ೨೭ | 


೩೩೦ 


ಹಟ ಕೆಟ್ಟಿತ್ತು ಭಾಗ, ಹುಟ್ಟದೆ ಕೆಟ್ಟಿತ್ತು ಭಾಗ, 

ಮುಟ್ಟಿ ಕೆಟ್ಟಿತ್ತು ಭಾಗ, ಮುಟ್ಟದೆ ಕೆಟ್ಟಿತ್ತು ಭಾಗ. 

ಇದೇನೊ? ಇದೆಂತೊ? ಅರಿಯಲೆ ಬಾರದು. 

ಇದೇನೊ ಇದೆಂತೊ ಎಂಬ ಎರಡು ಮಾತಿನ ನಡುವೆ, 

ಉರಿ ಹೆತ್ತಿತ್ತು ಮೂರು ಲೋಕವ ಗುಹೇಶ್ವರಾ. | ೨೮ 1 


೩೩೯ 


ಬಿರುಗಾಳಿ ಬೀಸಿ ಮರ ಮುರಿವಂತಹ ಸುಳುಹ ಸುಳಿಯದೆ, 
ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ ಸುಳಿಯಬೇಕು. 
ಸುಳಿದಡೆ ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು. 
ನಿಂದಡೆ ನೆಟ್ಟನೆ ಭಕ್ತನಾಗಿ ನಿಲ್ಲಬೇಕು. 
ಸುಳಿದು ಜಂಗಮವಾಗಲರಿಯದ, ನಿಂದು ಭಕ್ತನಾಗಲರಿಯದ 
ಉಭಯಭ್ರಷ್ಟರನೇನೆಂಬೆ ಗುಹೇಶ್ವರಾ. | ೨೯ || 


೩೪೦ 


ಕಾರ ಮೇಘವೆದ್ದು ಧಾರಾವರ್ತ ಸುರಿವಾಗ, 
ಧಾರುಣಿಯೆಲ್ಲವೂ ಮುಳುಗಿತ್ತು ನೋಡಾ! 
ಕಾರಿರುಳೆ ಕಣ್ಣೊಳೆಗೆ ಸೊರ್ಯರನೇಕರು ಮೂಡಿ 
ದಾರಿಯ ಹೊಲಬೆಂಬುದು ಕೆಟ್ಟಿತ್ತು ನೋಡಾ! 


೧೦ ಅಲ್ಲಮಪ್ರಭುದೇವರ ವಚೆನಸಂಪುಟ 


ಪೂರಾಯ ಗಾಯದಲ್ಲಿ ಸಾಯೆ ಕೊಂದಲ್ಲದೆ 
ಸೊರಿಯ (ಸೂರ್ಯ?)ರನೇಕರು ಮಡಿಯರು ಗುಹೇಶ್ವರಾ. ll ೩೦ ॥॥ 


೩೪೧ 


ತಾನು ಮಿಂದು ಕಾಲ ತೊಳೆದ ಬಳಿಕ 
ಲಿಂಗಕ್ಕೆ ಮಜ್ಜ ನಕ್ಕಿರೆವರು. 
ತಾನು ಲಿಂಗವೊ ಲಿಂಗ ಲಿಂಗವೊ? 
ಏನು ಲಿಂಗ[ವು]? ಬಲ್ಲಡೆ ನೀವು ಹೇಳಿರೆ. 
ಲಿಂಗಸೆಂಬಂಧವನರಿಯದೆ ಕೆಟ್ಟರು ಗುಹೇಶ್ವರಾ. | ೩೧ 1 


೩೪೨ 


ಕಾರಿಯ (ಕಾರ್ಯ?) ವನರಿಯರು ಕೊರತೆಯನರಿಯರ:. 
ವಾಯಕ್ಕೆ ಒಳೆಲುವರು ತಾವು ಜ್ಞಾನಿಗಳೆಂದು. 
ತಾಯಿಯಿಲ್ಲದ ಮೂಲನ ತಲೆವಿಡಿಯಲರಿಯದೆ 
ದೇವರಾದೆವೆಂದಡೆ ನಾಚಿದೆನು ಗುಹೇಶ್ವರಾ. Il ೩೨ Il 


೩೪೩ 


ನಡೆವರಿಗೊಂದು ಬಟ್ಟೆ, ಮನೆಯ ಒಡೆಯರಿಗೊಂದು ಬಟ್ಟಿ. 
ನಡೆಯದು ನಡೆಯದು ಹೋ ನಡೆಗೆಟ್ಟಿತ್ತು ನಿಂದಿತ್ತಲ್ಲಾ! 
ಗಮನಾಗಮನದ ನುಡಿಯ ಬೆಡಗಿನ ಕೀಲ, 
ಮಡಗಿದಾತ ಬಲ್ಲ ಗುಹೇಶ್ವರಾ. Il aa | 


೩೪೪ 


ಸುತ್ತಿಸುತ್ತಿ ಬಂದಡಿಲ್ಲ, ಲಕ್ಷ ಗಂಗೆಯ ಮಿಂದಡಿಲ್ಲ. 
ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ. 
ನಿತ್ಸನೇಮದಿಂದ ತನುವ ಮುಟ್ಟಿ ಕೊಂಡಡಿಲ್ಲ. 
ನಿಚ್ಛಕ್ಕಿನ ಗಮನವಂದಂದಿಂಗೆ; 
ಅತ್ತಲಿತ್ತ ಹರಿವ ಮನವ ಚಿತ್ರದಲ್ಲಿ ನಿಲಿಸಬಲ್ಲಡೆ 
ಬಚ್ಚಬರಿಯ ಬೆಳಗು ಗುಹೇಶ್ವರನೆಂಬ ಲಿಂಗವು. | av Il 


ಶರಣಸ್ಕಲ ೧೦೧ 


೩೪೫ 


ಏನೆಂದರಿಯರು ಎಂತೆಂದರಿಯರು, 
ಅರಿವನರಿದೆವೆಂಬರು, ಮರಹ ಮರೆದೆವೆಂಬರು. 
ಒಂದನರಿದೆನೆದಡೆ ಮುಖ ಮೂರಾಯಿತ್ತು. 
ಮೂರು ಮುಖವ ಏಕಗ್ರಾಹಕವ ಮಾಡಿದಲ್ಲದೆ 
ಶರಣನಲ್ಲ ಗುಹೇಶ್ವರಾ. l ೩೫ ॥| 


೩೪೬ 


ಪರಿಪರಿಯ ಅವಲೋಹ[ವ] ಪರುಷ ಮುಟ ಲು 
ಹೊನ್ನು ಪರಿವರ್ತನಕ್ಕೆ ಬಂದು ಸೆಲುತ್ತಿರ್ದವು ನೋಡಾ 
ಪರುಷವ ಮಾಡುವ ಪುರುಷರೆಲ್ಲರು 
ಪರುಷ ಮುಟ್ಟಿದ ಹೊನಿ ನಂತಿದ್ವರು ನೋಡಾ. 
ಷರುಷ ತಾನಾಗಲು, ಹೆರಿಬ್ರ ಹ್ಮ ರಿಗಳವಲ್ಲ. 
ಸುರರು ಕನ್ನ ರರೆಲ್ಲರು ನಿಮ್ಮ ವೆರಿದಲ್ಲ ಸಿಲುಕಿದ ರು. 
ಪರುಪದಂತಿದ್ದ ರು ನಮ್ಮ ಗುಹೇಶ್ವ ರನ ಶರಣರು. || a೬ | 


೩೪೭ 


ಮಾಮರದೊಳೆಗೊಂದು ಮಾಯದ ಮಂಜು ಕವಿದಡೆ, 
ಹೊ ಮಿಡಿ ಫಲಂಗಳು ಉದುರವಿನ್ನೆ ತೊ? 
ಮಂಜಿನ ರಸೆವನುಂಡು ಫಲ ನಿಮಿರ್ದು ಬೆಳೆದಡೆ, 
ಆ ಫಲವ ನಾನು ಮುಟ್ಟಿನು ಕಾಣಾ ಗುಹೇಶ್ವರಾ. | ೩೭ Il 


Av 
ಸೆಂಸಾರಸೆಂಗವ ಭೇದಿಸಿ ನೋಡುವಡೆ, 


ದೂರವೆ? ಕಪಟ ಕನ್ನಡವೆ? 
ರವಿಯ ತೆಪ್ಪಿ ಸಿ ಸುಳಿವ ಗುಹೇಶ ್ರರನೆಂದರಿದ ಶರಣ ಸುಸಾರಿಯೆ? | 46 || 


v೯ 


ತನ್ನ ತಾನರಿದೆನೆಂಬವನ ಮುನ್ನ ನುಂಗಿತ್ತು ಮಾಯಿ. 
ನನ್ನೊಳಗೆ ಅರಿವು ಭಿನ್ನ ವಾಗಿರುತ್ತಿ ರಲು 
ಮುನ್ನವೆ ನೀನು ದೂರಸ್ಥ ನೋಡಾ! 


೧೦೨ 


₹ ಅಲ್ಲಮಪ್ತ್ರಭುದೇವರ ವಚನಸಂಪುಟ 


ಭಿನ್ನವಿಲ್ಲದ ಅಜ್ಞಾನವ ಭಿನ್ನವ ಮಾಡಬಲ್ಲಡೆ 
ತನ್ನಲ್ಲಿ ಅರಿವು ನಿಜವಪ್ಪುದು ಗುಹೇಶ್ವರಾ. | ೩೯ | 


೩೫೦ 


ಸುಖವ ಬಲ್ಲಾತ ಸುಖಿಯಲ್ಲ, ದುಃಖವ ಬಲ್ಲಾತ ದುಃಖಿಯಲ್ಲ. 
ಸುಖ-ದುಃಖವೆರಡನೂ ಬಲ್ಲಾತ ಜ್ಞಾನಿಯಲ್ಲ. 
ಹುಟ್ಟದ ಮುನ್ನ ಸತ್ತವರ ಕುರುಹ ಬಲ್ಲಡೆ, 


ಬಲ್ಲ ಗುಹೇಶ್ವರ. ll ೪O 
೩೫೧ 
ದರ್ಪಣದೊಳಗಣ ರೂಹಿಂಗೆ ಆ ದರ್ಪಣವೆ ಉತ್ಪತ್ತಿ ಸ್ಥಿತಿ ಲಯವಲ್ಲದೆ 


ಮರ್ತ್ಯಲೋಕದೊಳೆಗಣ ಆಕೃತಿ ಅಲ್ಲಿಲ್ಲವೇಕಯ್ಯಾ? 

ಆ ಲೋಕದೊಳಗೆ ಉತ್ಪತ್ಯ(ತ್ತಿ?) ಸ್ಥಿತಿ ಲಯ-ಇದೆಂತಹ ಕರ್ಮಬದ್ಧರು? 
ಒಂದರ ಪರಿ ಒಂದಕ್ಕಿಲ್ಲ ಕಂಡಿರೆ! 

ದೃಷ್ಟವಹೆ ಗುರುಹಸ್ತದೊಳೆಗಣ ಸದ್ಭಕ್ಷ್ಮಂಗೆ, 

ಅಲ್ಲಿಯೆ ಉತ್ಪತ್ತಿ ಸ್ಥಿತಿ ಲಯ- ಇದೆಂತಹ ಕರ್ಮದ ಪರಿಯೊ? 

ಮತ್ತಾವ ಪರಿಯೂ ಇಲ್ಲ, ಲಿಂಗದ ಪರಿಯ ಮಾಡಿದ ಗುಹೇಶ್ವರ. ೪೧ 


೩೫೨ 


ಮನದ ಮರವೆ ತನುವಿನಲ್ಲಿರಲು ಅದೆಂತೊ ಅರಿವು? 
ಎರಡು ಬೆಟ್ಟಕ್ಕೆ ಒಂದೆ ತಲೆಯೊಡ್ಡಿ ಧರಿಸಿದ ಬಳಿಕ, 
ತಲೆ ಕಾಲಿಗೆ ಇಕ್ಕಿದ ಬಳ್ಳಿ ಎಂತು ಹೆರಿವುದೊ? 
ಗುಹೇಶ್ವರಾ, ನಿಮ್ಮ ಶರಣರು, 


' ಬಾರದ ಭವದಲ್ಲಿ ಬಂದ ಕಾರಣ-ಸುಖಿಗಳಾದರಯ್ಕಾ . | ೪೨ | 


ಕ್ರಿ 
೩೫೩ 
ಲೋಕ ಒಂದನೆಂದಡೆ ತಾನೊಂದನೆನಬೇಡ. 


ಮತ್ತಾ ರೇನಂದಡೆಯೂ ತನ್ನ ನೆಂದರೆನಬೇಡ. 
ಭೈತ್ರಕ್ಕೆ ಬೆಂಗುಂಡನಿಕ್ಕಿದಂತಿರಬೇಕು ಹಿರಿಯರು-.ಗುಹೇಶ್ವರಾ. | ೪a I 


ಶರಣಸ್ಮಲ ೧೦೩ 
ANY 


ನಾಚಿ ಮಾದುದು ಮಾದುದಲ್ಲ, ನಾಚದೆ ಮಾದುದು ಮಾದುದಲ್ಲ. 
ಹೇಸಿ ಮಾದುದು ಮಾದುದಲ್ಲ, ಹೇಸೆದೆ ಮಾದುದು ಮಾದುದಲ್ಲ. 
ಅಲಸಿ ಮಾದುದು ಮಾದುದಲ್ಲ, ಅಲಸೆದೆ ಮಾದುದು ಮಾದುದಲ್ಲ. 
ನಾಚದೆ ಹೇಸದೆ ಅಲಸದೆ ಮಾದಡೆ ಮಾದುದು- ಗುಹೇಶ್ವರಾ. ll YY I 


೩೫೫ 


ಬಕೆದುದನೆಲ್ಲವ ನುಂಗಿ, ಬಾರದುದನೆಲ್ಲವ ಹಿಂಗಿ, 
ಆರಿಗಿಲ್ಲದ ಅವಸ್ಥೆ ಎನಗಾಯಿತ್ತು. 
ಆ ಅವಸ್ಥೆ ಅರತು ನೀನು, ನಾನೆಂದರಿದೆ ಗುಹೇಶ್ವ ರಾ. | ೪೫ | 


೩೫೬ 


ಅಂಗಜೀವಿಗಳೆಲ್ಲಾ ಅಶನಕ್ಕೆ ನೆತಿದು, ಲಿಂಗವಾರ್ತೆಯ ನುಡಿವರಯ್ಯಾ. 
ಕಾಯಜೀವಿಗಳೆಲ್ಲಾ ಕಳವಳಿಸಿ ನುಡಿವರಯ್ಯಾ. 
ಮನಬಂದ ಪರಿಯಲ್ಲಿ ನುಡಿವಿರಿ, 
ಗುಹೇಶ್ವರಲಿಂಗ ನಿಮಗೆಲ್ಲಿಯದೊ? || v೬ Il 


a 


೩೫೭ 


ಆದಿಯನರಿಯರು ಅನಾದಿಯನರಿಯರು, 
ಒಂದರೊಳಗಿಪ್ಪ ಎರಡನರಿಯರು, 
ಎರಡರೊಳಗಿಪ್ರ ಮೂರರ ಕೀಲನರಿಯರು, 
ಮೂರರ ಸೆಂದು ಆರಾದುದನರಿಯರು. 
ಆರೆಂದು ನುಡಿವ ಗಾರು ಮಾತು ತಾನಲ್ಲ 
ಗುಹೇಶ್ವರನ] ನಿಲವನರಿದಡೆ, -ಒಂದೂ ಇಲ್ಲ. 
ಅರಿಯದಿರ್ದಡೆ ಬಹುಮುಖವಯ್ಯಾ, | YE Il 


೩೫೮೦ 


ಸುಖವಿಲ್ಲ ಸೂಳಗೆ ಪಥವಿಲ್ಲ ಶೀಲಕ್ಕೆ 
ಮಾಡಲಾಗದು ನೇಮವ, ನೋಡಲಾಗದು ಶೀಲವ. 
ಸತ್ಯವೆಂಬುದೆ ಸೆತ್‌ಶೀಲ,- ಗುಹೇಶ್ವರಲಿಂಗವನರಿಯ ಬಲ್ಲವಂಗೆ! Il 9೮ Il 


1೦೪ | ಅಲ್ಲಮಪ್ಪಭುದೇವರ ವಚನಸಂಪುಟ 
೩೫೯ 


ಆಕಾರ ನಿರಾಕಾರವೆಂಬೆರಡೂ ಸ್ಪರೂಪಂಗಳು; 
ಒಂದು ಆಹ್ವಾನ, ಒಂದು ವಿಸರ್ಜನ. 


ಒಂದು ವ್ಯಾಕುಳ ಒಂದು ನಿರಾಕುಳೆ. ke 
ಉಭಯಕುಳರಹಿತೆ ಗುಹೇಶ್ವರಾ-ನಿಮ್ಮ ಶರಣ ಬಪ್ವಿಂತನು. | ೪೯ | 
೩೬0೦ 


ತುಂಬಿದ ತೊರೆಯ ಹಾಯ್ದಹೆವೆಂದು 
ಹರುಗೋಲನೇರುವ ಅಣ್ಣ ಗಳು ನೀವು ಕೇಳಿರೆ. 
ತೊರೆಯೊಳಗಣ ನೆಗಳು ಹರುಗೋಲ ನುಂಗಿದಡೆ, ಗತಿಯಿಲ್ಲ. 
ಎಚ್ಚತ್ತು ನಡಿಸಿರೆ. 
ನಡುದೊರೆಯಲ್ಲಿ ಹುಟ್ಟು ಹಾ ಹಾಯ್ಕಿದಡೆ, 
ಹರುಗೋಲು ನಗದ, ಏರಿದವರು ಸತ್ತರು. | 
ಇದರೊಳಹೊರಗನರಿದಾತನಲ್ಲದೆ 
ಗುಹೇಶ್ವ ರಶಿಂಗದಲ್ಲಿ ಅಚ್ಚ ಶರಣನಲ್ಲ. Il #೨ 1 


೬ 


ಬಲ್ಲನಿತ ಬಲ್ಲರಲ್ಲದೆ, ಅರಿಯದುದನೆಂತು ಬಳ್ಳರಯ್ದಾ? 
ನ್‌್‌ ನ್‌ ಬ್ರಿ 
ಅರಿವು ಸಾಮಾಣ್ಯವ? 
ಆರಿಯದುದನಾರಿಗೂ ಅರಿಯಬಾರದು 
ಗುಹೇಶ್ವ ನೆಂಬ ಲೊಗವನರಿಯುದಡೆರಡು, ಅರಿದೊಡೊಂದೇ | ೫೧ 


ಒಹ್‌ 


್ಥ ರಿದೆವರಿದೆವೆಂಬಿರಿ ಅರಿದ ಪರಿಯೆಂತು ಹೇಳಿರೆ? 
oe ಅರಿದೆವೆಂಬರೆ? 
ಅರಿಯಬಾರದ ಘನವನರಿದು, 


ಆರಿಯದಂತಿಪ್ಪ ರು ಗುಹೀಶ್ವ ರಾ. | 2೨ 
4೬4 
ಅಲಚ್ಞಾನಿಪಕ್ಕತಿ ಸ್ನೆಃ 'ಷ 
ಲ್ರಚ್ಞ್ಹಾನಿ ಸ್ರಕ್ಕ ಸ್ವಭಾವಿ, yan ಬ ವೇಷಧಾರಿ, 


ಅತೀತಚ್ಚ್ಯಾ ಒ ಆರೂಢ, ಆರೂಢನನಾರೂ ಅ ಯಬಾರದೆಯ್ಯಾ. 
ಚಾ ನವನರಿಯದಾತ ಅಚ್ಲಾನಿಿ ನಾಮನಷ,. 
"u & ಚ 


ಶರಣಸ್ಕಲ ೧೦೫ 


ಈ ಚತುರ್ವಿದದೊಳೆಗೆ ಆವಂಗವೂ ಇಲ್ಲ, 
ಗುಹೇಶ್ವರಾ-ನಿಮ್ಮ ಶರಣ. | #೩ || 


೩೬೪ 


ಕಂಗಳ ತೂಕ ಲಿಂಗಕ್ಕೆ ಭಾರ. 
ಅಂಗಜೀವಿಗಳ ಕೂಡೆ ನುಡಿವನೆ ಶರಣನು? 
ನಡೆನುಡಿ ಮುಗ್ಗ R ಗುಹೇಶ್ವರಾ ನಿಮ್ಮ ಶರಣ. || ೫೪ | 


೩೬೫ 


ದೂರದ ತುದಿಗೊಂಬನಾರಯ್ಯ ಗೆಲುವರು? 
ಮೀರಲಿಲ್ಲದ ನಿರಾಳದ ಘನವನು (ನಿಲವನು?), 
ಮೀರಿ, ಕಾಬ ಘನವನು ಬೇರೆ ತೋರಲಿಲ್ಲ. 
ತೋರಿ ಕಾಬಡೆ ತನ್ನ ಹಿಡಿಯಲಿಲ್ಲ. 
ಓರೆ ಆವಿನ ಹಾಲನಾರಯ್ಯ ಕರೆವರು? 
ಮೂರು ಲೋಕದೊಳಗೆ ತಾನಿಲ್ಲ ಗುಹೇಶ್ವರಾ. I ೫೫ ॥ 


೩೬೬ 


ನಚ್ಛ್ಚುಮಚ್ಛಿಂಗೆ ಪೂಜಿಸಿ ನಿಶ್ಚಯವೆಂದೆನಲಿಲ್ಲ. 
ತಾನುಲಿಂಗವೊ? ಪ್ರಾಣಲಿಂಗವೊ? 
ಆವುದು ಲಿಂಗ? ಬಲ್ಲವರು ನೀವು ಹೇಳಿರೆ 
ಅಂಗದಲ್ಲಿ ಅಂ(ಸೆಂ?)ಗಿಯಲ್ಲ, ಸೆಂಗದಲ್ಲಿ ವ್ಯಸನಿಯಲ್ಲ 
ಅಂಗವಿಲ್ಲದ ಸೆಂಗ ಗುಹೇಶ್ವರ ನಿಮ್ಮ ಶರಣ. ll #೬ Il 


೩೬೭ 


ಎನ್ನಲ್ಲಿ ನಾನು ದೃಷ್ಟವಂದಡೆ 
ನಿಮ್ಮಲ್ಲಿ ನೀವು ಮೆಚ್ಚುವಿರೆ? 
ಸಂದೇಹದಿಂದ ಸವೆಯಿತ್ತು ಲೋಕವು. 
ಕನ್ನಡಿಯುಂಡ ಬಿಂಬ, ಕಬ್ಬುನವುಂಡ ನೀರು, 
ಕಬ್ಬಿಸಿಲು ಅರಿಸಿನವ ನುಂಗಿದಂತೆ ಗುಖೇಶ್ವರಾ ನಿಮ್ಮ ಶರಣರು. Hl #೭ | 


ಅಲ್ಲಮಪ್ಪಭುದೇವರ ವಚನಸಂಪುಟ 


೩೬೮ 


ಉಗುಳ ನುಂಗಿ, ಹಸಿವ ಕಳೆದು, ತೆವರ ಮಲಗಿ ನಿದ್ರೆಗೆಯ್ದು 
ನೋಡಿ ನೋಡಿ ಸುಖಂಬಡೆದೆನಯ್ಸಾ. 
ಗುಹೇಶ್ವರಾ ನಿಮ್ಮ ವಿರಹದಲ್ಲಿ ಕಂಗಳೇ ಕರುವಾಗಿರ್ಮೆನಯ್ಯಾ. | ೫೮ ॥ 


೩೬೯ 


ಲೋಕವಿರಹಿತ ಶರಣ, ಶರಣವಿರಹಿತ ಲೋಕ. 
ಹದಿನಾಲ್ಕು ಭುವನ ಒಬ್ಬ ಶರಣನ ಕುಕ್ಷಿಯೊಳಗು. 
ಅರಿವು ಮರಹಿಲ್ಲದ ಘನವು 
ಗುಹೇಶ್ವರಾ ನಿಮ್ಮ ಶರಣ. | ೫೯ 


a0 


ಇಹಲೋಕ ಪರಲೋಕ ತಾನಿರ್ದಲ್ಲಿ, 
ಗಗನ ಮೇರುಮಂದಿರ ತಾನಿರ್ದಲ್ಲಿ, 
ಸೆಕಲ ಭುವನ ತಾನಿರ್ದಲ್ಲಿ, 
ಸೆತ್ಯ ನಿತ್ಯ ನಿರಂಜನ ಶಿವತತ್ವ ತಾನಿರ್ದಲ್ಲಿ, 
ಅಂತರ ಮಹೆದಂತರ ತಾನಿರ್ದಲ್ಲಿ, 
ಸ್ವತಂತ್ರ ಗುಹೇಶ್ವರಲಿಂಗ ತಾನಿರ್ದಲ್ಲಿ. ll ೬೦ Il 


೩೭೧ 


ಕೊಂಕಣ ದ್ವೀಪದಲ್ಲಿ ಒಂದು ಕಪಿ ಹುಟ್ಟಿತ್ತು 
ತಪವ ಮಾಡುವ ಸಪ್ತ ಯಷಿಯರ ನುಂಗಿತ್ತು 
ನವನಾಢಸಿದ್ದರ ತೊತ್ತಳದುಳಿಯಿತ್ತು, 
ಅರುಹಿರಿಯರ ತಲೆಯ ಮೆಟ್ಟಿ ಅರಿಯಿತ್ತು. 
ಕಪಿಜನ ವೈರಿ ಸರ್ಪನ ಹೇಳಿಗೆಯಲ್ಲಿ ನಿದ್ರೆಗೆಯ್ಯಿತ್ತು R 
ಯೋಗಿಗಳ ಭೋಗಿಗಳೆ ಕೊಲ್ಲದ ಕೊಲೆಯ ಕೊಂದಿತ್ತು. 
ಕಾಮನ ಅರೆಯ ಮೆಟಿ ಕೂಗಿತ್ತು, 
ಕೋಳಿಯ ಹೆಂಜರನನಾಸಿಕೆ ಬೆಕ್ಕ ನುಂಗಿತ್ತು, 
ಕೋಳಿಯ ಅರ್ಕಜದ ಅರಿವನರಿವ ಅರುಹಿರಿಯರ ಮಿಕ್ಕು; 
ಭಾವಸೊಕ್ಕನುಂಡು ಕೊಕ್ಕರನಾಯಿತ್ತು R 
ಹಿಂದಿರ್ದ ಕೋಳಿಯ ಕೊಕ್ಕರನ ಕಪಿಯ, ಭಾವವ ಅರಿಯದಿರ್ದ ಕಾರಣ- 


ಶರಣಸ್ಮಲ ೧೦೭ 


ಕೆದರಿದ ಚರಣ ಉಡುಗಿ, ಮರಣವರಿಯದೆ, ಕರಣದೇಹತ್ತವಿಲ್ಲದೆ, 

ಲಿಂಗೈಕ್ಯ. -ತಾನೆ ಪ್ರಾಣ ಪುರುಷ. 

ಇದನರಿದು ನುಂಗಿದಾತನೆ ಪರಮಶಿವಯೋಗಿ- 

ಭಂಗವರಿಯದ, ಜನನದ ಹೊಲಬರಿಯದ, ಭಾವದ ಜೀವವರಿಯದ! 

-ಇದು ಕಾರಣ ನಿಮ್ಮ ಶರಣನು ಲಿಂಗಸ್ವೆಯಶಕ್ತಿ ಶರಣ ತಾನೆ. ೬೧ ॥| 


೩೭೨ 


ತನ್ನನರಿದ ಅರಿವೆಂತುಟೊ? ತನ್ನ ಮರೆದ ಮರಸೆಂತುಟೊ? 
ಅರಿದವರು ಮರೆದವರು 
ನಿಮ್ಮ ಪ್ರತಿಬಿಂಬದಂತಿಪ್ಪ ರು ಕಾಣಾ ಗುಹೇಶ್ವರಾ. || ೬೨ | 


೩೭೩ 


ಮಾಯಾಮಲಿನ ಮನದಿಂದಗಲದೆ, 
ಕಾಯದ ದಂದುಗ ಕಳೆಯಿಂದಗಲದೆ, 
ಅರಿವು ಬರಿದೆ ಬಪ್ಪುದೆ? ನಿಜವು ಬರಿದೆ ಸಾಧ್ಯವಪ್ಪುದೆ? 
ಮರುಳೆ, ಗುಹೇಶ್ವರಲಿಂಗವನರಿಯ ಬಲ್ಲಡೆ, 
ನಿನ್ನ ನೀ ತಿಳಿದು ನೋಡಾ. | ೬೩ || 


೩೭೪ 


ಜ್ಞಾನಚಕ್ರ: 

ಪರುಮ ತತ್ವ ಪರಮಜ್ಞಾನ ಪರಮಾರ್ಥ ಪರಾಪರ 

ವಾಜ್ಮನಕ್ಕಗೋಚರ ಶಬ್ದಗಂಭೀರ ಉಪಮಾತೀತ, ಉನ್ನತ ಪರಶಿವ, 
ಜ್ಞಾನಜ್ಯೋತಿ ಸುಜ್ಞಾನದ ಪ್ರಭೆಯ ಬೆಳೆಗಿನೊಳಗೆ ಸುಳಿದಾಡುವ 
ಪರಮಾನಂದದ ಮಹಾಮಹಿಮಂಗೆ, 

ಶಿವಜ್ಞಾನವ ಶೃಂಗಾರ, ಮಹಾಬೆಳೆಗೆ ವಿಭೂತಿ, ಪಂಚಬ್ರಹ್ಮವೆ ದರ್ಶನ 
ಗಗನಸ್ಸಾ ನವೆ ಕಂಥೆ, ಆಕಾಶವೆ ಟೊಪ್ಪ ರ, 

ಅಜಾಂಡ-ಬ್ರಹ್ಮಾಂಡವೆ ಕರ್ಣಕುಂಡಲ, 

ಆದಿ ಆಧಾರವೆ ಕಕ್ಷಪಾಳ ಅನಾಹತವೆ ಒಡ್ಯಾಣ, ಅದ್ವೈೈತವೆ ಯೋಗವಟ್ಟಿಗೆ, 
ಅಗಮ್ಯವೆ ಯೋಗವಾವುಗೆ, ಅಚಳಿತವೆ ಖರ್ಪರ, ಅಪ್ರಾಮಣವೆ ಲಾಕುಳ, 
ಅವಿಚಾರವೆ ಸುಳುಹು, ಅಕಲ್ಪಿತವೆ ಭಿಕ್ಷೆ, ಕೊಂಡುದೆ ಗಮನ, ನಿಂದುದೆ ನಿವಾಸ, 
ನಿಶ್ಚಿಂತವೆಂಬ ಆಶ್ರಮದಲ್ಲಿ ನಿರಾಕುಳವೆಂಬ ಸಿಂಹಾಸನವಕ್ಕಿ; 
ಗಗನಗಂಭೀರದ ಬಾವಿಯೊಳೆಗೆ ಅಗೋಚರದ ಅಗ್ರಣಿಯ ತಂದು 


೧೦೮ 


K ಅಲ್ಲಮಪ್ತಭುದೇವರ ವಚನಸಂಪುಟ 


ಮಹಾಘನಪ್ರಾಣಲಿಂಗಳ್ಳೆ ಮಂಗಳದ ಬೆಳೆಗಿನಲ್ಲಿ ಮಜ್ಜ ನಕ್ಕಿರೆದು; 
ಬಿಂದ್ರಾಕಾಶವೆ ಗಂಧ, ಮಹದಾಕಾಶವೆ ಅಕ್ಷತೆ, ಪರಾಪರವೆ ಪತ್ರೆಪುಷ್ಪ, 
೯ಳವೆ ಲಿಂಗಾರ್ಚನೆ, ಮಹಾಪ್ರಕಾಶವೆ ಪೂಜೆ, 
ನಿತ್ಯನಿರಂಜನವೆ ಧೂಪದೀಪಾರತಿ, 
ಸೆಕಲ ಭುವನಾದಿಭುವನಂಗಳೆ ಸಯದಾನ, ಆಚಾರವೆ ಅರ್ಪಿತ, ಮಹತ್ವವ ಸಿತಾಳ, 
ಅಖಂಡಿತವೆ ಅಡಕೆ, ಏಕೋಭಾವವೆ ಎಲೆ, ಶುದ್ಧಶಿವಾಚಾರವೆ ಸುಣ್ಣ Ke 
ವಿವೇಕ ವಿಚಾರನಿಂದ ವೀಳೆಯವನವಧರಿಸೂದು. 
ಮಹಾಲಿಂಗದ ಪರಿಣಾಮವೆ ಪ್ರಸಾದ, ಸೆಮ್ಯಕ್‌ ಜ್ಞಾನವೆ ಸಂತೋಷ, 
ಸಹಜ ನಿರಾಭಾರಿಗಳ ಮೇಳದಿಂದ, ನಿಸ್ಫೀಮದ ನಿಭ್ರಾಂತಿನ ಸುಸಂಗದಲ್ಲಿ- 
ನಿರಾಶಾಪದವೆ ಅನುಕೂಲ, ನಿಶ್ರಬ್ದವ ಅನುಭಾವ, 
ಅನುಪಮದ ನಿಃಶೂನ್ಯವೆ ವಿಶ್ರಾಮ್ಮ ಎರಾಕಾರವೆ ಗಮನ. 
ನಿರುತರ ಪಾತಾಳ ಊರ್ಧ್ರ್ಯದ ಪವನ:-ತ್ರಿಭುವನಗಿರಿಯೆಂಬ ಪರ್ವತವನೇರಿ, 
ಕಾಯವೆಂಬ ಕದಳಿಯ ಹೊಕ್ಕು ಸುಳಿದಾಡುವ 
ಪರಮಾನಂದದ ಮಹಾಮಹಿಮಂಗೆ; 
ಇಹಲೋಕವೇನು? ಪರಖೋಕವೇನು?.- 
ಅಲ್ಲಿಂದತ್ತ ಅಗಮ್ಯ ನಿರಾಳ ಪರಮಜ್ಞಾನದ ಸಿದ್ದಿ ಮಹಾಲಿಂಗದ ಬೆಳಗ್ಳು 
ಗುಹೇಶ್ವರಾ, ನಿಮ್ಮ ನಿಜವನರಿದ ಮಹಾಮಹಿಮ ಶರಣಂಗೆ, 
ನಮೋನಮೋ ಎಂಬೆನು. | ೬೪ 1 


೩೭೫ 


ಊರದ ಚೇಳಿನ ಏರದ ಬೇನೆಯಲ್ಲಿ, ಮೂರುಲೋಕವೆಲ್ಲಾ ನರಳಿತ್ತು | 
ಹುಟ್ಟದ ಗಿಡುವಿನ ಬಿಟ್ಟ ಎಲೆಯ ತಂದು ಮುಟ್ಟದೆ ಹೂಸೆಲು; 
ಮಾಬುದು- ಗುಹೇಶ್ವರಾ. | ೬% | 


೩೭೬ 
ನಿಮ್ಮಲ್ಲಿ ನೀವು ತಿಳಿದು ನೋಡಿರೆ: ಅನ್ಯವಿಲ್ಲ ಕಾಣಿರಣ್ಣಾ. 
ಅರಿವು ನಿಮ್ಮಲ್ಲಿಯೆ ತದ್ಗ ತವಾಗಿಯದೆ. 
ಅನ್ಯಭಾವವ ನೆನೆಯದೆ ತನ್ನೊಳೆಗೆ ತಾನೆಚ್ಚರಬಲ್ಲಡೆ 
ತನ್ನ ಶ್ಲಿಯೆ ತನ್ಮಯವು ಗುಹೇಶ್ವರಲಿಂಗವು. Il ೬ 1 


ಶರಣಸ್ಮಲ ೧೦೯ 


ಜಗದಗಲದಲ್ಲಿ ಹೆಬ್ಬಿದ ಬಲೆ, ಯುಗಜುಗಕ್ಕೆ ತೆಗೆಯದು ನೋಡಾ! 
[ಅದು] ಬಗೆಯದು ಭ್ರಮೆಗೊಳ್ಳ ದು;-ತನ್ನ್ನ ಇರವಿನ ಪರಿ ಇಂತುಟಾಗಿ!; - 
ಜಗದ ಪ್ರಾಣಿಗಳುಲಿದುಲಿದು ಮರಳಿ ಮತ್ತ ಲ್ಲಿಯೆ ಬೀಳಲು: 
ಬಲೆಯ ನೇಣು ಬಗ್ಗು ರಿಯ ಕೈಯಲಿರಲು. - 
ಬಲೆಯ ನೇಣ ಕಣ್ಣಿ ಕಳಚಿ, 
ಲಿಂಗಕ್ಕೆ ಪ್ರಾಣ ಶರಣೆನುತ್ತ ವೆ ನಿಂದು, 
ಬಂಬಾಧಿಯಸನಂ ಚಿಳೆಗಿನಲ್ಲಿ ನಂದು, 
ಬೇಡಿದವರಿಗೆ ಅಣಿಮಾದಿ ಗುಣಂಗಳನಿತ್ತು, 
ಮನೋಮಧ್ಯದಲ್ಲಿ ನಿಲಿಸಿ ನೆನೆವುತ್ತಿರ್ದು ಸುಖಿಯಾದ; 
ಪ್ರಾಣನಾಥನ ಕಾಯ ಶೂನ್ಯಲಿಂಗಳ್ಕಿ, ಪ್ರಾಣಶೂನ್ಯಶರಣ. 
ಗುಹೇಶ್ವರಲಿಂಗವ ಬೆರಸಿ ಬೇರಿಲ್ಲ. lt I 
೩೭೮ 
ಇಲ್ಲವೆಯ ಮೇಲೊಂದು ಉಂಟೆಂಬ ಪರಿಭಾವ, 
ಅಲ್ಲಿ ಇಲ್ಲಿ ಎನ್ನದೆ ತಾನೆ ನಿಂದಿತ್ತು ನೋಡಾ! 
ತನ್ನ ಲ್ಲಿಯ ಪ್ರಕೃತಿಯ ತಾನೆ ಹಿಂಗಿಸಲು; 
ಅಲ್ಲಿಯೆ ಜ್ಞಾ ನ ಉದಯಿಸಿತ್ತು | 


ಎಲ್ಲಾ ಎಡೆಯಲ್ಲಿ ನಿಂದ ನಿಬಪ ಪದವ 
ಗುಹೇಶ್ವ ರಾ ನಿಮ್ಮ ಶರಣ ಬಲ್ಲ. ll ೬೮ | 


೩೭೯ 
ಒಡಲಲ್ಲಿ ಹುಟ್ಟಿತ್ತು ಭ್ರಮೆಯಿಂದ ಬೆಳೆಯಿತ್ತು. 
ಒಡನೆ ಹುಟ್ಟಿತ್ತು ತನ್ನನರಿಯದ ಕಾರಣ. 


ಇದು ಒಂದು ಸೋಜಿಗವ ಕಂಡೆ. 
ಕೂಡೆ ಭರಿತವೆಂದರಿಯಲು ಅಂಗದಲಳವಟ್ಟಿತ್ತು ಗುಹೇಶ್ವರಾ. ೬೯ 1 


೩೮೦ 


ಭವವಿರಹಿತಂಗೆ ಭತ್ತಿಯ ಮಾಡುವರು ನೀವು ಕೇಳಿರಣ್ಣಾ, 
ಭವದ ಬಾಧೆಯೊಳಗೆ ನೀವಿದ್ದು ಅಭವ ಭಕ್ತಿಯ ಮಾಡುವ ಪರಿಯಂತೊ? 
ತಾನಭವನಾದಲ್ಲದೆ ಸೆಹೆಜಭತ್ತಿ ಯ ಮಾಡಬಾರದು ಗುಹೇಶ್ನರಾ. | ೭೦ | 


೪1೪9 


ಅಲ್ಲಮಪ್ರಭುದೇವರ ವಚನಸಂಪುಟ 
೩೮೧ 
ಭವಿಯ ಕಳೆದೆವೆಂಬ ಮರುಳು ಜನಂಗಳು ನೀವು ಕೇಳಿರೆ: 
ಭವಿಯಲ್ಲವೆ ನಿಮ್ಮ ತನುಗುಣಾದಿಗಳು? 


ಭವಿಯಲ್ಲವೆ ನಿಮ್ಮ ಮನಗುಣಾದಿಗಳು? 

ಭವಿಯಲ್ಲವೆ ನಿಮ್ಮ ಪ್ರಾಣಗುಣಾದಿಗಳು? 

ಇವರೆಲ್ಲರೂ ಭವಿಯ ಹಿಡಿದು ಭವಭಾರಿಗಳಾದರು. 

ನಾನು ಭವಿಯ ಪೂಜಿಸಿ ಭವಂನಾಸ್ತಿಯಾದೆನು ಗುಹೇಶ್ವರಾ. | ೭೧ ॥ 


೩೮೨ 


ಭವಿಬೀಜವೃಕ್ಷದ ಫಲದೊಳಗೆ, ಭಕ್ತಿ ಬೀಜವೃಕ್ಷ 
ಭಕ್ತಿ ಬೀಜವೃಕ್ಷದ ಫಲದೊಳಗೆ, ಶರೂಬೀಜವೃಕ್ಷ ಪಲ್ಲವಿಸಿತ್ತು 
ಶರಣಬೀಜವೃಕ್ಷದ ಘಫಲದೊಳೆಗೆ; 
ಕುಲನಾಶಕನಾದ ಶರಣ ಒಂದೆ ಬಸುರಲ್ಲಿ ಬಂದ. 
ಬಂದು, ಬಳಗಕ್ಕೆ ತನ ಕುಲಕ್ಕೆ ತಾನೆ ಮಾರಿಯಾದ ಶರಣ. 
ಭವಿಭಕ್ತ ಭವಿಬೀಜವೃಕ್ಷದ ತಂಪು ನೆಳಲ ಬಿಟ್ಟು, 
ಕುಳ್ಳಿರ್ದಲ್ಲಿಯೆ: ಬಳಿಬಳಿಯೆ ಬಯಲಾದ ಶರಣ! 
[ನಾದ] ಬಿಂದು ಬೀಜವಟ್ಟ ಹಾಳಾಗಿ ಹಾರಿಹೋದಲ್ಲಿ; ಇನ್ನೇನ ಹೇಳೆಲುಂಟು? 
ಗುಹೇಶ್ವರನೆಂಬ ಲಿಂಗವನರಿದು ಭವಿಗೆ ಭವಿಯಾದಾತಂಗೆ 
ಇನ್ನೇನು ಪಥ (ಪದ?)ವುಂಟಯ್ಯಾ? ll ೭೨ | 


೩೦೩ 


ಹುಟ್ಟಿದ ಕೂಸಿಂಗೆ ಪಟ್ಟವ ಕಟ್ಟಿ, ವಿಭೂತಿಯ ಹೊಸಿ, 
ಲಿಂಗವ ತೋರಿ- “ಜೋಜೋ” ಎಂದು 
ಜೋಗುಳವಾಡಿದಳು ಮಾಯಾದೇವಿಯಕ್ಕ! 
“ಜೋಜೋ” ಎಂಬ ಸೆರ ಹರಿದು ತೊಟ್ಟಿಲು ಬಿದ್ದಿತ್ತು A 
ಕೂಸು ಸತ್ತಿತ್ತು: ಗುಹೇಶ್ವರನುಳಿದನು! “೭೩ || 


0೪ 


ಅರಿವಿನಲ್ಲಿ ಉದಯಿಸಿ ಮರಹು ನಷ್ಟವಾಗಿರ್ದ 
ಶರಣನ ಪರಿಯನರಸೆಲುಂಟಿ? ಗತಿಯ ಹೇಳೆಲುಂಟೆ? 
ಶಿಶು ಕಂಡ ಕನಸಿನಂತಿಪ್ಪರು ಗುಹೇಶ್ವರಾ ನಿಮ್ಮ ಶರಣರು! Il ೭೪ | 


ಶರಣಸ್ಮಲ 000 


೩೮೫ 


ಗುರುಶಿಷ್ಯಸಂಬಂಧಕ್ಕೆ ಲಿಂಗವ ನ್ನ 
ನಿಮ್ಮ ಬಂಧನಕ್ಸಿ ಕ್ಸಿ ಆ 
ಆನು ಕಂಡು ಮರುಗಿ "ಅಕಟಕಟಾ' ಎಂದೆನಲ್ಲಾ | 
ಕೂಗಿಲ್ಲ ಬೊಬ್ಬೈೆಯಿಲ್ಲ ಹೋದ ಹೊಲಬನರಿಯರು 
ದೇವಾ ಗುಹೇಶ್ವರಾ ಬಾಳುದಲೆಯ ಹಿಡಿದೆನು. | ೭೫ 1 


೩೮೬ 


ಕಾಯದಲ್ಲಿ ಕಳವಳವೆಡೆಗೊಂಡ ಬಳಿಕ, 
ಅರಿವಿನಲ್ಲಿ ಮರವೆ ತಾನೆ ನಿಂದಿತ್ತು ನೋಡಾ. 
ಕಾಯದ ಕಳವಳವ ವಾಯವೆಂದರಿಯ ಬಲ್ಲಡೆ 
ದೇವ ಗುಹೇಶ್ವರನ ನಿಲವು ತಾನೆ ನೋಡಾ. | ೬ || 


೩೦೭ 


ಬಿಸಿಲೆಂಬ ಗುರುವಿಂಗೆ ನೆಳಲೆಂಬ ಶಿಷ್ಯ. 
ನಿರಾಳಲಿಂಗಕ್ಕೆ ಬಯಲೆ ಸೆಜೆ F ವಾಯುವೆ ಶಿವದಾರ, 
ಬೆಳೆಗೆ ಸಿಂಹಾಸನ. 
ಅತ್ತಲಿತ್ತ ಚಿತ್ತವ ಹರಿಯಲೀಯದೆ, 
ಮಜ ; ನರದ ಸುಖಿಯಾದೆ ಗುಹೇಶ್ವ ರಾ. | ೭೭ 1 


೩೦೮ 
ಕರುಣಾದಿ ಗುಣಂಗಳಳಿದು ನವಚೆಕ್ರಂಗಳು ಭಿನ್ನವಾದ ಬಳಿಕ 
ಇನ್ನೇನೊ? ಇನ್ಟೇನೊ? 
ಪುಣ್ಯ-ಪಾಪವಿಲ್ಲ ಇನ್ನೇನೊ? ಇನ್ನೇನೊ?, 
ಸ್ವರ್ಗ-ನರಕವಿಲ್ಲ ಇನ್ನೇನೊ? ಇನ್ನೇನೊ? 
ಗುಹೇಶ್ವರಲಿಂಗವ ವೇಧಿಸಿ ಸುಖಿಯಾದ ಬಳಿಕ 
ಇನ್ನೇನೊ? ಇನ್ನೇನೊ? | ೭೮ || 


೩೦೯ 


ಪೃಥ್ವಿಯನತಿಗಳೆದ ಸ್ನಾ ಸ್ಥಾವರಂಗಳಿಲ್ಲ: 


ಅಪ ಪ್ರುವನತಿಗಳಿದ ತೀರ್ಥಯಾತ್ರೆ ಗಳಿಲ್ಲ. 
ಅಗಿ  ಯನತಿಗಳದ ಹೋಮ ಸಮಾಧಿಗಳಿಲ್ಲ. 


೧೧೨ 


ಅಲ್ಲಮಸಪ್ರಭುದೇವರ ವಚೆನಸಂಪುಟ 


ವಾಯುವನತಿಗಳೆದ ನೇಮನಿತ್ಯಂಗಳಿಲ್ಲ. 
ಆಕಾಶವನತಿಗಳೆದ ಧಾನ ಮೌನಂಗಳಿಲ್ಲ. 
ಗುಹೇಶ್ವರನೆಂದರಿದವಂಗೆ ಇನ್ನಾ ವಂಗವೂ ಇಲ್ಲ. IF I 


೩೯೦ 


ಪೃಥ್ವಿ ಜಡನೆಂದರಿದವಂಗೆ ಸಾ ಸ್ಥ್ಯಾವರಾದಿಗಳಲ್ಲಿ ಎರಗಲೇಕಯ್ಯಾ? 
ಅಪ್ಪು ಜಡನೆಂದರಿದವಂಗೆ ತೀರ್ಥಸ್ನಾನಂಗಳಲ್ಲಿ ಅತಿಶಯವೇಕಯ್ಯಾ? 
ತೇಜಿ ಜಡನೆಂದರಿದವಂಗೆ ಹೋಮ ಸಮಾಧಿಗಳೇಕಯ್ಯಾ? 
ವಾಯು ಜಡನೆಂದರಿದವಂಗೆ ಧ್ಯಾನ ಮೌನಂಗಳ ಹಿಡಿಯಲೇಕಯ್ಯಾ? 
ಆಕಾಶ ಜಡನೆಂದರಿದವಂಗೆ ಮಂತ್ರ(ತ್ರಾ?)ರೂಢಿ ಏಕಯ್ಯಾ? 
ಇನಿತೂ ಜಡನೆಂದರಿದವಂಗೆ ವಿಧಿ ಕಿಂಕರತೆ ಇಲ್ಲವಯ್ಯಾ, 
ಹೇಶ್ವರನ ನಿಜವು ಇದು ತಾನೆಂದರಿದ ಮಹಾತ್ಮಂಗೆ. | ೮o Il 


a0 


ಬಂದ ಬಟ್ಟೆಯ ನಿಂದು ನೋಡಲೊಲ್ಲಿ ಕಂದಾ, 
ಅದೇನು ಸೋಜಿಗವೊ?--.ಬಿಂದು ಛಂದವಲ್ಲ 
ಬಂದ ಪರಿಯನು ಗುಜಹೀಶ್ವರ ಬಲ್ಲ ಕಂದಾ. ೮೧ | 


೩೯೨ 


ಪೃಥ್ವಿಯಲೊದಗಿದ ಘಟವು ಪ ಪೃಥ್ವಿ ಯಲಡಗಿದಡೆ 
ಆ ಪೃಥ್ವಿಯ ಚರಿತ್ರವೆ ಚರಿತ್ರ ನೋಡಾ! 
ಅಪು ವಿನಲೊದಗಿದ ಘಟವು' ಅಪ್ಪು ವಿನಲಡಗಿದಡೆ 
ಆ ಅಪ್ಪು ಎನ ಚರಿತ್ರವೆ ಚರಿತ್ರ ನೋಡಾ! 
ತೇಜವರೊದಗಿದ ಘಟವು FA ಜದಲಡಗಿದಡೆ 
ಆ ತೇಜದ ಚರಿತ್ರವೆ ಚರಿತ್ರ ನೋಡಾ! 
ವಾಯುವಿನಲೊ ಪೆಗಿದ ಫಟವು ವಾಯುವಿನಲಡಗಿದಡೆ 
ಆ ವಾಯುವಿನ ಚೆರಿತ್ರವೆ ಚರಿತ್ರ ನೋಡಾ! 
ಆಕಾಶದಲೊದಗಿದ ಘಟವು ಆಕಾಶದಲಡಗಿದಡೆ 
ಆ ಆಕಾಶದ ಚರಿತ್ರವೆ ಚರಿತ್ರ ನೋಡಾ! 
ಗುಹೇಶ್ವರನೆಂಬ ಲಿೀಗದಲೊದಗಿದ ಘಟವು ಲಿೀಗದಲಡಗಿದಡೆ, 
ಆ ಲಿಂಗದ ಚರಿತ್ರವೆ ಚರಿತ್ರ ನೋಡಾ. | ೮೨ | 


೭ 


ಶರಣಸ ಲ we 
ಈ 
೯A 


ಸಕಲ ಭುವನಾದಿಭುವನಂಗಳಿಗೆ ತಂದೆ, ಸಕಲದೇವಾಧಿದೇವರ್ಕಳಿಗೆ ತಂದೆ. 
ಭವಭವದಲ್ಲಿ ನೀನೆನ್ನ ತಂದೆ. 
ಗುಹೇಶ್ವರಲಿಂಗ, ನಿರಾಳದಲ್ಲಿ ನೀನೆನ್ನ ತಂದೆ. C೨ I 


೩೯೪ 


ಬಟ್ಟೆಗೊಂಡು ಹೋಗುತ್ತೊಂದ ಕೊಟ್ಟುಹೋದರೆಮ್ಮವರು. 
ಎಲ್ಲಿಯದು ಲಿಂಗ ಎಲ್ಲಿಯದು ಜಂಗಮ? 
ಎಲ್ಲಿಯದು ಪಾದೋದಕ ಪ್ರಸಾದವಖ್ಯಾ? 
ಅಲ್ಲದವರೊಡನಾಡಿ ಎಲ್ಲರೂ ಮುಂದುಗೆಟ್ಟರಯ್ಯಾ. 
ಆನು ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರಾ. Il Sv Il 


೩೯೫ 


ಆದಿಯ ಶರಣನೊಬ್ಬನ ಮದುವೆಯ ಮಾಡಲು, 
ಯುಗ ಜುಗದವರೆಲ್ಲಾ ನಿಬ್ಬ ಣ ಹೋದರು, 
ಹೋದ ನಿಬಣಿಗರು ಇುರನೆರು! 
ಮದುವಣಿಗನ ಸುದ್ದಿಯನರಿಯಲು ಬಾರದು. 
ಹೆಂದರವಳಿಯದು, ಹಸೆ ಮುನ್ನ ಲುಡುಗದು! 
ಬಂದಬಂದವರೆಲ್ಲಾ ವಿಂದುಂಡು ಹೋದರು. 
[ಇದರಂತುವನರಿಯದೆ ಜಗವೆಲ್ಲ ಬರಡಾಯಿತ್ತು] 
ಇದರಂತುವನರಿದಡೆ- 
ಗುಹೇಶ್ವರಶಬ್ದ ವನೊಳಕೊಂಡ ಮಹಂತ ಬಯಲು! | ೮೫ | 


೩೯೬ 


ಮರನೊಳಗಣ ಕಿಚ್ಚು ಮರನಸುಟ್ಟಂತಾದೆನಯ್ಯಾ. 
ಬಯಲ ಗಾಳಿಯ ಪರಿಮಳ ನಾಸಿಕವನಪ್ಪಿ ದಂತಾದೆನಯ್ಯಾ. 
ಕರುವಿನ ಬೊಂಬೆಯನುರಿಯುಂಡಂತಾದೆನ 
ಗುಹೇಶ್ವರನೆಂಬ ಲಿಂಗವ ಪೂಜಿಸಿ ಭವಗೆಟ್ಟಿನಯ್ಯಾ. | St Il 


೧೧೪ 


ಇ ರಾ 
Wik Ge 


ಐವರ ಸಂಗದಿಂದ ಬಂದೆ ನೋಡಯ್ಯಾ. 
ಬವರ ಸೆಂಗದಿಂದ ನಿಂದೆ ನೋಡಯ್ಯಾ. 
ಈ ಐವರೂ ತಮ್ಮ ತಮ್ಮ ಬಟ್ಟೆಯಲ್ಲಿ ಹೋದರು. 
ನಾನೊಬ್ಬನೆ ನಿಸ್ಪಂಗಿಯಾಗಿ ಉಳಿದೆನಲ್ಲಾ! 
ಗುಹೇಶ್ವರನೆಂಬ ನಿತ್ಯನಿರಂಜನ ರೂಹಿಲ್ಲದ ಘನವ ಕಂಡೆನಯ್ಯಾ. ll ೮c 


AC 


ಸೆಟೆ ದಿಟವಾದಲ್ಲಿ ಮುಟ್ಟಿಯೂ ಮುಟ್ಟದೆ ಇರಬೇಕು. 
ಅತಿರತಿ ಗತಿಮತಿಗೆ ಮಂದವಾಯಿತ್ತು. 
ಎಂಟು ಹಿಟ್ಟು ಪಂಚಮಠವುಂಟು ಧರೆಯ ಮೇಲೆ. 
ನರಸುರಾದಿಗಳಲ್ಲ ಸಭಾರವ ಹೊತ್ತು ಬಂದೈದಾರೆ. 
ಹಿಟ್ಟು ನಷ್ಟ, ಮಠ ಹಾಳು, ಊರಿಗುಪಟಳ, 
ಮಠವ ಸುಟ್ಟು ಗುಹೇಶ್ವರ ಬೀದಿಗರುವಾದ. ll SC Il 


೯೯ 


ಮತಿಯೊಳಗೊಂದು ದುರ್ಮತಿ ಹುಟ್ಟಿದ ಬಳಿಕ; 
ಮತಿಯ ಮರವೆಯೊಳಕೊಂಡು, 
ಭವಕ್ಕೆ ಗುರಿಮಾಡಿ ಕೆಡಹಿತ್ತು ನೋಡಾ. 
ಅಖಂಡಿತವ ತಂದು ಮತಿಯೊಳಗೆ ವೇದಿಸೆಲ್ಬು, 
ಗತಿಗೆಟ್ಟು ನಿಂದಿತ್ತು ಗುಹೇಶ್ವರಾ. | SF | 
೪00 
ತಲೆಯಿಲ್ಲದ ಅಟ್ಟೆ ಜಗವ ನುಂಗಿತ್ತು. 
ಅಟ್ಟೆಯಿಲ್ಲದ ತಲೆ ಆಕಾಶವ ನುಂಗಿತ್ತು. 
ಅಟ್ಟೆ ಬೇರೆ, ತಲೆ ಬೇರಾದಡೆ-ಮನ ಸಂಚಲಿಸುತ್ತಿ ದ್ದಿತ್ತು! 
ಆಟ್ಟಿಯನೂ ತೆಲೆಯನೂ ಬಯಲು ನುಂಗಿದಡೆ, 
ಆನು ನುಂಗಿದೆನು ಗುಹೇಶ್ವರನಿಲ್ಲದಂತೆ! | €c I 


ಅಹಂಕಾರವನೆ ಮರೆದು, ದೇಹಗುಣಂಗಳನೆ ಜರೆದು, 
ಇಹ ಪರವು ತಾನೆಂದರಿದ ಕಾರಣ, ಸೋಹಂ ಭಾವ ಸ್ಥಿ ರವಾಯಿತ್ತು. 


ಇಸ ಲ ೧೧೫ 


ಸೆಹಜದುದಯದ ನಿಲವಿಂಗೆ, 
ಮಹಾಘನಲಿಂಗದ ಬೆಳಗು ಸಾಯತವಾದ ಕಾರಣ 
ಗುಹೇಶ್ವರಾ ನಿಮ್ಮ ಶರಣನು ಉಪಮಾತೀತನು. | ೯೧ 


೪೦೨ 


ಕಾಯ ಭಿನ್ನವಾಯಿತ್ತೆಂದು ಮುಟ್ಟಿಸುವರು ಲಿಂಗವನು. 

ಮುಟ್ಟಲಾಗದು ಲಿಂಗವನು; ಮುಟ್ಟಿದಾತ ಮುಂದೆ ಹೋದ. 

ಮುನ್ನ ಮುಟ್ಟಿದವರೆಲ್ಲ ಉಪಜೀವಿಗಳಾದರು. 

ಇನ್ನು 'ಮುಟ್ಟಿದವರಿಗೆ ಗತಿಯುಂಟೆ ಗುಹೇಶ್ವರಾ? N೯೨ 


೪೦೩ 


ಬಿತ್ತದ ಬೆಳೆಯದ ತುಂಬಿದ ರಾಶಿಯ ಕಂಡಲ್ಲಿ 
ಸುಖಿಯಾಗಿ ನಿಂದವರಾರೊ? 
ಇದ, ಹೇಳಲೂ ಬಾರದು ಕೇಳಲೂ ಬಾರದು. 
ಗುಹೇಶ್ವರಾ ನಿಮ್ಮ ಶರಣನು, 
ಲಚ್ಛೈಣವಳಿಯವೆ ರಾಶಿಯನಳೆದನು. | Fa | 


೪೦೪ 


ಅಂತರಂಗದಲ್ಲಿ ಭವಿಯನೊಳಕೊಂಡು, ಬಹಿರಂಗದಲ್ಲಿ ಭಕ್ತಿಯನೊಳಕೊಂಡು, 
ಆತ್ಮಸೆಂಗದಲ್ಲಿ ಪ್ರಸಾದವನೊಳಕೊಂಡು, ಇಪ್ಪ ಭಕ್ತರ ಕಾಣೆನಯ್ಯಾ ನಾನು, 
ಇಂತಪ್ಪ ಲಿಂಗೈಕ್ಕರ ಕಾಣೆನಖ್ಯಾ. 
ಅಂತರಂಗದಲ್ಲಿ ಸುಳಿದಾಡುವ ತನುಗುಣಾದಿಗಳ, ಮನಗುಣಾದಿಗಳ, 
ಪ್ರಾಣಗುಣಾದಿಗಳೆ ಕಳೆದಲ್ಲಿ ಶರಣರಹರೆ? 
ತನು ಮನ ಧನವ ಕೊಟ್ಟಲ್ಲಿ ಭಕ್ತರಹರೆ? 
ಉಂಬವರ ಕಂಡು ಕೈನೀಡಿದಡೆ ಪ್ರಸಾದಿಗಳಹರೆ? 
ಅಂತರಂಗ ಬಹಿರಂಗ ಆತ್ಮಸಂಗ-ಈ ಶ್ರಿವಿಧದ ಭೇದವ 

ಹೇಶ್ವರಾ ನಿಮ್ಮ ಶರಣ ಬಲ್ಲ. | FY | 


೪೦೫ 


ಲೋಕದ ನಚ್ಚು ಮಚ್ಚು ಬಿಟ್ಟು ನಿಶ್ಚಿಂತವಾಯಿತ್ತು ‘ 
ಏನು ಹತ್ತಿ ತ್ರೆ ಂದರಿಯೆನಯ್ಯಾ. 
ಏನು ಹೊಂದಿ (ಹೊದ್ದಿ?)ತ್ತೆ ಂದರಿಯೆನಯ್ಯಾ. 


C೧೬ 


k ಅಲ್ಲ ಮಪ್ರಭುದೇವರ ವಚನಸಂಪುಟ 


[ac] 


ಗುಹೇಶ್ವರನೆಂಬ ಗ್ರಹ ಒಳಕೊಂಡಿತ್ತಾಗಿ 
ನಾನೇನೆದರಿಯೆನಯ್ಯಾ. 


೪೦೬ 


ಧರೆಯ ಮೇಲಣ ಜನಿತಕ್ಕೆ ಉರಗನ ಅಧರಪಾನ. 


| ೯೫ 


ನಖಕಂಕಣ (ನ ಖಕಂಕಣ?) ಮುಖ ಮೂವತ್ತೊ ೦ದು ಶಿರವ ನುಂಗಿತ್ತು ನೋಡಾ! 


ಉತ್ತರಾಪಥದ ಕೊಡಗೂಸು ಈಶಾನ್ಯದ ಒಡಲೊಳಗೆ ಅಡಗಿ, 
ಸಾಕಾರದ ಸೆಂಗವ ನುಂಗಿದ ಭಾಷೆಯನರಿಯದ ಮುಗೆ! 
ಅರಿವಿನೊಳೆಗಣ ಮರಹು, ಮರಹಿನೊಳಗಣ ಅರಿವು 
ಗುಹೇಶ್ವರಲಿಂಗವು ತ್ರಿಕಾಲದ ಪೂಜೆಯ ನುಂಗಿತ್ತು. 


೪೦೭ 


ಊರಕ್ಕಿ ಊರೆಣ್ಣೆ;-"ಮಾರಿಕವ್ವ ತಾಯೆ ಬಾರೆ, 
ಕುಮಾರನ ತಲೆಗಾಯಿ' ಎಂಬಂತೆ; 


ಕಾಡ ಹೂ ಕೈಯ ಲಿಂಗವ ಪೂಜಿಸುವಾತನ ಭಕ್ತನೆಂಬರು, ಅಲ್ಲ. 


ತಾನು ಲಿಂಗ ತನ್ನ ಮನವೆ ಪುಷ್ಪ. 
ಪೂಜೆಯ ಪೂಜಿಸುವಾತನೆ ಸದ್ಭಕ್ತನು-ಗುಹೇಶ್ವರಾ. 


೪೦೮ 


ವಾಯದ ಪಿಂಡಿಗೆ ಮಾಯದ ದೇವರಿಗೆ 
ವಾಯಕ್ಕೆ ಕಾಯವ ಬಳಲಿಸೆದೆ ಪೂಜಿಸಿರೊ. 
ಕಟ್ಟುಗೂಂಟಕ್ಕೆ ಬಂದ ದೇವರ ಪೂಜಿಸಲು, 
ಸೂಜಿಯಪೋಣಿಸಿ ದಾರವ ಮರೆದಡೆ 
ಹೊಲಿಗೆ ಬಿಚ್ಛಿತ್ತು ಗುಹೇಶ್ವರಾ. 


೪೦೯ 


ಭಿತ್ತಿ ಮೂರರ ಮೇಲೆ ಚಿತ್ರ ಬರೆಯಿತ್ತು; 
ಪ್ರಥಮ ಭಿತ್ತಿಯ ಚಿತ್ರ ಚಿತ್ರದಂತೆ ಇದ್ದಿತ್ತು: 
ಎರಡನೆಯ ಭಿತ್ತಿಯ ಚಿತ್ರ ಹೋಗುತ್ತ ಬರುತ್ತ ಇದ್ದಿತ್ತು, 
ಮೂರನೆಯ ಭಿತ್ತಿಯ ಚಿತ್ರ, ಹೊಯಿತ್ತು ಮರಳಿ ಬಾರದು. 
ಗುಹೇಶ್ವರಾ-ನಿಮ್ಮ ಶರಣ ತ್ರಿವಿಧದಿಂದತ್ತತ್ತ ಲ್ರ! 


Il €೭ Il 


Il €6 || 


ll FF | 


ಶರಣಸ ಲ 
[++] 
೪೧೦ 


ಅಂಗದ ಮೇಲೆ ಲಿಂಗಸೆಂಬಂಧವಾದ ಬಳಿಕ, 
ಪ್ರಾಣದ ಮೇಲೆ ಜ್ಞಾನ ನಿರ್ಧಾರವಾಯಿತ್ತು ನೋಡಾ. 
ಒಳೆಹೊರಗೆಂಬ ಉಭಯವು ಏಕಾರ್ಥವಾಯಿತ್ತು, 
ಗುಹೇಶ್ವರಾ ನಿಮ್ಮ ನೆನೆದೆನಾಗಿ. Il ೧೦೦ | 


೪೧೧ 


ಹಿಂದೆ ಮುನ್ನೂ ರರವತ್ತು ಸಾವಿರ ಯುಗ ಹೋಯಿತ್ತು. 
ಮುಂದೆ ಮುನ್ನೂ ರರವತ್ತು ಸಾವಿರ ಯುಗ ಹೋಯಿತ್ತು. 
ಇನ್ನೂ ಕೊಯ್ದಾನೆ ಪುಷ್ಪಂಗಳನು - 
ಉನ್ನ ತನೆಂಬ ಗಣೇಶ್ವರನ ಕರಡಗೆ ತುಬದು ನೋಡಾ! 
ಇನ್ನೂ ಕೊಯ್ದಾನೆ ಪುಷ್ಪಂಗಳನು-ಆ ಕುಲಗಿರಿಗೆ ಮೇರುಗಿರಿ ಘನವೆಂದರಿಯರು. 
ಗುಹೇಶ ರಾ, ನಮ್ಮ ಮಹಿಮೆಯ ಹರಿಬ್ರಹ್ಮಾದಿಗಳೂ ಅರಿಯರು. ೧೦೧ 


೪೧೨ 


ಮಹಾಮೇರುವಿನ ಮರೆಯಲ್ಲಿರ್ದು, 
ಭೂತದ ನೆಳಲನಾಚರಿಸುವ ಕರ್ಮಿ, ನೀ ಕೇಳಾ 
ಆ ಮಹಾಲಿಂಗಕ್ಕೆ ಮಜ್ಜ ನವೆಂದೇನೊ? 
ಪರಿಮಳಲಿಂಗಕ್ಕೆ ಪತ್ರಪುಷ್ಪ ಗಳೆಂದೇನೊ? 
ಜಗಜ್ಯೋತಿಲಿಂಗಕ್ಕೆ ಧೂಪದೀಪಾರತಿಗಳೆಂದೇನೊ? 
ಅಮೃತಲಿಂಗಕ್ಕೆ ಆರೋಗಣೆಯೆಂದೇನೊ? 
ಗುಹೇಶ್ವರಲಿಂಗದಂತುವ ಬಲ್ಲವರಾರೊ? I ೧೦೨ ॥l 


೪೧೩ 


ಹೊ ಕೊಯ್ಯ ಹೋದಡೆ ಹೂ ದೊರೆಕೊಳ ದು. 
ಅಗ್ಬವಣಿಯ ತುಂಬುವಡೆ ಅಗವಣಿ ತುಂಬದು. 
ಪೂಜಿಸೆ ಹೋದಡೆ ಪೂಜೆ ನೆಲೆಗೊಳ್ಳದು. - 
ಇದೇನು ಸೋಜಿಗವೊ ಅಯ್ಯಾ! 
ಅರಿದು ಮಠೆದವನಲ್ಲ, ಬೆರಗು ಹಿಡಿದವನಲ್ಲ. 
ಗುಹೇಶ್ವರನೆಂಬ ಬುದ್ಧಿ ಇಂತುಟು. Il ೧೦೩ ॥ 


೧C೮ 


ಅಲ್ಲಮಪ್ರಭುದೇವರ ವಚನಸಂಪುಟ 


೪೧೪ 


ಶರಣ, ಲಿಂಗಾರ್ಚನೆಯ ಮಾಡಲೆಂದು ಪುಷ್ಪಕ್ಸಿ ಕರವ ನೀಡಿದಡೆ, 


ಆ ಪುಷ್ಪ ನೋಡ ನೋಡ ಕರದೊಳಡಗಿತ್ತಲ್ಲಾ! 

ಅದು ಓಗರದ ಗೊಬ್ಬರವ ನುಣ್ಣದು; 

ಕಾಮದ ಕಣ್ಣರಿಯದು, ನಿದ್ರೆಯ ಕಪ್ಪೊತ್ತದು. 
ಣಾ ಉಮ 

ಅದು ಅರುಣ ಚಂದ್ರ[ರ] ತೆರೆಯಲ್ಲಿ ಬೆಳೆಯದು. 

ಲಿಂಗವೇದಿಯಾಗಿ ಬೆಳೆದ ಪುಷ್ಪವನು 


ಗುಹೇಶ್ವರಾ ನಿಮ್ಮ ಶರಣನು ಪ್ರಾಣಲಿಂಗಕ್ಕೆ ಪೂಜೆಯ ಮಾಡಿದನು. | ೧೦೪ ॥॥ 


೪೧೫ 
ಗಗನವೆ ಗುಂಡಿಗೆ ಆಕಾಶವೆ ಅಗ್ರವಣಿ, 


ಚಂದ್ರ ಸೂರ್ಯರಿಬ್ಬರು ಪುಷ್ಪ, ಬ್ರಹ್ಮ ಧೂಪ, ವಿಷ್ಣು ದೀಪ, 


ರುದ್ರನೋಗರ!-ಸಯಧಾನ ನೋಡಾ! 
ಗುಹೇಶ್ವರಲಿಂಗಕ್ಕೆ ಪೂಜೆ ನೋಡಾ! 


೪೧೬ 


ಸೆರೋವರದ ಕಮಲದಲ್ಲಿ ತಾನಿಪ್ಪನ್ನು 
ಕೆಂದಾವರೆಯ ಪುಷ್ಪ ದ ನೇಮವೆಂತೊ? 
ಹೊವ ಮುಟ್ಟದೆ ಕೊಯ್ತನೇಮವೆಂತೊ? 
ಮುಟ್ಟದೆ ಕೊಯ್ದ ಮುಟ್ಟಿದ ಪರಿಮಳ 
ಗುಹೇಶ್ವರಾ ನಿಮ್ಮ ಶರಣನು. 


೪೧೭ 


ಹೊರಗನೆ ಕೊಯ್ದು ಹೊರಗನೆ ಪೂಜಿಸಿದವರ ಕಂಡು, 
ನಾಚಿದೆ ನಾಚಿದೆನಯ್ಯಾ. 
ಒಳೆಗೆ, ಒಂದು ಅನು(ನಿ?)ಮಿಷಲಿಂಗವ ಕಂಡು, 
ಎನ್ನ ಮನೋ ಪುಷ್ಪದಲ್ಲಿ ಪೂಜಿಸಿದಡೆ 
ನಾಚಿಕೆ ಮಾದು ನಿಸ್ಸಂದೇಹಿಯಾದೆನು-ಗುಹೇಶ್ವರಾ. 


| ೧೫ 1 


ll ೧0೬ I 


| ೧೦೭ | 


ಶರಣಸ ಲ 
[+47 


೪೧೮೦ 


ಅರಗಿನ ದೇಗುಲದಲ್ಲಿ ಒಂದು ಉರಿಯ ಲಿಂಗವ ಕಂಡೆ. 
ಮತ್ತೆ ದೇವರ ಪೂಜಿಸುವರಾರೂ ಇಲ್ಲ. 
ಉತ್ತರಾಪಥದ ದಶನಾಡಿಗಳಿಗೆ, 
ಸುತ್ತಿ ಮುತ್ತಿದ ಮಾಯೆ ಎತ್ತಲಿಕೆ ಹೋಯಿತ್ತು? 
ಮರನೊಳಗಣ ಕಿಚ್ಚು ಮರನ ಸುಟ್ಟುದ ಕಂಡೆ! 
ಗುಹೇಶ್ವರನೆಂಬ ಲಿಂಗ ಅಲ್ಲಿಯೆ ನಿಂದಿತ್ತು. 


೪೧೯ 


ಮನ ಮುಟ್ಟದ ಮಜ್ಜನ ತನು ತಾಗದ ದೇಹಾರ, 
ಭಾವ ತಾಗದ ಬಜೆ, ವಷ ತಾಗದ ನೋಟ 
ವಾಯು ತಾಗದ [ಲಿಂಗದ] ಠಾವ ತೋರಾ ಗುಹೇಶ್ವರಾ. 


೪೨೦ 


ಒಂದೆ ಹೊ, ಒಂದೆ ಅಗ್ಬವಣಿ, ಒಂದೆ ಓಗರ, 
ಒಂದೆ ಪ್ರಸಾದ, ಒಂದೆ ಮನ, ಒಂದೆ ಲಿಂಗ. 
ನಂದಾದೀವಿಗೆ, ಕುಂದದ ಬೆಳಗು: ಸ್ವತಂತ್ರ ಪೂಜೆ-ಒಂದೇ. 


ಅನಾಹತವೆರಡಾಗಿ ಬರುಮುಖರಾಗಿ ಕೆಟ್ಟು ಹೋದರು ಗುಹೇಶ್ವರಾ. 


೪೨೧ 


ಮನವೆ ಲಿಗವಾದ ಬಳಿಕ ಇನ್ನಾರ ನೆನೆವುದಯ್ಯಾ? 
ಭಾವವೆ ಐಕ್ಯವಾದ ಬಳಿಕ ಬಯಸುವುದಿನ್ನಾ ರನು? 
ಭ್ರಮೆಯಳಿದ ನಿಜವು ಸಾಧ್ಯವಾದ ಬಳಿಕ 
ಅರಿವುದಿನ್ನಾ ರನು ಗುಹೇಶ್ವರಾ? 


೪೨೨ 


ಗಗನದ ಮೇಲೊಂದು ಸರೋವರ; 
ಆ ಜಲದಲ್ಲಿ ಮುಖವ ತೊಳೆದು ಹೊವ ಕೊಯ್ತವರೆಲ್ಲರೂ; 
ದೇವರಿಗೆ ಮುಖಮಜ್ಞನವನೆರೆದು, ಪೂಜಿಸಿ ಹೊಡವಂಟಡೆ 
ಒಮ್ಮೆ ನಾಯಕನರಕ ತಪ ಸ್ರದಲ್ಲಾ! 
ದೇವಲೋಕದ ಪ್ರಮಥರ ಲಜ್ಜೆ ಯನೇನ ಹೇಳುವೆ ಗುಹೇಶ್ವರಾ. 


COE 


| ೧೦೮ 


ll 20F Il 


Il ೧೧೦ ॥l 


I ೧೧೧ | 


ll ೧೧೨ 1 


೧೨2೦ 


ಅಲ್ಲಮಪ್ರೆಭುದೇವರ ವಚನಸಂಪುಟ 


೪೨೩ 


ಮಲಿನ ದೇಹಕ್ಕೆ ಮಜ್ಮನವಲ್ಲದೆ, ನಿರ್ಮಲದೇಹಕ್ಳೆ ಮಜ್ಜನವೇಕೊ? 
ಉಂಟೆ ವಿಷಯ ಲಿಂಗ ನಿಪ್ಪ ತಿಯಾದ ಶರಣಂಗೆ? 


ಅಗಮ್ಯ ಅಗೋಚರ ಅಪ್ರಮಾಣ ಗುಹೇಶ್ವರಾ-ನಿಮ್ಮ ಶರಣ. | ೧೧೩ 1 


೪೨೪ 


ಜ್ಞನಕ್ಕೆರೆವಡೆ:; ನೀನು ಶುದ್ಧ ನಿರ್ಮಲದೇಹಿ. 
ಪೂಜೆಯ ಮಾಡುವಡೆ; ನಿನಗೆ ಗಗನಕಮಲಕುಸುಮದ ಅವಂಡಿತಪೂಜೆ. 
ಧೂಪದೀಪಾರತಿಗಳ ಬೆಳೆಗುವಡೆ; ನೀನು ಸ್ವಯಂ ಜ್ಯೋತಿಪ್ರಕಾಶನು. 
ಅರ್ಪಿತವ ಮಾಡುವಡೆ; ನೀನು ನಿತ್ಯತೃಪ್ರನು. 
ಅಷ್ಟವಿಧಾರ್ಚನೆಗಳ ಮಾಡುವಡೆ; ನೀನು ಮುಟ್ಟಬಾರದ ಘನವೇದ್ಯನು. 
ನಿತ್ಯನೇಮಗಳ ಮಾಡುವಡೆ: 


ನನಗೆ ಅನಂತನಾಮಂಗಳಾದವು ಹೇಶ್ವರಾ. Il ೧೧೪ ॥l 


೪೨೫ 


ಒಲುಮೆಯ ಕೂಟಕ್ಕೆ ಹಾಸಿನ ಹಂಗೇಕೆ? 
ಬೇಟದ ಮರುಳಗೆ ಲಜ್ಜೆ ಮುನ್ನುಂಟೆ? 
ನಿಮ್ಮನರಿದ ಶರಣಂಗೆ ಪೂಜೆಯ ಹೆಂಬಲ, ದಂದುಗವೇಕೆ? 
ಮಿಸುನಿಯ ಚಿನ್ನಕ್ಕೆ ಒರೆಗಲ್ಲ ಹೆಂಗೇಕೆ? 
ಗುಹೇಶ್ವರಲಿಂಗಕ್ಕೆ ಕುರುಹು ಮುನ್ನು ಂಟೆ? | ೧೧೫ 1 


೪೨೬ 


': ಮುಂಡಧಾರಿಯ ತಲೆ ಮುಂದೆ ಬರ್ಪದ ಕಂಡೆ. 
ಜಟಾಧಾರಿಯ ತಲೆ ನಡೆದು ಹೋಯಿತ್ತ ಕಂಡೆ. 
ಖಂಡಕಪಾಲಿಯ ಖಂಡವ ಕೊಯಿತ್ತ ಕಂಡೆ. 
ಬಾಲಬ್ರಹ್ಮಚಾರಿಯ ಬಾರನೆತ್ತಿ ತ್ತ ಕಂಡೆ. 
ಭಕ್ತರೆಲ್ಲರೂ ಸೆತ್ತು ನೆಲಕಕ್ಕಿತ್ತ ಕಂಡೆ. 
ಗುಹೇಶ್ವರಾ ನೀ ಸೆತ್ತು ಲಿಂಗವಾಯಿತ್ತ ಕಂಡೆ. ll ೧೧೬ 1 


೪೨೭ 


ಎನ್ನಲ್ಲಿ ನಾನು ನಿಜವಾಗಿ ನಿಮ್ಮನರಿದೆಹೆನೆಂದಡೆ 
ಅದು ನಿಮ್ಮ ಮತಕ್ಕೆ ಬಪ್ಪುದೆ? 


ಶರಣಸ್ಮಲ ೧೨೧ 


ಎನ್ನ ನಾನು ಮರೆದು, ನಿಮ್ಮನರಿದಡೆ, 

ಅದು ನಿಮ್ಮ ರೂಪೆಂಬೆ. 

ಎನ್ನ ನಿನ್ನೊಳು ಮರೆದಡೆ, ಕನ್ನಡಿಯೊಳಗಣ ಪ್ರತಿಬಿಂಬದಂತೆ 

ಭಿನ್ನವಿಲ್ಲದೆ ಇದ್ದೆನು ಕಾಣಾ ಗುಹೇಶ್ವರಾ. Il ೧೧೭ 


೪೨೮ 


ಭಕ್ತಂಗೆ ಉತ್ಪತ್ಯ(ತ್ತಿ?) ಎಲ್ಲಾಗಿ, ಸ್ಕಿತಿಯಿಲ್ಲ. 
ಸ್ಥಿತಿಯಿಲ್ಲಾ ಗಿ ಲಯವಿಲ್ಲ. “ಮುನ್ನ. ಎಲ್ಲಿಂದ ಬಂದನಲ್ಲಿಗೆ ಹೋಗಿ, 
ನ್ಯನಾಗಿರ್ಪ ಗುಹೇಶ್ವ ರಾ ನಿಮ್ಮ ಶರಣ Il ೧೧೮ ॥l 


೪೨೯ 


ತುಂಬಿ ಬಂದಡೆ ಪರಿಮಳ ಓಡಿತ್ತ ಕಂಡೆ! 
ಇದೇನು ಸೋಜಿಗ ಹೇಳಾ? 
ಮನ ಬಂದಡೆ ಬುದ್ದಿ ಓಡಿತ್ತ ಕಂಡೆ, 


ದೇವ ಬಂದಡೆ ದೇಗುಲ ಓಡಿತ್ತ ಕಂಡೆ-ಗುಹೇಶ್ವರಾ. Il ೧೦೯ 
೪೩೦ 
ರಂಗ ಒಂದೇ ಕಂಭ ಒಂದೇ ದೇವರೊಂದೇ ದೇಗುಲ ಒಂದೇ. 
ಗುಹೇಶ್ವರಾ ನಿಮ್ಮ ಮನ್ನಣೆಯ ಶರಣರ ದೇವರೆಂದೆಂಬೆ. Il ೧೨೦ | 
೪೩೧ 


ಊರ ಹೊರಗೊಂದು ದೇಗುಲ, 
ದೇಗುಲದೊಳೆಗೊಬ್ಬ ಗೊರತಿ ನೋಡಯ್ಯಾ. 
ಗೊರತಿಯ ಕೈಯಲ್ಲಿ ಸೂಜಿ, ಸೊಜಿಯ ಮೊನೆಯಲ್ಲಿ ಹೆದಿನಾಲ್ಪು ಲೋಕ! 
ಗೊರತಿಯ, ಸೊಜಿಯ, ಹದಿನಾಲ್ಕು ಲೋಕೆವ: 
ಒಂದಿರುಹೆ ನುಂಗಿತ್ತ ಕಂಡೆ!-ಗುಹೇಶ್ವರಾ. ll ೧೨೧ ॥l 


೪೩೨ 


ಮನಕ್ಕೆ ಮನೋಹರವಾದಡೆ ಮನಕ್ಕೆ ಭಂಗ ನೋಡಾ. 
ತನುವಿನಲ್ಲಿ ಸುಖವ ಧರಿಸಿಕೊಂಡಡೆ, ಆ ತನುವಿಂಗೆ ಕೊರತೆ ನೋಡಾ. 


೧೨೨ 


ಅಲ್ಲಮಪ್ತಭುದೇವರ ವಚನಸಂಪುಟ 


ಅರಿವನರಿದು ಸುಖವಾಯಿತ್ತೆಂದಡೆ, 
[ಆ] ಅರಿವಿಂಗೆ ಭಂಗ ನೋಡಾ- ಗುಹೇಶ್ವರಾ. | ೧೨೨ 1 


೪೩೩ 


"ನ? ಎಂಬುದೆ ನಂದಿಯಾಗಿ, "ಮ' ಎಂಬುದೆ ಮಹತ್ತಾಗಿ, 
“ಶಿ” ಎಂಬುದೆ ರುದ್ರನಾಗಿ, "ವಾ' ಎಂಬುದೆ ಹಂಸೆಯಾಗಿ, 
“ಯ” ಎಂಬುದೆ ಅರಿವಾಗಿ, “ಓಂ'ಕಾರವೆ ಗುರುವಾಗಿ, 
ಸಂಬಂಧವೆ ಅಸೆಂಬಂಧವಾಗಿ, ಅಸೆಂಬಂಧವೆ ಸಂಬಂಧವಾಗಿ, 
ಎರಡೂ ಒಂದಾಗಿ ಗುಹೇಶ್ವರಲಿಂಗಸೆಂಬಂಧಿ! | ೧೨೩ 1 


೪೬೪ 


ಜಗದಗಲದ ಮಂಟಪಕ್ಕೆ, ಮುಗಿಲಗಲದ ಮೇಲುಕಟ್ಟಿನಲ್ಲಿ 
ಚಿತ್ರ [ವಚಿತ್ರ]ವ ನೋಡುತ್ತ ನೋಡುತ್ತ; 
ಧ್ಯಾನವಿಶ್ರಾಮದಲ್ಲಿ ದಿಟದಿಟವೆಂಬುದೊಂದು ದರುಶನವ ನೋಡುತ್ತ ನೋಡುತ್ತ, 
ಗಗನಗಂಭೀರದಲ್ಲಿ ಉದಯವಾಯಿತ್ತ ಕಂಡೆ! 
ಗುಹೇಶ್ವರನೆಂಬ ಲಿಂಗವು ತಾನೆಯಾಗಿ! ll ೧೨೪ ॥l 


೪೩೫ 


ಹಿಂದಣ ಅನಂತವನೂ, ಮುಂದಣ ಅನಂತವನೂ 
ಒಂದು ದಿನ ಒಳಕೊಂಡಿತ್ತು ನೋಡಾ! 
ಒಂದು ದಿನವನೊಳಕೊಂಡು ಮಾತಾಡುವ 
ಮಹಂತನ ಕಂಡು ಬಲ್ಲವರಾರಯ್ಯ? 
ಆದ್ಯರು ವೇದ್ಯರು ಅನಂತ ಹಿರಿಯರು, 
ಲಿಂಗದಂತುವನರಿಯದೆ ಅಂತೆ ಹೋದರು ಕಾಣಾ ಗುಹೇಶ್ವರಾ! | ೧೨೫ ॥ 


೪್ಲೀ೬ 


ಹುಟ್ಟುವರೆಲ್ಲರ ಹುಟ್ಟಬೇಡೆಂದೆನೆ? 
ಹೊಂದುವರೆಲ್ಲರ ಹೊಂದಬೇಡೆಂದೆನೆ? 
ಪ್ರಳಯದಲ್ಲಿ ಅಳಿವರ ಅಳಿಯಬೇಡೆಂದೆನೆ? 
ಗುಹೇಶ್ವರಾ ನಿಮ್ಮನರಿದು ನೆರೆದ ಬಳಿಕ, 
ಧರೆಯ ಮೇಲುಳ್ಳವರನಿರಬೇಡವೆಂದೆನೆ? | ೧೨೬ | 


ಶರಣಸ್ಮಲ 
೪೩೭ 
ಆದಿಯಾಧಾರವುಳ್ಳನ್ನ ಕೃರ ಉಪಚಾರ, 
ಎರಡೂ ಒಂದಾದಡೆ ಶಿವಾಚಾರ. 
ಆ ಶಿವಾಚಾರ ಸೆಯವಾದಡೆ ಬ್ರಹ್ಮಾಚಾರ, 
ಗುಹೇಶ್ವರನನರಿದಡೆ ಅನಾಚಾರ! 


೪೩೮ 


ಕಿಚಿ ಸ್ಪಿನೊಳಗೆ(ನೊಡನೆ?) ಹೋರಿದ ಹುಳಿ ಿಯಂತಾದೆನಯ್ಯಾ. 


ಬೆಂದ ಬಲಿಯ ಸಂದಿಕ್ಸಿ ಮತ್ತೊ ೦ದ ಮಾಡಬಾರದಯ್ಯ. 
ಗುಹೇಶ ಶ್ವರಾ-ನಿಮ್ಮ ನಿಲವಿನ ಪರಿ ಪರಿ ಇಂತುಟಯ್ಯಾ. 


೪೩೯ 


ಸತ್ತ ಕೋಳಿ ಎದ್ದು ಕೂಗಿತ್ತ ಕಂಡೆ. 
ಮೊತ್ತದ ಮಾಮರನುಲಿಯಿತ್ತ ಕಂಡೆ. 
ಕತ್ತಲೆ ಬೆಳಗಾಯಿತ್ತ ಕಂಡೆ. 
ಹೊತ್ತಾರೆ ಎದ್ದು ಹೊಲಬುದಪ್ಪೂ ದ ಕಂಡೆ. 
ಇದೇನು ಹತ್ತಿತ್ತೆಂದರಿಯೆ ಗುಹೇಶ್ವರಾ. 


೪೪೦ 


ಪರಮ(ಪರ?)ತತ್ವದಲ್ಲಿ ತದ್ದ ತವಾದ ಬಳಿಕ 
ಬೇರೆ ಮತ್ತೆ ಅರಿದೆಹೆನೆಂಬ ಭ್ರಾಂತೇಕೆ? 
ಅರಿವು ಸೆಯವಾಗಿ ಮರಹು ನಷ,್ಯವಾದ ಬಳಿಕ 
ತಾನಾರೆಂಬ ವಿಚಾರವೇಕೆ? 
ಗುಹೇಶ್ವ ರನ ಬೆರಸಿ ಭೇದಗೆಟ, ಬಳಿಕ 
ಮತ್ತೆ ಸೆಗವ ಮಾಡಿಹೆನೆಂಬ ತವಕವೇಕಯ್ಯಾ ? 


೪೪೧ 


ಇಂದು ಸಾವ ಹೆಂಡತಿಗೆ, ನಾಳೆ ಸಾವ ಗಂಡನವಾ )! 
ಗಳಿಗೆಗಳಿಗೆಗೆ ಮಗು ಹುಟಿ ್ಸಿ ಕೈ ಬಾಯ್ಲೆ ಬಂದಿತ ತ್ರವ್ವಾ | 
ಅರಿವು ಕುರುಹನು ಮರವೆ" ನುಂಗಿತ್ತು; 
ಗುಹೇಶ್ವ ರನುಳಿದನವ್ವಾ | 


೧೨೩ 


ll ೧೨೭ 1 


Il ೧೨೮ ॥ 


ll ೧೨೯ ॥l 


Il ೧೩೦ ॥l 


ll ೧೩೧ ॥| 


೧೨೪ 


ಅಲ್ಲಮಪ್ರಭುದೇವರ ವಚನಸಂಪುಟ 


೪೪೨ 


ಮರುಳುಂಡ ಮನುಷ್ಯನ ಇರವನ ಪರಿಯಂತೆ, 
ಏವವರವನರಿಯಬಾರದು ನೋಡಾ,-ಶಿವಜ್ಞಾನ. 
ಅದನರಿದೆಹೆನರಿದೆಹೆನೆಂದು ನೆನೆಯ ಹೋದರೆ, ಅದು ಮುಂದುದೋರದು. 
ಮರೆದೆಹೆನೆಂದು ಭಾವಿಸೆ ಹೋದಡೆ ತೆರಹುಗೊಡದು! 
ಗುಹೇಶ್ವರಾ, ನಿಮ್ಮ ನೆರೆ ಅರಿದ ಶರಣರು: 
ನಿಸ್ಪೀಮಸುಖಿಗಳು ನೋಡಾ. | ೧೩೨ 


೪೪ 


ಮಣ್ಣಿಲ್ಲದ ಹಾಳ ಮೇಲೆ, ಕಣ್ಣಿಲ್ಲದಾತ ಮಣಿಯ ಕಂಡ, 
ಕೈಯಿಲ್ಲದಾತ ಪವಣಿಸಿದ, ಕೊರಳಿಲ್ಲದಾತ ಕಟ್ಟಿಕೊಂಡ! 
ಅಂಗವಿಲ್ಲದ ಸಿಂಗಾರಕ್ಕೆ ಭಂಗವುಂಟೆ ಗುಹೇಶ್ವರಾ? ll ೧೩೩ 


೪೪ 


ಕಾಮಿಸೆದೆ ನೆನೆದಡೆ, ಕಲ್ಪಿತವಿಲ್ಲದ ಪುರುಷ ಬಂದನೆನಗೆ ನೋಡಾ! 
ಕಲ್ಪಿ ತವಿಲ್ಲದೆ ನೆನೆದಡೆ, ಭಾವಿಸಲಿಲ್ಲದ ಸುಖವು ದೊರಕಿತ್ತು ನೋಡಾ! 
ಗುಹೇಶ್ವರನೆಂಬ ಲಿಂಗವನರಿದ ಬಳಿಕ, “ನಾ? ಎಂಬುದಿಲ್ಲ ನೋಡಾ! ೧೩೪ | 


೪೪೫ 


ನೆಲ ಹುಟ್ಟದಂದಿನ ಧವಳಾರ, 
ಧವಳಾರದೊಳೆಗೊಬ್ಬ ಸೊಳೆ ನೋಡಯ್ಯಾ. 
ಕರುಳಿಲ್ಲದಾತ ಕುಂಟೀನಿಯಾದ ನೋಡಯ್ಯಾ. 
ಕೈಕಾಲಿಲ್ಲದೆ ಅಪ್ಪಲೊಡನೆ!- 
ಇದ ಕಂಡು ಬೆರಗಾದೆ ಗುಹೇಶ್ವರಾ. | ೧೩೫ ॥ 


೪೪೬ 


ಪರಮತತ್ವ (ಪರತತ್ವ?)ದೊಳೆಗಿರಬಲ್ಲಡೆ; ಉಣಲಾಗದು ಉಣದಿರಲಾಗದು. 
ಎಲ್ಲರ ಸೆಂಗದಲ್ಲಿರಲಾಗದು, ಮತ್ತೆ ಒಬ್ಬನೆ ಇರಲಾಗದು. 
ತಾಯಿ ಸತ್ತ ಅರುದಿಂಗಳಿಗೆ ತಾ ಹುಟ್ಟಿದ, ಮೂಲ ಗುಹೇಶ್ವರ. | O೩೬ || 


a 


ಶರಣಸ್ಮಲ ೧೨೫ 
೪೪೭ 
ಸುಳಿಯ ಬಲ್ಲಡೆ ಸುಳುಹೆ ಲೇಸೆಯ್ಯಾ. 
ಗಮನವಿಲ್ಲದೆ ಸುಳಿಯ ಬಲ್ಲಡೆ, ನಿರ್ಗಮನಿಯಾಗಿ ನಿಲ್ಲಬಲ್ಲಡೆ, 
ಅದಕ್ಕದೆ ಪರಿಣಾಮ ಅದಕ್ಕದೆ ಸಂತೋಷ. 
ಗುಹೇಶ್ವರಲಿಂಗದಲ್ಲಿ ಅವರ ಜಗದಾರಾಧ್ಯರೆಂಬೆ. ll ೧೩೭ ॥ 


೪೪೮ 


ತಾ ನಡೆವಡೆ ನಡೆಗೆಟ್ಟ ನಡೆಯ ನಡೆವುದಯ್ಯಾ. 
ತಾ ನುಡಿವಡೆ ನುಡಿಗೆಟ್ಟ ನುಡಿಯ ನುಡಿವುದಯ್ಯಾ. 
ರೂಹಿಲ್ಲದ ಸಂಗವ ಮಾಡಬೇಕು, 
ಭವವಿಲ್ಲದ ಭಕ್ತಿಯ ಮಾಡಬೇಕು. 
ತಾನಾವನೆಂದರಿಯದಂತಿಹುದು, ಗುಹೇಶ್ವರಾ. ॥ ೧೩೮ ॥ 


೪ರ 


ಕಾಲಿಲ್ಲದ ಗಮನ, ಕೈಯಿಲ್ಲದ ಸೋಂಕು, ಬಾಯಿಲ್ಲದ ರುಚಿ, 
ಭಾವವೆ ಕರ್ಪರವಾಗಿ “ಪರಮ ದೇಹಿ? ಎಂದು ಬೇಡುವ 
ಪರಮನ ತೋರಯ್ಯಾ ಗುಹೇಶ್ವರಾ. ll ೧೩೯ 


೪೫೦ 


ಕಣ್ಣೆ ಕಟ್ಟಿಗೆಯಾಗಿ, ಕೈೆಯೆ ಕರ್ಪರವಾಗಿ, 
ಕಿವಿಯೆ ಸೆಕಲಪುರಾತನರ ಕಾರುಣ್ಯವೆನುತ, 
ಮನದ ಭಿಕ್ಷವನುಂಡು, ತನು ಪರಿಣಾಮವನೆಯ್ಲಿಹ 
ಘನಮಹಿಮರ ತೋರಯ್ಯಾ ಗುಹೇಶ್ವರಾ. || ೧೪೦ | 
೪೫೧ 


ಕಂಗಳ ಕರುಳ ಕೊಯ್ದವರ, ಮನದ ತಿರುಳ ಹುರಿದವರ, 
ಮಾತಿನ ಮೊದಲ ಬಲ್ಲವರ; ಎನಗೊಮ್ಮೆ ತೋರಾ ಗುಹೇಶ್ವರಾ. 1೧೪೧ ॥ 


೪೫೨ 


ಆದಿಪುರ ವೇದಪುರ ಹಿಮಪುರ ಖಂಡಿತ ಅಖಂಡಿತ- 
ಶಿವಶಿವಾ ಗಗನವ ಮನ ನುಂಗಿತ್ತು. 


೧೨೬ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಆದಿ ವೇದವ ನುಂಗಿ, ವೇದ ಸ್ವಯಂಭುವ ನುಂಗಿ, 
ಕಾಲ ಕರ್ಮ ಹಿಂಗಿತ್ತು ಗುಹೇಶ್ವರಾ ನಿಮ್ಮ ಶರಣಂಗೆ. | ೧೪೨ ॥ 


೪೫ 


ಮನದೊಳಗೆ ಘನ ವೇದ್ಯವಾಗಿ, ಘನದೊಳಗೆ ಮನ ವೇದ್ಯವಾದ ಬಳಿಕ 
ಪುಣ್ಯವಿಲ್ಲ ಪಾಪವಿಲ್ಲ, ಸುಖವಿಲ್ಲ ದುಃಖವಿಲ್ಲ, 
ಕಾಲವಿಲ್ಲ ಕರ್ಮವಿಲ್ಲ, ಜನನವಿಲ್ಲ ಮರಣವಿಲ್ಲ. 
ಗುಹೇಶ್ವರಾ ನಿಮ್ಮ ಶರಣನು ಘನಮಹಿಮ ನೋಡಯ್ಯಾ. | ೧೪೩ 1 


ಅಭಿ೪ 


ಬೋನದೊಳೆಗೊಂದು ಆನೆ ಇದ್ದಿತ್ತು. 
ಬೋನ ಬೆಂದಿತ್ತು ಆನೆ ಬದುಕಿತ್ತು _ಇಡೇನು ನೋಜಿಗವಯ್ಯಾ? 
ದೇವ ಸೆತ್ತ, ದೇವಿ ಕೆಟ್ಟಳು! 
ಆನು ಬದುಕಿದೆನು ಗುಹೇಶ್ವರಾ. | ೧೪೪ | 


೪೫೫ 


ರುಷಕ್ಕೆ ಬೆಲೆಯಿಲ್ಲ, ಪ್ರಾಣಕ್ಕೆ ನಿರ್ಮಾಲ್ಯವಿಲ್ಲ. 
Su ಎಂಜರಿಸ್ಟ ಸುಖಕ್ಕೆ ಆರೋಚಕವಿಲ್ಲ. 
ಗುಹೇಶ್ವರಾ ನಿಮ್ಮ ಶರಣರ ಭವವಿಲ್ಲ ಬಂಧನವಿಲ್ಲಯ್ಯಾ. | ೧೪೫ | 


೪೫೬ 


ಅಮೃತ ಸೇವನೆಯ ಮಾಡಿ ಆಪ್ಯಾಯನ ಘನವಾಯಿತ್ತು. 
ಪರುಷವೇದಿಯ ಸಾಧಿಸೆ ಹೋದಡೆ ದಾರಿದ್ರ P ಘನವಾಯಿತ್ತು. 
ಮರುಜೇ (ಜ?)ವಣಿಯ ಹಣ್ಣ ಮೆದ್ದು, ಮರಣವಾಯಿತ್ತ ಕಂಡೆ. 
ಎಲ್ಲವನೂ ಸಾಧಿಸೆ ಹೋದಡೆ ಏನೂ ಇಲ್ಲದಂತಾಯಿತ್ತು. 
ನಾನು ನಿಜವ ಸಾಧಿಸಿ ಬದುಕಿದೆನು ಗುಹೇಶ್ವರಾ. | O೪೬ 1 


೪೫೭ 


ಒಂದು ಇಲ್ಲದ ಬಿಂದುವ, ತಂದೆಯಿಲ್ಲದ ಕಂದನ, 
ಮಾತೆ ಇಲ್ಲದ ಜಾತನ, ಗಮನವಿಲ್ಲದ ಗಮ್ಯನ, 
ಮೂವರರಿಯದ ಮುಗ್ಬ ನ ಠಾವ 'ತೋರಿಸು ಗುಹೇಶ್ವ ರಾ. | ೧೪೭ 1 


lea ie 


ಶರಣಸ್ಮಲ 


೪೫೮ 
ಪೂರ್ವಬೀಜವು ಬ್ರಹ್ಮಚರ್ಯವೆ? ಅರಿವು ತಾ ಬ ್ರಿಹ್ಮಚರ್ಯವೆ? 


ಜ್ಞಾನಾಜ್ಞಾನದುದಯ ತಾಬ್ರ ಚರ್ಯವೆ? 
ಗುಹೇಶ್ವರಾ ನಿಮ್ಮ ಶರಣರ ಪರಿಣಾಮವೆ ಬ್ರಹ್ಮಚರ್ಯವು. 


೪ರ 
ನೆಳಲ ಹೊಳಿಹೆನೆಂದು ಬಳಲುತ್ತಿದೆ ಜಗವೆಲ್ಲಾ. 


ನೆಳಲು ಸಾಯಬಲ್ಲುದೆ ಅಂಗಪ್ರಾಣಿಗಳಿಗೆ? 
ಸಮುದ್ರದಾಚೆಯ ತಡಿಯಲ್ಲಿ ಕಳ್ಳನ ಕಂಡು, 
ಇಲ್ಲಿಂದ ಮುನಿದು ಬೈದಡೆ, ಅವ ಸಾಯಬಲ್ಲನೆ? 
ಭಾವದಲ್ಲಿ ಹೊಲಿದ ಹೊಲಿಗೆಯ ಭೇದವನರಿಯರು, 
ಕಾಮಿಸಿದಡುಟಿ ನಮ್ಮ ಗುಹೇಶ್ವರಲಿಂಗವು? 


೪೬೦ 
ಅಜ್ಞಾನವೆಂಬ ತೊಟ್ಟಿಲೊಳಗೆ, ಜ್ಞಾನವೆಂಬ ಶಿಶುವ ಮಲಗಿಸಿ, 


ಸೆಕಲ ವೇದಶಾಸ್ತ್ರವೆಂಬ ನೇಣ ಕಟ್ಟಿ, 

ಹಿಡಿದು ತೂಗಿ ಜೋಗುಳವಾಡುತ್ತಿ ದ್ದಾಳೆ ಭ್ರಾಂತಿಯೆಂಬ ತಾಯಿ! 
ತೊಟಿಲು ಮುರಿದು ನೇಣು ಹರಿದು, ಜೋಗುಳ ನಿಂದಲ್ಲದೆ, 
ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. 


೪೬೧ 


ಮೋಟರ ಮದುವೆಗೆ ಭಂಡರು ಹರೆಯ ಹೊಯ್ದು, 


ಮೂಕೊರತಿಯರು ಕಳಸವ ಹೊತ್ತ ರಲ್ಲಾ | 
"ಉಘೇ ಚಾಂಗು ಭಲಾ' ಎಂದು ನಿಬ್ಬಣ ನೆರೆದು, 


ಹೊದಂಬುಲಕ್ಕೆ ಮುನಿವರದೇನಯ್ಸಾ? 


ಬ್ರಿ 


ತ್ರಿಜಗವೆಲ್ಲಾ ನಬ ಣವಾಯಿತ್ತು, 
ಗುಹೇಶ್ವ ರನನರಿಯದ ಹೆಗರಣವೊ! 


೪೬೨ 


ಜ್ಯೋತಿ ಕಂಡಾ, ಇರಲು ಕತ್ತಲೆ ಕಂಡಾ! 


ನಧಾನ ಕಂಡಾ, ಇರಲು ಬಡತನ ಕಂಡಾ! 


೧೨೭ 


Il ೧೪೮ ॥ 


೧೪೯ 


ll ೧೫೦ ॥| 


Il ೧೫೧ ॥| 


೧೨೮ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಪ್ರಸಾದ ಕಂಡಾ, ಕೊಂಡಡೆ ಪ್ರಳೆಯ ಕಂಡಾ! 
ಗುಹೇಶ್ವರ ಕಂಡಾ, ಇದು ಭ್ರಾಂತು ಕಂಡಾ! | ೧೫೨ ॥ 


೪೬೩ 


ಜಲದೊಳೆಗೆ ಹುಟ್ಟಿ ನೆಲದೊಳಗೆ ಹುದುಗಿರ್ದುದ, 
ಕೆಲಬಲದೊಳಗಿರ್ದವರೆಲ್ಲಾ ಬಲ್ಲರೆ? 
ಗಾಳಿಯೊಳಗಿಪ್ಪ ಜ್ಯೋತಿ ಕೆಡದೆ ಇದ್ದುದ ಕಂಡು-ನಾನು ಬೆರಗಾದೆ! 
ಬಾಲಕ್ರೀಡೆಯೊಳಗಾಡುತ್ತಿಪ್ಪ ನಾರಿಯ ಮಕ್ಕಳ್ಳವರು, 
ಆರೂ ಕಾಣದ ಬಾವಿಯೊಳೆಗೆ ಬಿದ್ದಿ ರಲು, 
ಬೇರೆ ಮತ್ತೆ ಜ್ಞಾನವೆಲ್ಲಿಯದೊ? 
ಗುಹೇಶ್ವರಾ, ನಿಮ್ಮನರಿಯದ, ಬರಿಯರಿವಿನ ಹಿರಯರ ಕಂಡಡೆ, 
ನಾನು ನಾಚುವೆನಯ್ಯಾ. | ೧೫೩ 


೪೬೪ 


ಕುಲಮದ ಛಲಮದ ವಿದ್ಧಾಮದದವರ ತೋರದಿರಾ. 
ಅವರ ಆರೂಢಿಪದವಿಯನೆನಗೆ ತೋರದಿರಾ. 
ಅವರ ಗರುವ ಗಂಭೀರವನೆನಗೆ ತೋರದಿರಾ. 
ಶಮೆದಮೆಯುಳಿದು ದಶಮುಖ ನಿಂದು 
ಲಿಂಗದಲ್ಲಿ ಲೀಯವಾದವರನಲ್ಲದೆ, ಎನಗೆ ತೋರದಿರಾ ಗುಹೇಶ್ವರಾ. 1 ೧೫೪ ॥ 


೪೬೫ 


ವೇದವೆಂಬುದು ಓದಿನ ಮಾತು; ಶಾಸ್ತ್ರವೆಂಬುದು ಸಂತೆಯ ಸುದ್ದಿ. 
ಪುರಾಣವೆಂಬುದು ಪುಂಡರ ಗೋಷ್ಠಿ, ತರ್ಕವೆಂಬುದು ತಗರ ಹೋರಟೆ. 
ಭಕ್ತಿ ಎಂಬುದು ತೋರಿ ಉಂಬ ಲಾಭ. 
ಗುಹೇಶ್ವರನೆಂಬುದು ಮೀರಿದ ಘನವು! Il ೧೫೫ | 


೪೬೬ 


ಆಸೆಯೆಂಬ ಶೂಲದ ಮೇಲೆ, ವೇಷವೆಂಬ ಹೆಣನ ಕುಳ್ಳಿರಿಸಿ; 
ಧರೆಯ ಮೇಲುಳ್ಳ ಹಿರಿಯರು ಹೀಂಗೆ ಸವೆದರು ನೋಡಾ! 
ಆಸೆಯ ಮುಂದಿಟು ಕೊಂಡು ಸುಳಿವ ಹಿರಿಯರ ಕಂಡು, 
ಹೇಸಿಕೆಯಾಯಿತ್ತು ಗುಹೇಶ್ವರಾ. | ೧೫೬ | 


ರಣಸ ಲ 
ಳಿ 


೪೬೭ 


ಧರೆಯ ಮೇಲುಳ್ಳ ಅರುಹಿರಿಯರೆಲ್ಲರೂ 
ಮರುಳುಗೊಂಡಾಡುತ್ತಿ ದ್ದಾರೆ ನೋಡಾ. 
ಮಂಜಿನ ಮಡಕೆಯೊಳಗೆ ರಂಜನೆಯ ಭಂಡವ ತುಂಬಿ 
ಅಂಜದೆ ಪಾಕವ ಮಾಡಿಕೊಂಡು ಉಂಡು, 
ಭಂಡವ ಮಾರುತ್ತಿರ್ಪರು ನೋಡಾ. 
ಸೆಂಜೀವನಿಯ ಬೇರೆ ಕಾಣದೆ ಮರಣಕ್ಕೊಳಗಾದರು 
ಗುಹೇಶ್ವರನನರಿಯದ ಭವಭಾರಕರೆಲ್ಲರು. 


೪೬೮ 


ಜಗದ ಕರ್ತನ ಕೈಯಲ್ಲಿ ಹಿಡಿದುಕೊಂಡು 
ಮನೆಮನೆ ತಪ್ರದೆ ತಿರುಗುವ ತುಡುಗುಣಿಯಂತೆ 
ಕಾಡಲಾಗದು ಭಕ್ತನ, ಬೇಡಲಾಗದು ಭವಿಯ. 
ಕಾಡಿ ಬೇಡಿ ನೀವು ಒಲಿಸಿಕೊಂಡಡೆ, 
ಬೇಂಟೆಯ ಶ್ವಾನ ಮೊಲಕ್ಕೆ ಬಾಯಿನೆರೆದಂತೆ ಗುಹೇಶ್ವರಾ. 


೪೬೯ 


ಬಾಯೆ ಭಗವಾಗಿ ಕೈಯೆ ಇಂದ್ರಿಯವಾಗಿ 
ಹಾಕುವ ತುತ್ತು ಗಳಲ್ಲಾ ಬಿಂದು ಕಾಣಿರೊ! 
ಪ್ರಥಮವಿಷಯವಿಂತಿರಲಿಕೆ, ಗುಹೇಶ್ವರ ಏಕೋ ಅದ್ದೆ ಪತ! 


೪೭೦ 
ಜಾನು ಜಂಗೆಯಲ್ಲಿ ಹುಟ್ಟಿ ಜಂಗಮವೆನಿಸಿಕೊಳಬಹುದೆ? 
ಆ ಠಾವು ಹಿಂಗಿದಡೆ ಭಂಗಿತನು ಕಂಡಾ. 


ಅಂತರಂಗದಲೊದಗೂದನರಿಯರು 
ಗುಹೇಶ್ವರನೆಂಬುದು ಮೀರಿದ ಘನವು! 


೪೭೧ 


ಜಂಗಮಸ್ಸೆಲಕ್ಕೆ ಲಕ್ಷಣವಾವುದೆಂದಡೆ ಹೇಳಿಹೆ ಕೇಳಿರಣ್ಣಾ: 


ಮೂರರ ಹೊಲಿಗೆಯ ಬಿಚ್ಚಿ ಆರ ಮಾಡಬೇಕು. 
ಆರರ ತಿರುಳ ತೆಗೆದು ಒಂದರೊಳಗೆ ನಿಲಿಸೆಬೇಕು, 


೧೨೯ 


Il ೧೫೭ ॥ 


I ೧೫೮ ॥ 


ll ೧೫೯ | 


lH O೬೦ ll 


CAC 


ಅಲ್ಲಮಪ್ಪ್ತಭುದೇವರ ವಚನಸಂಪುಟ 


ಐದರ ಮುಸುಕನುಗಿದು, ಐದರ ಕಳೆಯ ಕೆಡಿಸಿ 

ಐದರ ನಿಲವನಡಗಿಸಿ, ಮೂರರ ಮುವ್ರೆಯನೊಡೆದು 

ನಾಲ್ಕರೊಳೆಗೆ ನಿಲ್ಲದೆ, ಮೂರು ಮುಖವು ಒಂದು ಭಾವವಾಗಿ ಇರಬೇಕು! 

ಈ ಭೇದವನರಿಯದೆ ಸುಳಿವರ ಕಂಡು 

ಬೆರಗಾದೆ ಕಾಣಾ ಗುಹೇಶ್ವರಾ. ೧೬೦೧ ॥ 


೪೭೨ 
ಹಗಲ ಇರುಳ ಮಾಡಿ, ಇರುಳೆ ಹಗಲ ಮಾಡಿ, 
ಆಚಾರವ ಅನಾಚಾರವ ಮಾಡಿ, ಅನಾಚಾರವ ಆಚಾರವ ಮಾಡಿ, 


ಭಕ್ಕ ನ ಭವಿಯ ಮಾಡಿ, ಭವಿಯ ಭಕ್ತ ನ ಮಾಡಿ 
ನುಡಿವವರ ಮಾತ ಕೇಳಲಾಗದು ಗುಹೇಶ್ವರಾ. | ೧೬೨ 1 


೪೭a 


ಇಷ್ಟಲಿಂಗವ ತೋರಿ ಮೃಷ್ಟಾನ್ನವ ಹಾರುವವರಿಗೆ 
ಇಷ್ಪಾರ್ಥಸಿದ್ದಿ ಇನ್ನೆ ಲ್ಲಿಯಮೊ? 
ಅದೆಲ್ಲಿಯದೊ ಲಿಂಗ ಅದೆಲ್ಲಿಯಮೊ ಜಂಗಮ? 
ಅದೆಲ್ಲಿಯದೊ ಪಾದೋದಕ ಪ್ರಸಾದ? 
ಅಲ್ಲದಾಟವನಾಡಿ ಎಲ್ಲರೂ ಮುಂದುಗೆಟ್ಟರು,- 
ಗುಹೇಶ್ವರಾ ನಿಮ್ಮಾಣೆ. | ೧೬೩ || 
೪೭೪ 
ಕಂಕುಳೆಂಬುದು ಕವುಚಿನ ತವರುಮನೆ. 
ಕರಸ್ಥ ಲವೆಂಬುದು [ಕೈ]ಕೆಟ್ಟ ಹುಣ್ಣು < 
ಅಮಳೋಕ್ಯವೆಂಬುದು ಬಾಯ ಭಗಂದರ (ಓಬಗದಳ?). 
ಅಂಗಸೋಂಕೆಂಬುದು ಪಾಪದ ತವರುಮನೆ. 
ಉತ್ತಮಾಂಗವೆಂಬುದು ನೆತ್ತಿಯ ಮೃತ್ಯು. 
ಕಂಠವೆಂಬುದು ಗಂಟಲ ಗಾಣ. 
ಮತ್ತೆ, ಗುಹೇಶ್ವರನ ಮಾತು ನಿಮಗೇಕೆಲವೊ? | ೧೬೪ | 


೪೭3 


ಅರಿವು ಅರಿವು ಎನುತ್ತಿ ಪ್ಪಿರಿ ಅರಿವು ಸಾಮೂನ್ಯವೆ? 
ಹಿಂದಣ ಹೆಜ್ಜೆ ಯ ನೋಡಿ ಕಂಡಲ್ಲದೆ 


ಶರಣಸ್ನಲ (4. 
Ne 


ಮುಂದಣ ಹೆಜ್ಜೆ ಯಳದಲ್ಲದೆ, ಒಂದು ಪಾದ ನೆಲೆಗೊಳ್ಳದು. 
ನೆಲನ ಬಿಟ್ಟು ಆಕಾಶದಲ್ಲಿ ನಿಂದು ಮುಗಿಲೊಳಗೆ ಮಿಂಚಿದಲ್ಲದೆ 
ತಾನಾಗಬಾರದು. -ಗುಹೇಶ್ವರನೆಂಬುದು ಬರಿದೆ ಬಹುವೆ ಹೇಳಿರೆ? | ೧೬೫ | 


೪೭೬ 


ಹರಿದು ಪತ್ತಿ ಮುಟ್ಟಿ ಹಿಡಿದಿಹೆವೆಂದು 
ಜಾರಿ ಉರುಳಿ ಬಿದ್ದರು ಅನಂತರು. 
ಹಿಡಿದವರೆಲ್ಲ ಹೆಣನುಂಡು ಹೋದರು. 
ನಾ ಹಿಡಿದ ಬಂಡಿ (ಬಂದಿ?) 
ಒಡಬಂಡಿ (ಒಡಬಂದಿ?)ಯಾಯಿತ್ತು ಗುಹೇಶ್ವರಾ. | S೬೬ | 


೪೭೭ 


ಆದಿಯಾಧಾರ ತನುಗುಣವುಳ್ಳನ್ನಕ್ಸ್ಟರ ಸೆಮತೆಯೆಂಬುದೇನೊ? 
ಕಾಲಕಲ್ಪಿತ ಉಪಾಧಿಯುಳ್ಳನ್ನ ಕರ ಶೀಲವೆಂಬುದು ಭಂಗ. 
ಕಾಮವೆಂಬುದರ ಬೆಂಬಳಿಯ ಕೂಸಿನ ಹುಸಿಯ ತಾನೆಂದು 
ತಿಳಿಯದಿನ್ವ ಕೃರ, 
ಗುಹೇಶ್ವರಾ ನಿಮ್ಮ ನಾವಕ್ಕೆ ನಾಚದವರನೇನೆಂಚಿನು? | O೬೭ I 


೪೭೮ 


ಮದ್ಯ ಮಾಂಸಾದಿಗಳೆ ಮುಟ್ಟಿವೆಂದೆಂಬಿರಿ-ನೀವು ಕೇಳಿರೆ. 
ಮದ್ಯವಲ್ಲದೇ(ವೇ?)ನು ಅಷ್ಟಮದಂಗಳು? 
ಮಾಂಸೆವಲ್ಲದೇ(ವೇ?)ನು ಸೆಂಸಾರಸೆಂಗ? 
ಈ ಉಭಯವನತಿಗಳದಾತನೆ, ಗುಹೇಶ್ವರಲಿಂಗದಲ್ಲಿ ಲಿಂಗೈೈಕ್ಕನು. ೧೬೮ 


೪೭೯ 
ದಾರಿಗೊಂಡು ಹೋಹವರೆಲ್ಲರೂ ನೀವು ಕೇಳಿರೆ. 
ಮೂರು ಬಟ್ಟೆ ಕೂಡಿದ ಠಾವಿನಲ್ಲಿ ಒಬ್ಬ ಹೆಮ್ಮಾರಿ ಐದಾಳೆ. 
ಆ ಮಾರಿಯ ಬಾಯೊಳೆಗೆ ಮೂರು ಘಟ್ಟವಿಪ್ಪು ವು. 
ನಂಜಿನ ಸೊನೆ ಸುರಿವುತ್ತಿ ಪುದು. 
ಕಾಡ ಕೋಣನ ಮುಖದಲ್ಲಿ ಕತ್ತಲೆ ಕಾಣಲೀಸದು. 


೧೩೨ 


ಐದು ಬಾಯ ಹುಲಿ ಆಗುಳಿಸುತ್ತಿಪ್ಪುದು. 
ಇವೆಲ್ಲವ ಗೆದ್ದಲ್ಲದೆ ಗುಹೇಶ್ವರನ ಕಾಣಬಾರದು. l ೧೬೯ 1 


2೮0 


ಜಂಗಮ ಘನವೆಂಬೆನೆ? ಬೇಡಿ ಕಿರಿದಾಯಿತ್ತು. 
ಲಿಂಗ ಘನವೆಂಬೆನೆ? ಕಲುಕುಟಿಗನ ಕೈಯಲ್ಲಿ 
ಮೂಡಿಸಿಕೊಂಡು ಕಿರಿದಾಯಿತ್ತು. 
ಭಕ್ತ ಘನವೆಂಬೆನೆ? ತನು-ಮನ-ಧನದಲ್ಲಿ ವಂಚಕನಾಗಿ ಕಿರಿದಾದ. 
ಇಂತೀ ತ್ರಿವಿಧದಲ್ಲಿ ಪರಿಣಾಮವಿಲ್ಲ ಪರಮಾರ್ಥವಿಲ್ಲ. 
ಘನವ ಬಲ್ಲವರಾರೊ ಗುಹೇಶ್ವರಾ? Boe 


೪೮೧ 


ಭಕ್ತರೆಲ್ಲರೂ ಲಂದಣಿಗರಾಗಿ ಹೋಯಿತ್ತು. 
ಜಂಗಮಗಳೆಲ್ಲರೂ (ಜಂಗಮನವೆಲ್ಲ?) 
ಉಪಜೀವಿಗಳಾಗಿ, ಹೋದರು (ಹೋಯಿತ್ತು?). 
ಇದೇನೊ? ಇದೆಂತೊ? ಅರಿಯಲೆ ಬಾರದು. 
ಕಾಯಗುಣ ನಾಸ್ತಿಯಾದಾತ ಭಕ್ತೆ, | 
ಪ್ರಾಣಗುಣ ನಾಸ್ಮಿಯಾದಾತ ಜಂಗಮ, 
ಉಳಿದವೆಲ್ಲವ ಸಟೆಯೆಂಬಿ ಗುಹೇಶ್ವರಾ. ll ೧೭೧ ॥ 
೪೮೨ 
ಜ್ಞಾನದ ಉಬ್ಬು ಕೊಬ್ಬಿನಲ್ಲಿ ನುಡಿವುತ್ತಿಪ ಶ್ರರೆಲ್ಲರು (ಉಲಿವುತ್ತಿ ಪ್ರ ರೆಲ್ಲರು?): 
ನಾಮ ನಾಸ್ಮಿಯಾಗದು, ತನುಗುಣ ನಾಸ್ತಿ 'ಯಾಗವಮು, 


ಕರಣಾದಿಗುಣಂಗಳು ನಾಸ್ಲಿಯಾಗವು, ಕರಸ ಸಲ ನಾಸ್ತಿಯಾಗದು. 
ಇದೆತ್ತಣ ಉಲುಹೊ ಗುಹೇಶ್ವ ರಾ? Il ೧೭೨ 1 


೪೦೩ 


ಜಗ[ದ್‌]ವಂದ್ಯರೆಂದು ನುಡಿದು ನಡೆವರು ನೋಡಾ 
ಭವಬಂಧನದ ಕುಣಿಕೆಯ ಕಳೆಯಲರಿಯರು ನೋ 
ಭವ ತಮ್ಮ ತುಳಿ ತುಳಿದು ಕೊಂದಿತ್ತು ~~ 
ಶಬ್ದ ವೇದಿಗೆಳೆದು ನುಡಿದು ನಡೆವರು ನೋಡಾ, 
ವಿಃ ಶಬ್ಬ ವೇದಿಸೆನಿರ್ದಡೆ, ಗುಹೇಶ್ವ ರ ನೋಡಿ ನಗುತ್ತಿಪ್ಪ ನೋಡಾ! ೧೭೩ ॥ 


ಶರಣಸ್ಮ ಲ ೧೩೩ 


೪೮೪ 


ಲೋಕದವರನೊಂದು ಭೂತ ಹಿಡಿದಡೆ, 
ಆ ಭೂತದಿಚ್ಛಯಲ್ಲಿ ನುಡಿವುತ್ತಿ ಪ್ರರು. 
ಲಾಂಛನ ಧಾರಿ ವೇಷವ ಧರಿಸಿ, ಆಸೆಯಿಂದ ಘಾಸಿಯಾಗಲೇಕಯ್ಯಾ? 
ಆನೆಯ ಚೋಹವ ತೊಟು, ನಾಯಾಗಿ ಬೊಗಳುವ 
ಮಾನವರನೇನೆಂಬೆ ಗುಹೇಶ್ವರಾ? | ೧೭೪ il 


೪೮೫ 


ಏನೆಂದರಿಯರು ಎಂತೆಂದರಿಯರು, 
ರುದ್ರನ ನೊಸಲ ಕಣ್ಣ ಕಿಚ್ಚಿನೊಳಗೆ 
ತ್ರಿಪುರವ ಸುಡಲರಿಯದೆ 
ಕಾಮನ ಕಣ್ಣ ಕಿಚ್ಚಿನೊಳೆಗೆ ತ್ರಿಪುರವ ಸುಡುತ್ತಿಪ್ಪರು. 
ಭೂಮಿಯಾಕಾಶವ ಮೆಟ್ಟಿ, 
ಕಾಮಗಣಂಗಳ ಕೂಡೆ ಕಾದಿ ಗೆಲಲರಿಯದೆ 
ನೀಲಗಿರಿಯ ಮೇಲೆ ನಿಂದು 
ಉಲಿದ (ಉಲಿಯ?) ಉಯ್ಯಾಲೆಯ ನಾಡುತ್ತಿ ಪ್ಪರಯ್ಯಾ. 
ಗುಹೇಶ್ವರಾ ನಿಮ್ಮನರಿದೆಹೆವೆಂಬವರೆಲ್ಲ 
ಬರುದೊರೆವೋದರಯ್ಯಾ. | ೧೭೫ 


೪೮೬ 


ಗಗನದ ಮೇಘಂಗಳೆಲ್ಲ ಸುರಿದು[ವು] ಭೂಮಿಯ ಮೇಲೆ. 
ಭೂಮಿ ದಣಿಯುಂಡು ಸಸಿಗಳೆಲ್ಲಾ ಬೆಳೆದವು. 
ಬಹುವಿಕಾರದಿಂದ ಬೆಳೆದ ಸೆಸಿ[(ಯ], ವಿಕಾರದಿಂದ ಗ್ರಹಿಸುವ 
ಕಾಮವಿಕಾರಿಗಳು, ಲಿಂಗವನೆತ್ತ ಬಲ್ಲರು ಗುಹೇಶ್ವರಾ. ll o೭t il 


೪೦೭ 
ಮರನುಳ್ಳನ್ನ ಕ್ಕ ಎಲೆ ಉಲಿವುದು ಮಾಬುದೆ? 
ಶರೀರೆವುಳ್ಳನ್ನಕ್ಕ ವಿಕಾರ ಮಾಬುದೆ? 
ಅಯ್ಯಾ ಸುಳುಹುಳ್ಳನ್ನಕ್ಕ ಸೂತಕೆ ಹಿಂಗೂದೆ 
ಗುಹೇಶ್ವರಾ? ll ೧೭೭ 1 


೧೩೪ 


ಅಲ್ಲಮಪ್ರಭುದೇವರ ವಚನಸಂಪುಟ 


೪೮೮ 


ಅರಿವಿನ ಬಲದಿಂದ ಕೆಲಬರು 
ಅರಿಯದವರ ಗೆಲಬೇಕೆಂದು, 


ಬರುಮಾತಿನ ಉಯ್ಯಲೆಯನೇರಿ, ಒದೆದು ಒರಲಿ ಕೆಡೆವ ದರಿದ್ರರು! 
ಅರಿವು ತೋರದೆ ಇರಬೇಕು-ಕಾಯನಿರ್ಣಯ ನಿಃಪತಿಯೆಂಬಾತನು. 


ಸೋಂಕಿನ ಸೋಜಿಗವೆಂಬ ಪರಿಣತೆ ಫಲಿಸಬೇಕು, 
ಅರಿವು ತೋರದೆ ಎರಡೆಂಬ ಭಿನ್ನವೇಷವ ತೊಟ್ಟು 
ಡಂಬಕವ ನುಡಿದೆಹೆವೆಂಬ ಉದ್ದ ೦ಡರ 

ಗುಹೇಶ್ವರ ಕಂಡರೆ ಕನಲುವ. 


೪೦೯ 


ಹೋಮವ ಮಾಡುವರ ಕಂಡೆ; 
ಹೊಗೆಯ ನಿಲಿಸುವರ ಕಾಣೆ. 
ದೂರ ದಾರಿ ನಡೆವರ ಕಂಡೆ; 
ಕಾಲುಗಳ ನುಂಗುವರ ಕಾಣೆ. 
ಆಲು (ರು?)ತ್ತ ಬೊಬ್ಬೈಗೊಟ್ಟು ರಣದೊಳಗೆ ಅಳಿದು 
ಮುಂಡ ಮುಂದೆ ನಡೆದಾಡುವರ ಕಂಡೆ, 
ಹರಿದ ಶಿರವ ಹಿಡಿದುಕೊಂಡು, 
ಕುಣಿದಾಡುವರ ಕಾಣೆ ಗುಹೇಶ್ವರಾ. 


೪೯೦ 


ಹೊನ್ನ ತೂಗಿದ ತ್ರಾಸುಕಟ್ಟಳಿ ಹೊನ್ನಿಂಗೆ ಸೆರಿಯಪ್ಪುದೆ? 
ಸನ್ನ ಹಿತರಾದೆವೆಂಬ ನುಡಿಗೆ ನಾಚರು ನೋಡಾ, 
ಕನ್ನದಲಿ ಸವೆದ ಕಬ್ಬುನದಂತೆ, 
ಮುನ್ನ ಹೋದ ಹಿರಿಯರು ಲಿಂಗದ ಸುದ್ದಿಯನರಿಯರು. 
ಇನ್ನಾರು ಬಲ್ಲರು ಹೇಳಾ ಗುಹೇಶ್ವರಾ? 


೪೯೧ 


Il ೧೭೮ 1 


| ೧೨೯ 1 


| ೧೮೦ ॥ 


ಶಬ್ದಿಯಾದಾತ ತರುಗಳ ಹೋತ, ನಿಶ್ರಬ್ಬಿ ಯಾದಾತ ಪಾಷಾಣವ ಹೋತ. 


ಕೋಪಿಯಾದಾತ ಅಗ್ಗಿಯ ಹೋತ, ಶಾಂತನಾದಾತ ಜಲವ ಹೋತ. 
ಬಲ್ಲೆನೆಂಬಾತ ಇಲ್ಲವೆಯ ಹೋತ, ಅರಿಯೆನೆಂಬಾತ ಪಶುವ ಹೋತ. 


ಶರಣಸ್ಮಲ ೧೩೫ 


ಇದು ಕಾರಣ-ಅರಿಯೆನೆನ್ನದೆ ಬಲ್ಲಿನೆನ್ನದೆ ಅರುಹಿನ ಕುರುಹನಳಿದುಳಿದು 
ಗುಹೇಶ್ವರನೆಂಬ ಲಿಂಗವ ಹೋತವರನಾರನೂ ಕಾಣೆ, Il ೧೮೧ ll 


೪೯೨ 


ನಾದದ ಉತ್ರ ತ್ತಿ ಸ್ಥಿತಿ ಲಯವನು 
ಹೇಳಿದಡೇನು ಕೇಳಿದಡೇನು, ಎಲೆ ಮರುಳೆ! 
ಬಿಂದು ದಳದ ಉತ್ಪತ್ತಿ ಸ್ಥಿ ತಿ ಲಯವನು 
ಹೇಳಿದಡೇನು ಕೀಳಿದಡೇನು ಎಲೆ ಮರುಳೆ! 

ದಳದ ಉತ್ಪತ್ತಿ ಸ್ಥಿತಿ ಲಯವನು 

ಹೇಳಿದಡೇನು ಕೇಳಿದಡೇನು ಎಲೆ ಮರುಳೆ! 
ಮುಗಿಲಗಲದ ಅಂಬರ ವಾಯು ಅಗ್ಲಿಜಲ ಧರೆಯ ಹೊತ್ತುಕೊಂಡು 
ಅವ, ಹೇಳಿದಡೇನು ಕೇಳಿದಡೇನು ಎಲೆ ಮರುಳೆ! 
ಗುಹೇಶ್ವರಲಿಂಗದ ಬಾರಿಗೊಳಗಾಗಿ, 
ಇವೆಲ್ಲವನುಂಟುಮಾಡಲರಿಯೆನಾಗಿ-ಎನಗಿಲ್ಲವೆನುತಿರ್ದೆನಯ್ಯಾ. |} ೧೮೨ ॥| 


೪೯೩ 


ಮುಂದಳೊರಿಗೆ ಬಟ್ಟೆ ಇದೇ ಹೋಗೆಂದಡೆ 
ಅಂಧಕನೇನು ಬಲ್ಲನು ಹೇಳಾ? 
ಸಂಗ್ರಾಮದಲ್ಲಿ ಓಡಿದ ಹಂದೆ ಗೆಲಬಲ್ಲನೆ ಹೇಳಾ? 
ನಿಂದ ನಿಲವಿನ (ನೀರಿನ?) ಮಡುವ ಕಂದನೀಸಾಡ ಬಲ್ಲನೆ ಹೇಳಾ? 
ಗುಹೇಶ್ವರನೆಂಬ ನರಾಳದ ಘನವ 
ಪಂಚೇಂದ್ರಿ[ಯ]ಕನೆತ್ತ ಬಲ್ಲನು ಹೇಳಾ? Il ೧೮೩ | 


೪೯೪ 


ಗಗನದ ಮೇಘಂಗಳು ಸುರಿದಲ್ಲಿ ಒಂದು ಹಿರಿಯ ಕೆರೆ ತುಂಬಿತ್ತು. 
ಆ ಕೆರೆಗೆ ಏರಿ ಮೂರು; 
ಅಲ್ಲಿ ಒಳೆಗೆ ಹೆತ್ತು ಬಾವಿ ಹೊರಗೆ ಐದು ಬಾವಿ! 
ಆ ಏರಿಯೊಳೆಗೆ ಒಂಬತ್ತು ತೂಬನುಚ್ಛಿದಡೆ 
ಆಕಾಶವೆಲ್ಲ ಜಲಮಯವಾಯಿತ್ತು! 
ತುಂಬಿದ ಜಲವನುಂಡುಂಡು ಬಂದು 
ಆಂಜದೆ ನುಡಿವ ಭಂಡಯೋಗಿಗಳನೇನೆಂಬೆ ಗುಹೇಶ್ವರಾ. Il ೧೮೪ ll 


೧೩೬ 


ಅಲ್ಲಮಪ್ರಭುದೇವರ ವಚನಸಂಪುಟ 
೪೯೫ 


ರೂಪನ[ನೆ] ಕಂಡರು, ನಿರೂಪಗನೆ] ಕಾಣರು. 
ಅನುವನೆ ಕಂಡರು, ತನುವನೆ ಕಾಣರು. 
ಆಚಾರವನೆ ಕಂಡರು, ವಿಚಾರವನೆ ಕಾಣರು. 
ಗುಹೇಶ್ವರಾ — ನಿಮ್ಮ ಕುರುಹನೆ ಕಂಡರು, 
ಕೂಡಲರಿಯದೆ ಕೆಟ್ಟರು! | ೧೮೫ ॥| 


೪೯೬ 


ಇರುಳೊಂದು ಮುಖ ಹಗಲೊಂದು ಮುಖ 
ಕಾಯವೊಂದು ಮುಖ ಜೀವವೊಂದು ಮುಖ, 
ಬುದ್ಧಿ ಯನರಿಯದಿದೆ ನೋಡಾ! 
ಪ್ರಾಣಲಿಂಗವೆಂಬ ಭ್ರಾಂತು ನೋಡಾ! 
ಇದುಕಾರಣ - ಮೂರುಲೋಕವೆಯ್ದೆ 
ಬರುಸೊರೆಮೋಯಿತ್ತು ಗುಹೇಶ್ವರಾ. | ೧೮೬ 1 


೪೯೭ 


ಭಾವದಲ್ಲಿ ಭ್ರಮಿತರಾದವರ 
ಸೀಮೆಯೇನು? ನಿಸ್ಟೀಮೆಯೇನು? 
ವಚನದ ರಚನೆಯ ರಂಜನೆಯ ಲೀಲೆಯನಾಡುವರು. 
ಗುಹೇಶ್ವರನಿಪ್ಪ ಗುಪ್ಪವೆಂತೆಂದರಿಯರು. | ೧೮೭ | 


೪೯೮ 


ಅಘಟಿತ ಘಟಿತನೆ ವಿಪರೀತ ಚರಿತ್ರನೆ, 
ಸಾವರ ಕೈಯಲ್ಲಿ ಪೂಜೆಗೊಂಬರೆ ಲಿಂಗಯ್ಯಾ? 
ಸಾವರ ನೋವರ ಕೈಯಲ್ಲಿ ಪೂಜೆಗೊಂಬುದು 
ಲಜ್ಜೆ ಕಾಣಾ - ಗುಹೇಶ್ವರಾ. l ೧೮೮ | 


೪೯೯ 


ಅಪರಿಮಿತ ಕತ್ತಲೆಯೊಳೆಗೆ ಪರಿಮಿತದ ಬೆಳಗನಿಕ್ಕಿದಡೆ 
ಬೆಳಗೂ ಅದೆ, ಕತ್ತ ಲೆಯೂ ಅದೆ! 
ಇದೇನು ಚೋದ್ಯವೊ? ಒಂದಕ್ಕೊಂದಂಜದು! 


ಶರಣಸ್ಮಲ ೧೩೬ 


ಆನೆಯೂ ಸಿಂಹವೂ ಒಂದಾಗಿ ಉಂಬುದ ಕಂಡು 
ಬೆರಗಾದೆನು ಕಾಣಾ - ಗುಹೇಶ್ವರಾ. Il ೧೮೯ Il 


೫೦೦ 


ತತ್ವವೆಂಬುದ ನೀನೆತ್ತ ಬಲ್ಲೆಯೊ? 
ಸತ್ತು ಮುಂದೆ ನೀನೇನ ಕಾಬೆಯೊ? 
ಇಂದೆ ಇಂದೆಯೊ ಇಂದೆ ಮಾನವಾ 
ಮಾತಿನಂತುಟಲ್ಲ ಶಿವಾಚಾರ, ದಸರಿದೊಡಕು ಕಾಣಿರಣ್ಣಾ R 
ರಚ್ಛೆಯ ಮಾತಲ್ಲ ಬೀದಿಯ ಮಾತಲ್ಲ. 
ಏಕೋ ರಾತ್ರಿಯ ಬಿಂದು ನೋಡಾ! 
ಗುಹೇಶ್ವರನ ಕೂಡಿದ ಕೂಟ 
ಇಂದು ಸುಖ, ಮುಂದೆ ಲೇಸು! Il ೧೯೭ Il 


೫೦೧ 


ಪೃಥ್ವಿ ಅಷ್ಟು ತೇಜ ವಾಯು ಆಕಾಶದಲ್ಲಿ 
ಬೆಳೆಯುತ್ತಿದ್ದಡೇನು ನೋಡಾ. 
ಘನ ಘನವನರಿದೆನೆಬ ಮರುಳು ಮಾನವರ ನೋಡಾ. 
ನಿರ್ಣಯವಿಲ್ಲದ ನಿರ್ವಿಕಾರ ಗುಹೇಶ್ವರನೆಂಬ ಮಹಾಘನವ 
ತಿಳಿಯರು ನೋಡಾ! ll ೧೯೦೧ ॥| 


೫೦೨ 


ಎಲ್ಲ ಎಲ್ಲವನರಿಯಬಹುದು; ಸಾವನರಿಯಬಾರದು. 
ಸರ್ವವಿದ್ಯ ಸೆಕಲವ್ಯಾಪ್ತಿ ಯನರಿಯಬಹುದು; ಸಾವನರಿಯಬಾರದು. 
ಹರಿ ಬ್ರಹ್ಮ ಕಾಲ ಕಾಮ ದಕ್ಷಾದಿ ದೇವ ದಾನವ ಮಾನವರಿಗೆಲ್ಲರಿಗೆಯೂ ಸಾವು! 
ಮಹಾಪ್ಪರುಷರಿಗೆಯೂ ಸಾವು! 
ಶಿವ ಶಿವಾಾ ಈ ಸಾವನರಿಯದೀ ಲೋಕ! 
ಪ್ರಪಂಚವ ವರರೆದು ಲಿಂಗದಲ್ಲಿ ನೆನಹು ನೆಲೆಗೊಂಡಡೆ 
ಆ ಮಹಿಮಂಗೆ ಸಾವಿಲ್ಲ. 
ಈ ಸಾವನರಿಯದ ಅರೆಮರುಳಗಳ ಅರಿವು 
ಮಾನ (ಮಹಾ?) ಹಾನಿ ಕಾಣಾ ಗುಹೇಶ್ವರಾ. ll ೧೯೨ ॥l 


CA೮ 


ಅಲ್ಲಮಪ್ಪಭುದೇವರ ವಚನಸಂಪುಟ 
೫೦೩ 


ಆಗ ಹುಟಿ, ಬೇಗ ಸಾವ ಕಾಯಗೊಂಡ ಮಾನವಾ, 
ನೀ ದೇವರೆನಿಸಿಕೊಂಬುದೊಂದು ಆವುದಂತರ ಹೇಳಾ? 
ದೇವರು ಸಾವಡೆ, ದೇವರಿಗೂ ಸಾವರಿಗೂ ಆವುದಂತರ ಹೇಳಾ? 
ದೇವರಿಗೆ ದೇವಲೋಕ, ಮಾನವರಿಗೆ ಮರ್ತ್ಯಲೋಕ, 
ಗುಹೇಶ್ವರ ಅಲ್ಲಯ್ಯಂಗೆ ಇನ್ನಾವ ಲೋಕವೂ ಇಲ್ಲ. ll ೧೯೩ 1 


೫೦೪ 


ಅತ್ತಲಿತ್ತಲು ಕಾಣಲಿಲ್ಲ, ಬಯಲ ಧಾಳಿ ಮುಟ್ಟಿತ್ತಲ್ಲಾ! 
ಸೆರಳಮಂಡಲ ಮಂಜಿನ ಕಾಳಗತ್ತಲೆ ಕವಿಯಿತ್ತು. 
ರವಿಯ ರಥದಚ್ಚು ಮುರಿಯಿತ್ತು! 
ಶಶಿ ವಂಶದ ನಿಲವನು ರಾಯ (ರಾಹು?) ಗೆದ್ದುದ ಕಂಡು 
ಹಿರಿಯರು ಹೊಲಬುಗೆಟ್ಟರು ಗುಹೇಶ್ವರಾ. ll ೧೯೪ 1 


೫೦೫ 


ಸೆನಕ ಸೆನಂದಾದಿ ಮುನಿಜನಂಗಳೆಲ್ಲರೂ, ಭಸ್ಮಾಂಗಿಗಳೆಲ್ಲರೂ- 
ಇವರು ಸೆತ್ಯರೆಂಬುದು ಹುಸಿ, ನಿತ್ಯರೆಂಬುದು ಹುಸಿ, 
ಸೆತ್ತರೆಂಬುದು ದಿಟ ಗುಹೇಶ್ವರಾ! | ೧೯೫ ॥ 


೫೦೬ 


ಹನ್ನೆರಡುಯುಗ ಪ್ರಳಯವಾದಲ್ಲಿ, ಆದಿಬ್ರಹ್ಮಂಗೆ ಪ್ರಳೆಯ. 
ಆದಿಬ್ರಹ್ಮನ ಪ್ರಳಯ ಅಳಿದುಳಿದಲ್ಲಿ, ಮೀನಜರಿಗೊಂದು ಸಿಂಪಿನ ಪ್ರಳೆಯ. 
ಮೀನಜರಿಗೆ ಮೀನ ಪ್ರಳೆಯವಾದಲ್ಲಿ, 
ಅಸೆಹಸ್ರನೆಂಬ ಗಣೇಶ್ವರಂಗೆ ಒಂದು ಪ್ರಳೆಯ. 
ಆ ಅಸಹಸ್ರನೆಂಬ ಗಣೇಶ್ವರನು ಪ್ರಳೆಯದಲ್ಲಿ ಅಳಿದುಳಿದಲ್ಲಿ, 
ಅಕ್ಷಯನೆಂಬ ಗಣೇಶ್ಸರಂಗೆ ಒಂದು ತಲೆಯ ಪ್ರಳಯ 
ಆ ಅಕ್ಷಯನೆಂಬ ಗಣೇಶ್ವರಂಗೆ ಅರುವತ್ತುಕೋಟಿ ತಲಿ. 
ಇಂತಹ ರುದ್ರಾವತಾರ ಹಲವಳಿದಡೆ, 
ಗುಹೇಶ್ವರಲಿಂಗವನೆಂದೂ ಅರಿಯ! | O೯೬ || 


ಶರಣಸ್ಮಲ ೧೩೯ 
R೦೭ 


ಬೇಚರರಾಗಲಿ ಭೂಚರರಾಗಲಿ ಲಾಂಛನಧಾರಿಯಾಗಲ್ಲಿ, 
ಮರಣವಾರಿಗೂ ಮನ್ನ ಣೆಯಿಲ್ಲ! 
ಸನಕ ಸನಂದಾದಿಗಳಿಗೂ ಮರಣ ಮನ್ನ ಣೆಯಿಲ್ಲ. 
ಇದು ಕಾರಣ - ಗುಹೇಶ್ವರಾ ನಿಮ್ಮ ಶರಣರು 
ಕಾಲನ ಬಾರಿಗೆ ಕಲ್ಪಿ ತರಾಗರು! ll ೧೯೭ ॥| 


೫೦೮ 


ಕಾಮಿಸುವ ಕಲ್ಪಿ ಸುವ ಬ ನ್ರಿಹ್ಮನೆಂಬವ ವ್ರ ವತಗೇಡಿ, 
ವಿಷ್ಣು ವೆಂಬವ ಸತ್ತು ಬಿದ್ದ, ರುದ್ರ ಜಬ್‌ ಅಬದ್ಧವಿಚಾರಿ! 
ಅವಿಚಾರದಲ್ಲಿ ಎಲರ ಕಫದ ಕೊಲ ನಿಮ್ಮ ತಾಗುವುದು ಗುಹೇಶ್ವರಾ. ll ೧೯೮ ॥ 


೫೯ 
ಮಹಾಮಂಜಿನ ಸೆಂಗ್ರಹದ ಘಟಾಘಟಿತರವರೆಲ್ಲರು 
ಕುಂಜರನ ಪಂಜರದಲ್ಲಿ ಸಂಜೀವಿತರಾಗಿಪ್ಪರು! 
ಎಂಜಲವನುಂಡು ಬಂದು ಅಂಜದೆ ನುಡಿವುತ್ತಿ ಪ್ರರು. 
ರಂಜನೆಗೊಳಗಪ್ಪುದೆ? -ಆಗರದ ಸೆಂಚವನರಿಯರು! 


ರಂಜಕನೂ ಅಲ್ಲ, ಭುಂಜಕನೂ ಅಲ್ಲ, 
ಗುಹೇಶ್ವರಾ ನಿಮ್ಮ ಶರಣ ಸೆಂಜೀವನರಹಿತನು! ll ೧೯೯ | 


೫೧೦ 


ದಿ ಶ್ರೈಯುಗದಲ್ಲಿ ದೇವ ದಾನವ ಮಾನವರು 
ಮಾಯಾಮೋಹದಲ್ಲಿ ಹುಟ್ಟಿ ತೊಳಲಿ ಬಳಲುತ್ತೆ ದಾರೆ! 
ಆವ ವೇಷವಾದಡೇನು? ತಾಮಸೆಧಾರಿಗಳು, 
ಕಾಮ ಕೊ ್ರ್ರೀಧ ಲೋಭ ಬಿಡದ ನಾನಾ ವಿಧದ ಡಂಬಕರು! 
ಹೊಳದ ಹುಣ್ಣಿ 0ಗೆ ಆ ಮದ AN 
ಇದೇನು ಗುಹೇಶ್ವ ರ? ಸೊರೆಯ ಬಣ ದ ಹಿರಿಯರು! || 2೦೦ | 


೫೧೧ 


ಯುಗ ಜುಗವ ಬಳ್ತಿನೆಂಬವರು, 
ನಿಚ್ಛಕ್ಕೆ ನಿಚ್ಛ ಬಪ್ಪ ಚಿಕ್ತು ಟು ಸಾವನರಿಯರು. 


೧೪೦ 


ಅಲ್ಲಮಪ್ಪಭುದೇವರ ವಚನಸಂಪುಟ 
ಬಾಯ ಬಾಗಿಲ [ಉಲುಹು], ತಲೆಹೊಲದ ಹುಪ್ಲೊಣಗಿತ್ತು. 
ನಿಮ್ಮನುವಿನಲ್ಲಿರ್ದೆ ಕಾಣಾ ಗುಹೇಶ್ವರಾ. ll 2೨೦೧ 


೫೧೨ 


ರುದ್ರನೆಂಬಾತನೊಬ್ಬ ಗಣೇಶ್ವರನು, ಭದ್ರನೆಂಬಾತನೊಬ್ಬ ಗಣೇಶ್ವರನು. 
ಶಂಕರನೆಂಬಾತನೊಬ್ಬ ಗಣೇಶ್ವರನು, ಶಶಿಧರನೆಂಬಾತನೊಬ್ಬ ಗಣೇಶ್ವರನು. 
ಪೃಥ್ವಿಯೆ ಪೀಠ ಆಕಾಶವೆ ಲಿಂಗ-ಅಂತಹ ಆತನೊಬ್ಬ ಗಣೇಶ್ವರನು. 
ಬಲ್ಲಾಳನ ವಧುವ ಬೇಡಿದಾತನೊಬ್ಬ ಗಣೇಶ್ವ ರನು. 
ಸಿರಿಯಾಳನ ಮಗನ ಭಿಕ್ಷವ ಬೇಡಿದಾತನೊಬ್ಬ; ಗಣೇಶ್ವ ರನು. 
ಬ್ರಹ್ಮಕಪಾಲ ವಿಷು ಬ್ಲಕಂಕಾಳವವಿಕ್ಕಿ ಆಡುವಲ್ಲಿ 
ನೀಲಕಂಠನೆಂಬಾತನೊಬ್ಬ ಗಣೇಶ್ವ A 


ಇವರೆಲ್ಲರು ನಮ್ಮ ಗುಹೇಶ ್ರರಲಿರಿಗದೊಳಡಗಿಪ್ತರು. | 2೦೨ 


೫೧೩ 


ದೇವಲೋಕದವರರೆಲ್ಲರ] ವ್ರತಗೇಡಿಗಳೆಂಬೆ. 
ಮರ್ತ್ಯಲೋಕದವ [ರೆಲ್ಲರ) ಭಕ. ದ್ರೋಹಿಗಳೆಂಬೆ. 
ದೇವಸೆ ಭ್ಯ ಮ ಗಣಪದವಿಯ ಕಂಡವರೆಲ್ಲರ 
ಕುಂಭಕರ್ಣನುತ ಅತಿನಿದ್ರಿ ಗಳೆಂಬೆ. 
ಅನಂತಶೀಲರೆ ಕಂಡಡೆ ಕೈಕೂಲಿಕಾರರೆಂಬೆ. 
ಗುಹೇಶ್ವರಾ ಲಿಂಗೈಕ್ಕವನರಿಯರಾಗಿ. Il 2೦೩ | 


೫೧೪ 


ಹರಿ ಹೊಲಬನರಿಯ, ಬ್ರಹ್ಮೆ ಮುಂದನರಿಯ, 
ರುದ್ರ ಲೆಕ್ಕವ ಮರೆದು ಜಪವನೆಣಸುತೆ; ದಾನೆ. 
ಈಶ್ವರ ಪವನಯೋಗದಲ್ಲಿ ಮಗ್ಗ ನಾದ. 
ಸೆದಾಶಿವ ಭಾವದಲ್ಲಿ ಭ್ರಮಿತನಾದ. 
ಒಂದಂಡಜದೊಳಗಣ ಬಾಲಕರೈೈವರು, 
ನಿಮ್ಮನೆತ್ತ ಬಲ್ಲರು ಗುಹೇಶ್ವರಾ. Il ೨೦೪ | 


೫೧೫ 


ಕಾಯವೆ ಸತ್ತು ಮಾಯವೆ ಉಳಿಯಿತ್ತು | 
ಎರಡರ ಸುಖದುಃಖವನರಿಯರು ನೋಡಾ 


ಶರಣಸ್ಮ ಲ 
[+] 


ಅದೇನೆಂದರಿಯರು ಅದೆಂತೆಂದರಿಯರು ನೋಡಾ. 
ಹಿರಿಯರೆಲ್ಲಾ ವೃಧಾಯ ಹೋದರು ನೋಡಾ. 
ಕಣ್ಣ ಮುಂದಣ ಕಪ್ಪ ಕಳೆಯಲರಿಯರು ನೋಡಾ. 
ಗುಹೇಶ್ವರನೆಂಬ ಶಬ್ದ ಕ್ಸ ನಾಚರು ನೋಡಾ! 


೫೧೬ 


ಅಮರದ ಹೊಲಬನರಿಯದೆ ಜಗ ಬರಡಾಯಿತ್ತು. 
ಅಂಗದ ಹೊಲಬನರಿಯದೆ ಯೋಗ ಭಂಗವಾಯಿತ್ತು. 
ಸೆಂಗದ ಹೊಲಬನರಿಯದೆ ಶರಣರು ಭಂಗಿತರಾದರು. 
ಲಿಂಗದ ಹೊಲಬನರಿಯದೆ ಭಕ್ತ ಶೀಲವಂತನಾದ. 
ಆದಿ ಮಧ್ಯಾವಸಾನದಲ್ಲಿ ಗುಹೇಶ್ವರನೆಂಬ ಲಿಂಗವು, 
ಅರಿವಿನ ಮರೆಯಲ್ಲಿಹುದನಾರೂ ಅರಿಯರಲ್ಲಾ! 


8೧೭ 


ಅರಿಯದಂತಿರಲೊಲ್ಲದೆ, ಅರಿದು ಕುರುಹಾದೆಯಲ್ಲಾ! 
ಹಿರಿಯರೆಲ್ಲರು ನೆರೆದು ನಿಮ್ಮ ಕಟ್ಟಿದರೆ ಅಯ್ಯಾ, 
ಉಪಚಾರಕ್ಕೋಸುಗರ! 
ಸಾವಿಂಗೆ ಸಂಗಡವಾದೆಯಲ್ಲಾ -ಗುಸೇಶ್ವರಾ! 


೫೧೦ 


ಅಜ್ಞಾನಿಯಾದವಂಗೆ ಅರಿವು ತಾನೆಲ್ಲಿಯದೊ? 
ಸುಜ್ಞಾನಿಯಾದವಂಗೆ ಮರಹು ತಾನೆಲ್ಲಿಯಮೊ? 
ನಾನರಿದೆನೆಂಬಾತ ಇದಿರ ಕೇಳಲುಂಚೆ? 
ಭ್ರಾಂತಿನ ಭ್ರಮೆಯೊಳಗೆ ಬಳೆಲುತ್ತಿರಲು 
ಮಾತಿನ ಮಾತಿನೊಳಗೆ ಅರಿವೆಂಬುದುಂಟೆ? 
ಸೂತಕ ಹಿಂಗದೆ ಸೆಂದೇಹವಳಿಯದೆ, 
ಮುಂದಣ ಸೂಕ್ಷ ವ ಕಾಬ ಪರಿಯೆಂತೊ? 
ಜ್ಯೋತಿಯ ಬಸಿರೊಳೆಗೆ ಜನಿಸಿದ 
ಕಾಂತಿಯೂಥ(ಯುತ?) ಬೆಳಗು ಗುಹೇಶ್ವರಾ ನಿಮ್ಮ ಶರಣ! 


೪೧ 


Il 20% || 


Il 20೬ I 


ll ೨೦೭ ॥l 


| 2೨೦೮ ॥| 


೧೪೨ 


ಅಲ್ಲಮಪ್ರಭುದೇವರ ವಚನಸಂಪುಟ 


೫೧೯ 


ಇರುಳ ನುಂಗಿತ್ತು, ಇರುಳಿಲ್ಲ; ಹೆಗಲ ನುಂಗಿತ್ತು ಹಗಲಿಲ್ಲ. 
ಅರಿವ ನುಂಗಿತ್ತು ಅರಿವಿಲ್ಲ ಮರಹ ನುಂಗಿತ್ತು ಮರಹಿಲ್ಲ. 
ಕಾಯವ ನುಂಗಿತ್ತು ಕಾಯವಿಲ್ಲ, ಜೀವವ ನುಂಗಿತ್ತು ಜೀವವಿಲ್ಲ. 
ಇವೆಲ್ಲವ ನುಂಗಿತ್ತು-ಇದೇನಯ್ಯಾ, ಸಾವ ನುಂಗದು ಗುಹೇಶ್ವರಾ? 1 ೨೦೯ ॥ 


೫೨೦ 


ಅಡಿಗಡಿಗೆ ತೊಳೆದು ಕುಡಿವಡೆ ಹೊಟ್ಟೆಯ ಜಲಗರಕುತ್ತ ಬೆಳೆಯಿತ್ತೆ? 
ಅಚ್ಛ ಪ್ರಸಾದಿಯಾದಡೆ ಹಿಂದೆ ಪರಿಯಾಣ ಉಳಿವುದೆ? 
ಇವರೆಲ್ಲರು ನಿಮ್ಮ ಪೂಜಿಸಿ ವ್ರತಗೇಡಿಗಳಾದರು. 
ನಾ ನಿಮ್ಮ ಪೂಜಿಸಿ ಬದುಕಿದೆನು ಗುಹೇಶ್ವರಾ! ll ೨೧೦ ॥ 


೫೨೧ 


ಮಜ್ಜನಕ್ಕರೆವಡೆ ಭೂತವಿಕಾರ. ಪ್ರಮಥ ಗಣಂಗಳೆಲ್ಲರೂ ಪ್ರೇತರು. 
ವೀರಭದ್ರ ಗಣಂಗಳಲ್ಲರೂ ಬ್ರಹ್ಮರಾಕ್ಷಸೆರು. 
ಅರ್ಧನಾರೀಶ್ವ ರರೆಲ್ಲರೂ ಚಿಕ್ಕಮಕ್ಕಳ ಮೇಲೆ, ತಪ್ಪ ಸಾಧಿಸಿ ಕಾಡಿ ಉಂಬರು.- 
ಈ ನಾಲ್ಕು ಸ ಸೆ ಫ ಅದೊಳೆಗೆ ಆವುದೂ ಅಲ್ಲ 
ಗುಹೇಶ್ವರಾ ನಿಮ ಿ ಲಿಂಗೈಕ್ಕವು! ll ೨೧೧ 1 


೫೨೨ 


ಭಕ್ಕಿಯೆಂಬುದು ಯುಕ್ತಿ ಯೊಳೆಗು, ಪೂಜೆಯೆಂಬುದು ನಿರ್ಮಾಲ್ಯದೊಳಗು. 
ಪ್ರಸಾದವೆಂಬುದು ಓಗರದೊಳೆಗು, ಆಚಾರವೆಂಬುದು ಅನಾಚಾರದೊಳೆಗು. 
ಧರ್ಮವೆಂಬುದು ಅಧರ್ಮದೊಳಗು, ಸುಖವೆಂಬುದು ದುಃಖದೊಳಗ್ಗು. 
ವ್ರತವೆಂಬುದು ವೆ ರಾಗ್ಯದೊಳಗು, ನೇಮವೆಂಬುದು ಉದ್ದೇಶದೊಳೆಗು. 
ಹಿಂಸೆಯೆಂಬುದು ಹಿಂಸೆಯೊಳೆಗು! -ಇವಾವಂಗವೂ ಇಲ್ಲದೆ 
ಗುಹೇಶ್ವರಾ ನಿಮ್ಮ ಶರಣ ಸುಖಿಯಾಗಿರ್ದನು! | ೨೧೨ ॥ 


೫೨೩ 


ಭಕ್ತನೆಂಬವ ಸೂತಕಿ, ಲಿಂಗೈಕ್ಯನೆಂಬವ ವ್ರತಗೇಡಿ. 
ಶರಣಸೆತಿ ಲಿಂಗಪತಿ ಎಂಬ ಶಬ್ದ ಸರ್ವಗುಣಸಾಹಿತ್ಯ ಎಂಬಾತ 
ಕರ್ಮೇಂದ್ರಿಯ ಭೋಗಕ್ಕೆ ಬಾರದ ಭೋಗಿ. 


ಶರಣಸ್ಮಲ ೧೪೩ 


ಗುಹೇಶ್ವರಾ ನಿಮ್ಮ ಶರಣ, 
ಆವ ಭೀತನೂ ಅಲ್ಲ ಆವ ಕರ್ಮಿಯೂ ಅಲ್ಲ. Il 2೧೩ ॥ 


೫೨೪ 


ಭವಿಯೆಂಬುದು ಹುಸಿ, ಭಕ್ಕಿಯೆಂಬುದು ಉಪದೇಶ. 
ಶೀಲವೆಂಬುದು ಸೆಂಕಲ್ಪ , ಸಮತೆಯೆಂಬುದು ಸೊತಕ.- 
ಇಂತೀ ಚತುರ್ವಿಧದೊಳಗಿಲ್ಲ, 
ಗುಹೇಶ್ವರಾ ನಿಮ್ಮ ಶರಣ ನಿಸ್ಟೀಮ! Il 2೧೪ | 


೫೨೫ 


ಊರೊಳಗೊಬ್ಬ ದೇವ, ಮಡುವಿನಲೊಬ್ಬ ದೇವ, 
ಅಡವಿಯಲೊಬ್ಬ ದೇವ, ಮಡಿಲಲೊಬ್ಬ ದೇವ. 
ನೀರು ನೀರ ಕೂಡಿ, ಬಯಲು ಬಯಲ ಕೂಡಿ 
ನರನೆಂಬ ದೇವ ತಾ ನಿರಾಳವೊ! 
ಲಿಂಗವೆಂಬುಮೊಂದು ಅನಂತ[ದ] ಹೆಸೆರು, 
ಗುಹೇಶ್ವರನೆಂಬುದದೇನೊ? | 2೧೫ | 


೫೨೬ 


ತನುವಿನ ಕೊರತೆಗೆ ಸುಳಿಸುಳಿದು, ಮನದ ಕೊರತೆಗೆ ನೆನೆನೆನೆದು, 
ಭಾವದ ಕೊರತೆಗೆ ತಿಳಿತಿಳಿದು, ಶಬ್ದದ ಕೊರತೆಗೆ ಉಲಿದುಲಿದು, 
ಗುಹೇಶ್ವರನೆಂಬ ಲಿಂಗವು ಮನದಲ್ಲಿ ನೆಲೆಗೊಳ್ಳದಾಗಿ! ll 20೬ || 


೫೨೭ 


ಹುಸಿಯುಳ್ಳಾತ ಭಕ್ತನಲ್ಲ ಬಾಧೆಯುಳ್ಳಾತ ಜಂಗಮವಮಲ್ಲ, 
ಆಸೆಯುಳ್ಳಾತ ಶರಣನಲ್ಲ. 
ಇಂತಪ್ಪ ಆಸೆ ಹುಸಿ ಬಾಧೆಯ ನಿರಾಕರಿಸಿ ಇರಬಲ್ಲಡೆ.- 
ಗುಹೇಶ್ವರಾ ನಿಮ್ಮ ಶರಣ. ll ೨೧೭ ॥ 


೫೨೮೦ 


ಆಶೆಯ ವೇಷವ ಧರಿಸಿ ಭಾಷೆ ಪಲ್ಲಟವಾದರೆ 
ಎಂತಯ್ಯಾ ಶರಣಪಥ ವೇದ್ಯವಹುದು? 


ತ್ರಿಭುವನದ ಮಸ್ತಕದ ಮೇಲಿಪ್ಪ ಮೂರು ಗಿರಿಯ ಹುಡಿಗುಟ್ಟದನ್ನ ಕೃರ 


೧೪೪ ಅಲ್ಲಮಪ್ರಭುದೇವರ ವಚಗಸಂಪುಟ 


ಎಂತಯ್ಯಾ ಶಿವಪಥ ಸಾಧ್ಯವಹುದು? 

ಭದ್ರೆ ನಿಭದ್ರೆಯೆಂಬವರ ಮೂಲವ ನಾಶಮಾಡದನ್ನಕ್ಕರ, 

ಎಂತಯ್ಯಾ ಲಿಂಗೈಕ್ಯವು? 

ಅತಳಲೋಕದಲ್ಲಿ ಕುಳ್ಳಿರ್ದು, ಬ್ರಹ್ಮಲೋಕವ ಮುಟ್ಟಿದೆನೆಂಬವರೆಲ್ಲ 
ಭವಭಾರಕ್ಕೊಳಗಾದುದ ಕಂಡು 

ನಾನು ಬೆರಗಾದೆನು ಗುಹೇಶ್ವರಾ. 20೮ ॥ 


೫೨೯ 


ತನು ಬತ್ತ ಲಿದ್ದರೇನೊ ಮನ ಶುಚಿಯಾಗದನ ಕೃರ? 
ಮಂಡೆ ಬೋಳಾದಡೇನೊ, ಭಾವ ಬಯಲಾಗದನ್ನಕ್ಕರ? 
ಭಸ್ಮೆವ ಹೊಸಿದಡೇನೊ, 
ಕರಣಾದಿ ಗುಣಂಗಳನೊತ್ತಿ ಮೆಟ್ಟಿ ಸುಡದನ್ನಕ್ಕರ? 
ಇಂತೀ ಆಶೆಯ ವೇಷದ ಭಾಷೆಗೆ, 
ಗುಹೇಶ್ವರಾ ನೀ ಸಾಕ್ಷಿಯಾಗಿ ಛೀ ಎಂಬೆನು. I ೨೧೯ 1 


೫೩೦ 
ಭಸ್ಮವ ಹೂಸಿ ಬತ್ತ ಲೆಯಿದ್ದಡೇನು ಬ್ರಹ್ಮಚಾರಿಯೆ? 
ಅಶನವನುಂಡು ವ್ಯಸನವ ಮರೆದಡೇನು ಬ್ರಹ್ಮಚಾರಿಯೆ? 


ಭಾವ ಬತ್ತಲೆಯಿರ್ದು ಮನ ದಿಗಂಬರವಾಗಿರ್ದಡೆ 
ಅದು ಸೆಹಜ ನಿರ್ವಾಣವು ಕಾಣಾ ಗುಹೇಶ್ವರಾ. | ೨೨೦ ॥| 


೫೩೧ 


 ಶರಣಸೆಂಬಂಧವನರಿದವನು ಎಂತಿರ್ದಡೇನಯ್ಯಾ? 

ತಿಳಿದು ನೋಡಿ ನಡೆಯದಿರ್ದಡೆ ಭಕ್ತಿವಿರೋಧ. 

ತೆರನನರಿದು ಮರವೆಯಳಿದು ಸುಳಿವನಾಗಿ 

ಉಪಜೀವಿಕನಲ್ಲ ಕೇಳಿರಣ್ಣಾ. 

ಗುಹೇಶ್ವರನ ಶರಣನ ಸೆಂಗಸುಖದ ಉರವಣೆಯ ಸೋಂಕು 

ಲೋಕಕ್ಕೆ ಎರೋಧ! H ೨೨೧ 1 


೫೩೨ 


ನೆಲನಿಲ್ಲದ ಭೂಮಿಯ ಮೇಲೊಂದು ಗಿಡು ಹುಟ್ಟಿತ್ತು! 
ಸಿಡಿಲು ಬಣ್ಣ ದವೆಂಟು ಹೊವಾದವು ನೋಡಾ. 


ಸ್ನ ಲ ೫ 


ಕೊಂಬಿನೊಳಗೆ ಫಲದೋರಿ ಬೇರಿನೊಳೆಗೆ ಹಣ್ಣಾಯಿತ್ತು | 
ಆರೊ ಕಾಣದ ಠಾವಿನಲ್ಲಿ ತೊಟ್ಟು : ಬಿಟು ಿ ಬಿದ್ದೆ ಹಣ್ಣ 
ಮೆದ್ದವಃ ನಲ್ಲದೆ ಶರಣನಲ್ಲ ಗುಹೇಶ ಕಳ | 2೨೨ ॥ 


NAL 
ಧ್ಯಾನ ಸೂತಕ, ಮೌನ ಸೂತಕ, ಜಪ ಸೂತಕ, ಅನುಷ್ಠಾನ ಸೂತಕ. 


ಗುಹೇಶ್ವರನೆಂಬ ಲಂಗವನರಿದ ಬಳಿಕ ಸೊತಕ ಹಿಂಗಿತ್ತು, 
ಯಥಾ ಸ್ವೇಚ್ಛೆ. ll ೨೨೩ ॥ 


೫೩೪ 


ಕೂರಹ ಮುಟ್ಟದೆ, ಕೂದಲು ಸ್‌ ಬೋಳಾಗಬೇಕು. 
ಕಾಯ ಬೋಳೋ? ಕಪಾಲ ಬೋಳೊ 
ಹುಟು ವುದು ಜಬೋಳೊ? ಹುಟ ಸಿದೆ . ಬೋಳೊ? 
ಗುಹೆ"ಶ್ವ ರಾ, il 2೨೪ 


ಅಣ 


HAH 


ನಿರಾಳಸ್ಸಾನದಲ್ಲಿ ಆಪ್ಯಾಯನವಿಲ್ಲದೆ ಹೋಯಿತ್ತದೇನೆಂಬೆನಯ್ಯಾ? 
ಹಲವು ನಾಮವಾದೆಯಲ್ಲಾ! 
ಚಂದಚಂದದ ಚರಿತ್ರನಲ್ಲ - ನಿಲ್ಲು ಮಾಣು. 
ನಿಮ್ಮಿ: ಚಯ ಪಡೆದರೆ ವರು. 
ಇಂತಹ ದೇವನು ಅಂತಹ ದೇವನು ಎಂಬ ನಾಮ ಉರಿಸೆದು, 
ಒಲ್ಲೆ ಕಾಣಾ ಗುಹೇಶ್ವರಾ. | 2೨೫ | 


೫೩೬ 


ಆಗದಂತೆ ಆದೆನು, ಜಗದ ಆಗುವ ಕಂಡು ಬಲ್ಲೆನಾಗಿ ಒಲ್ಲೆನು. 
ಜಗ ನಿಲ್ಲದು ಕಂಡಯ್ಸಾ. 
ಮಾಡಿ ಮಾಡಿ ಕೆಡಿಸದಿರಾ, ನೀ ನಾಡಿಂಗೆ ಮರುಳಾಗದಿರಾ! 
ಬೇಡು ಗುಹೇಶ್ವರಾ ನಿರಾಳವನೆನ್ನ ಲ್ಲಿ. | 2೨೨೬ | 


pe 
೧೪೬ ಅಲ ಪ್ರಭುದೇವ ವರ ವನ ಕಸಂ ww 


dhs 


ಊರೊಳಗಣ ಕಿಚ್ಚು ಕಾನನದಲ್ಲಿ ಉರಿಯಿತ್ತು. 
ಕಾನನದ ಕಿಚ್ಚು ಬಂದು ಊರೊಳಗೆ ಉರಿಯಿತ್ತು 
ಆರಿಸಿರೊ ಆರಿಸಿರೊ ನಾಲ್ಪುದಿಕ್ಸಿ ನ ಬೇಗೆಯ. 

ಅ ಭೂ ಭೂ ಕಾರವ ದೃಷ್ಟ ಸ ಸಿದೆ 
ಅಟ್ಟೆ ಸಹಸ್ರವಾಡಿತ್ತು! ಲೆಕ್ಕವಿಲ್ಲದ ಮ ಯಿತ್ತು ಗುಹೇಃ 


NAO 


ಪರಿಣಾಮದೊಳಗೆ ಮನದ ಪರಿಣಾಮನೆ ಚೆಲುವ. 
ಸೆಂಗದೊಳಗೆ ಶರಣರ ಸೆಂಗವೆ ಚೇ ಲುವು. 
ಕಾಯಗೊಂಡು ಹುಟ್ಟಿದ ಮೂಡಢರೆಲ್ಲರು | 
ಸಾಯದ ಸೆಂಚವನರಿವುದೆ ಚೆಲುವು ಗುಹೇಶ್ವರಾ. | ೨೨೮ 


AE 


ಜಗತ್‌ಸೃಷ್ಟನಹ ಅಜನ ಕೊಂಬು ಮುರಿಯಿತ್ತು. 
ಧರೆಯ ಚಂದ ನ್ರಸೂರ್ಯರಿಬ್ಬರೂ ನೆಲಕ್ಕೆ ಬಿದ 5 ರಪ್ಲಾ 
ಗಿದಯ ನಿಂದಡೆ ಅಸ್ತಮಾನವಪುದು.. 
ಊರು ಬೆಂದು ಉಲಖುಹಳಿದುದು. -ಇವೇನು ಸೋಜಿಗಮೊ! 
ದೇವ ಸೆತ್ತ ದೇವಿ ಕೆಟ್ಟಳು, ಆನು ಬದುಕಿವೆನು ಗುಹೇಶ್ವರಾ. | ೨೨೯ ॥ 


೫೪೦ 


ಅಂಗ ಲಿಂಗದಲ್ಲಿ ತರಹರವಾಗಿ, ಸೆಮತೆ ಶಾಂತಿಯಲ್ಲಿ ತರಹೆರವಾಗಿ, 
ಮನ ಜ್ಞಾ ನದಲ್ಲಿ ತರಹರವಾಗಿ, ಭಾವ ನಿರ್ಭಾವದಲ್ಲಿ ತರೆಪರವಾಗಿ ಇರಬಲ್ಲಡೆ 
ಆತನೆ ಅಜೆ ಸ್ಸೈಶರಣನು ಕಾಣಾ ಗುಹೇಶ್ವ ರಾ. ll 2೩4 


೫೪೧ 
ಉದಕದ ಕೆಕಾಲ ಮುರಿದು, ಅಗ್ನಿ ಯ ಕೆವಿಮೂಗನರಿದ್ದ, 
ವಾಯುವ ತಲೆಯ ಕೊಯ್ದು, ಆಕಾತೆವ ಶೂ ದರಿಕ್ಟದ ದ 
ಬಲ್ಲಿದ ತಳವಾರನೀತನು! 
ಅರಸು ಪ್ರಧಾನ ಮಂತ್ರಿ ಮೂವರ ಮುಂದುಗೆಡಿಸಿದ 
ಬಲ್ಲಿದ ತಳೆವಾರನೀತನು! 


ಶರಣಸ್ಮಲ wy 


ಒಂಬತ್ತು ಬಾಗಿಲ ಕದವನಿಕ್ಳಿ ಬಲಿದು ಬಿಯ್ಯಗವ ಹೊಡಿ 
ನವವಸಾಸಿರ ಮಂದಿಯ ಕೊಂಮಳಿದನು ಗುಹೇಶ್ವರ. | 3೩5% 


೮) 
೪S 


ಕಾಯದ ಕಳವಳವ ಗೆಲಿದಷೇನೊ, ಮಾಯದ ತಲೆಯನರಿಯವನಕ್ಕರ? 
ಮಾಯೆಯ ತಲೆಯನರಿದಡೇನೊ, ಜ್ಞಾನದ ನೆಲೆಯನರಿಯವನ್ನ ಕೃರ? 
ಜ್ಞಾ ನದ ನೆಲೆಯನರಿದಡೇನೊ, ತಾನು ತಾನಾಗದನ್ನ ಕೃರ? 
ತಾನು ತಾನಾದ ಶರಣನ ನಿಲವಿಂಗೆ 
ಒಂದು ಧಾರೆ ಮೇರೆಯುಂಟೆ ಗುಹೇಶ್ವರಾ? | 2೩೨ ॥ 


೫೪೩ 


ಆಡುತಾಡುತ ಬಂದ ಕೋಡಗ, 
ಜಪವ ಮಾಡುವ ತಪಸಿಯ ನುಂಗಿತ್ತಲ್ಲಾ! 
ಬೇಡ ಬೇಡೆಂದಿತ್ತು, ಮುಂದಣ ಕೇರಿಯ ಮೊಲನೊಂದು! 
ಮುಂದಣ ಮೊಲನ ಹಿಂದಣ ಕೋಡಗವ 
ಕಂಬಳಿ ನುಂಗಿತ್ತು ಗುಹೇಶ್ವರಾ. || 244 1 


ಖಳಳ 


ಧರೆಯೂ ಬ್ರಹ್ಮಾಂಡವೂ ಚೆಂದ್ರಸೂರ್ಯ ತಾರಾಮಂಡಲವೂ 
ಇಲ್ಲಿಂದತ್ತಲೆ ನೋಡಾ. 
ನರನಲ್ಲ ಸುರನಲ್ಲ ಭ್ರಾಂತನಲ್ಲ ಶರಣನು, 
ಲಂಗಸೆನ್ನ ಹಿತ ಅಪಾರಮಹಿಮನು. 
ಸುರಾಸುರರೆಲ್ಲರು ನಿಮ್ಮ ವರದಲ್ಲಿ ಸಿಲುಕಿದರು! 
ಸರಸಮೊಳಗಲ್ಲ ಹೊರಗ)್ಲ ಕೇಳು ಭಾವ ಗುಹೇಶ್ವರ. ll ೨೩೪ ॥ 
೫೪೫ 
ಕಿಚ್ಚಿನ ದೇವನು, ಕೆಂಡದ ದೇವನು, 
ಮಾರಿಯ ದೇವನು, ಮಸೆಣದ ದೇವನು, 
ತಿರುಕ ಗೊರವನೆಂದು ಅಲ್ಲಲ್ಲಿ ಒಂದೊಂದನಾಡುತ್ತಿ ಪೃರಯ್ಯಾ. 
ನಾ ನಿಮ್ಮ ಪಣಜಿಸಿ ನಷ್ಪಸಂತಾನವಾಗಿ, 
ಬಟ್ಟಬಯಲಲ್ಲಿ ಬಿದ್ದು ಕೆಟ್ಟಿನು ಗುಹೇಶ್ವರಾ. | 2೩೫ ॥ 


೫೪೬ 


ಕಾಮನ ಕೈ ಮುರಿದಡೆ ಮೋಹ ಮುಂದುಗೆಟ್ಟಿತ್ತು. 
ಆಮಿಷ ತಾಮಸೆಧಾರಿಗಳೆಲ್ಲ ಎಳತಟವಾದರು. 
ಅಕ್ಕಟಾ, ಭಯ್ಯಲಾ, ನಿಮ್ಮ ಕಂಡವರಾರೊ? 
ಅಳವಿಲ್ಲದ ಸ್ನೇಹಕ್ಕೆ ಮರಣವೆ ಮಹಾನವಮಿ. 
ಗುಹೇಶ್ವ ರನನರಿಯದೆ ರಣಭೂಮಿಗಳುಲಿದವು! 


೫೪೭ 


ಕಲ್ಯಾಣವರಿಯೆ ಕ ಕಟಕವರಿಯೆ ಬೇಂಟಿಯನಾಡುತ್ತಿ ದ್ದೆ. 
ಎನ ಕ್ಕಿ ನೋಡಿ ಭೋ ಕಲಿವೀರ ಸುಭಟರು. 
ಎನ್ನೆ ಕ್ಸ ನೋಡಿ ಭೋ ಅರುಹಿರಿಯರು. 
ಕಾದಿ ಗೆಲಿದು ಗುಹೇಶ್ವ ರಲಿಂಗದಲ್ಲಿಗೆ ತಲಪ ಬಂದೆ, 


ಎನ ಕೈ ನೋಡಿ ಭೋ. 
೫೪೮ 


ಆಸುರವಾದುದು ಬೀಸರವಾಯಿತ್ತು X 
ಬಲ್ಲೆನೊಲ್ಲಿ ನೀ ಕೊಡುವ ವರವನು. 
ನಾ ಬೇಡಿತ್ತು ನಿನ್ನ ಮುಖದಲ್ಲಿಲ್ಲ ಗುಹೇಶ್ವರಾ. 


ರೀ 


ಅತಿರಥ ಸೆಮರಧರೆನಿಪ ಹಿರಿಯರು, 
ಮತಿಗೆಟ್ಟು ಮರುಳಾದರಲ್ಲಾ | 
ದೇವಸತ್ತ ಬ್ರಹ್ಮ ಹೊತ್ತ, ವಿಷ್ಣು ಕಿಚ್ಚ ಹಿಡಿದೆ. 
ಗಂಗೆಗೆರಿಯರಿಬೈರು ಬಿರು ಜನಿಡಿಮರಾದರು. 
ಇದ ಕಂಡು ಬೆರಗಾದೆ ಗುಹೇಶ್ವರಾ. 


೫೫೦ 


ಹಿಂದಣ ಕವಿಗಳೆನ್ನ ತೊತ್ತಿ ನ ಮಕ್ಕಳು 
ಮುಂದಣ ಕವಿಗಳನ್ನ ಕರುಣದ ಕಂದಗಳು. 
ಆಕಾಶದ ಕವಿಗಳೆನ್ನ ತೊಟ್ಟಿಲ ಕೂಸು. 
ಹರಿಬ್ರಹ್ಮರೆನ್ನ ಕಕ್ಷಕುಳ, 
ನೀ ಮಾವ ನಾನಳಿಯ ಗುಹೇಶ್ವರಾ. 


Wat 1 


Il 2c 


Il 2೩೮ ; 


12೩೯ | 


| ೨೪೦ | 


ಶರಣಸ್ಕೆಲ (೪೯ 
HAO 


ದೇವಲೋಕದ ದೇವಗಣಂಗಳೆಲ್ಲ ಎನ್ನೆ ಹೊರಗೆಂಬರು; 
ಅದು ದಿಟವೆ. 
ಸತ್ಯ ಸಾತ್ವಿಕ ಸದ್ಭಕ್ತ ರು ಎನ್ನ ಹೊರಗೆಂಬರು; 
ಅದು) ದಿಟವೆ. 
ಭುವನದೊಳಗೆ ಅವರು ತಾವಿರಲಿ, 
ನಾ ನಿಮ್ಮೊಳಗು ಗುಹೇಶ್ವರಾ. | 2೪೧ 


೫೫೨ 


ಪಂಚಮಹಾಪಾತಕವಾವುವೆಂದರಿಯರು-- 
ಭವಿಯ ತಂದು ಭಕ್ತನ ಮಾಡೂದು ಪ್ರಥಮ ಪಾತಕ. 
ಭಕ್ತರಿಗೆ ಶರಣೆಂಬುದು ದ್ವಿತೀಯ ಪಾತಕ, ಗುರುವೆಂಬುದು ತೃತೀಯ ಪಾತಕ, 
ಗುರು ಲಿಂಗ ಜಂಗಮದ ಪ್ರಸಾದವ ಕೊಂಡಡೆ ನಾಲ್ಕನೆಯ ಪಾತಕ. 
ಗುಹೇಶ್ವರಲಿಂಗದಲ್ಲಿ ಹಿರಿದು ಭಕ್ತಿಯ ಮಾಡೂದು ಪಂಚಮ ಪಾತಕ! ॥ ೨೪೨ || 


HRA 


ಅಗಮ್ಯ ಅಗೋಚರನೆನಿಸಿಕೊಂಡು, ಅವರಿವರ ಕೈಗೆ ಎಂತು ಬಂದೆ? 
ಉಗುರುಗಳಲ್ಲ ಸುತ್ತಿದವ? ಅಗ್ಬವಣಿ ಪತ್ರೆ ಆರತವೆ ಅಯ್ಯಾ? 
ಎನ್ನ ಕರಸ್ಸಲದೊಳಗಿರ್ದು ಎನ್ನೊಡನೆ ನುಡಿಯೆ, 
ನಿನ್ನ್ನ ಹಲ್ಲ ಕಳೆದಡೆ ಒಡೆಯರುಂಟೆ ಗುಹೇಶ್ವರಾ? Il 2೪೩ ॥ 


2೫೪ 


ಶ್ವೇತ ಪೀತ ಕಪೋತ ಹರಿತ ಕೃಷ್ಣ ಮಾಂಜಿಷ್ಟವೆಂಬ 
ಷಡುವರ್ಣವೆಂದೆನ್ನ . 
ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿಯಂದೆನ್ನ . 
ಲಿಂಗವಿಂತುಟೆನ್ನ, ಲಿಂಗೈಕ್ಯವ ನುಡಿಯ. 
ಅಭಂಗನ ನಿಲವ ಭಂಗಿತರೆತ್ತ ಬಲ್ಲರು ಗುಹೇಶ್ವರಾ. ll ೨೪೪ ॥ 


” ಅಲ್ಲಮಪ್ರಭುದೇವರ ವಚೆನಸಂಪುಟ 
೫೫೫ 


ಆಡಾಡ ಬಂದ ಕೋಡಗ ಹೆಂದರವನೇರಿತ್ತ ಲ್ಲಾ! 
ನೋಡ ಬಂದವರ ಕಣ್ಣೆಲ್ಲಾ ಒಡೆದವು. 
ಬೆಣ್ಣೆಯ ತಿಂದವರ ಹೆಲ್ಲೆಲ್ಲಾ ಹೋದವು! 
ಇದೇನು ಸೋಜಿಗ ಹೇಳಾ ಗುಹೇಶ್ವರಾ? l 2೪೫ |: 


೫೫೬ 


ಕೆಂಡದ ಮಳೆ ಕರೆವಲ್ಲಿ ಉದಕವಾಗಿರಬೇಕು. 
ಜಲಪ್ರಳೆಯವಾದಲ್ಲಿ ವಾಯುವಿನಂತಿರಬೇಕು. 
ಮಹಾಪ್ರಳೆಯವಾದಲ್ಲಿ ಆಕಾಶದಂತಿರಬೇಕು. 
ಜಗತ್‌ಪ್ರಳೆಯವಾದಲ್ಲಿ ತನ್ನ ತಾ ಬಿಡಬೇಕು, 
ಗುಹೇಶ್ವರನೆಂಬ ಲಿಂಗ ತಾನಾಗಿರಬೇಕು. ll VEL |; 


ASL 


ಅರೆಯ ಮೇಲಣ ಹುಲ್ಲಿಗೆ ಕೆಂಗರಿಯ ಬಾಣವ ತೊಟ್ಟವನೆ (ತೊಟ್ಟಡೆ?) 
ತಪ್ಪದೆ ತಾಗಿತ್ತಲ್ಲಾ! ಅದು ಒಂದೆ ಬಾಣದಲ್ಲಿ ಅಳಿಯಿತ್ತಲ್ಲಾ! 
ನಾರಿ ಹೆರಿಯಿತ್ತು, ಬಿಲ್ಲು ಮುರಿಯಿತ್ತು. 
ಹುಲ್ಲೆ ಎತ್ತ ಹೋಯಿತ್ತು ಗುಹೇಶ್ವರಾ? | ೨೪೭ ॥॥ 


೫೫೮ 


ನಾ ದೇವನಲ್ಲದೆ ನೀ ದೇವನೆ? 
ನೀ ದೇವನಾದಡೆ ಎನ್ನನೇಕೆ ಸಲಹೆ? 
ಆರೈದು, ಒಂದು ಕುಡಿತೆ ಉದಕವನೆರೆವೆ, 
ಹಸಿದಾಗ ಒಂದು ತುತ್ತು ಒಗರವನಿಕ್ತುವೆ.- 
ನಾ ದೇವ ಕಾಣಾ ಗುಹೇಶ್ವರಾ! ॥ ೨೪೮ | 


೫೫೯ 


ಒಕ್ಕು ಮಿಕ್ಕುದ ಕೊಂಬ ನಿಶ್ಚಲಪ ್ರಸಾದಿ ನೀ ಕೇಳಾ. 
ಒಕ್ಕುದಾವುದು? ಮಿಕ್ಕುದಾವುದು? ಬಲ್ಲಡೆ ನೀ ಹೇಳಾ. 
ಒಕ್ಕು ಹೋಹುದು ಕಾಯ, ಮಿಕ್ಕು ಹೋಹುದು ಪ್ರಾಣ. 
ಇದು ತಕ್ಕುದೆಂದರಿದು, ಕೊಳಬಲ್ಲಡೆ 
ಸಿಕ್ಕುವನು ನಮ್ಮ ಗುಹೇಶ್ವರನು. H ೨೪೯ | 


ಶರಣಸ್ಮಲ ೧೫೧ 


ಕಲ್ಲ ಹೋರಿನೊಳಗೊಂದು ಕಾರ್ಯವ ಕಾಬಡೆ, 
ಕಲ್ಲ ಬೆದಕದೆ ಕಪ್ಪೆಯ ಸೋಂಕದೆ 
ಅಲ್ಲಿಯ ಉದಕವ ಕುಡಿಯ ಬಲ್ಲಡೆ-ಅದು ಯೋಗ. 
ಬಲ್ಲಡೆ ನಿಮ್ಮಲ್ಲಿ ನೀವೆ ತಿಳಿದು ನೋಡಿರೆ. 
ಅರಿವ ಯೋಗಕ್ಕಿದು ಚಿಹ್ನವಯ್ಯಾ: 
ಕಲ್ಲು ಕಪ್ಪೆಯೊಳಗಣ ಹುಲ್ಲುರಿಯದೆ ಆಟ್ಟುಂಬತೆ ಗುಹೇಶ್ವರಾ. ॥ ೨೫೦ ॥ 


೫೬೦ 


ನೀರಿಲ್ಲದ ನೆಳಲಿಲ್ಲದ ಬೇರಿಲ್ಲದ ಗಿಡುವ 
ತಲೆಯಿಲ್ಲದ ಮೃಗ ಬಂದು ಮೇಯಿತ್ತು. 
ಕಣ್ಣಿಲ್ಲದ ಕುರುಡನು ಕಂಡನಾ ಮೃಗವ. 
ಕೈಯಿಲ್ಲದ ವ್ಯಾಧನು ಎಚ್ಚೆನಾ ಮೃಗವ. 
ಕಿಚ್ಚಿಲ್ಲದ ನಾಡಿಗೊಯ್ದು ಸುಟ್ಟು ಬಾಣಸೆವ ಮಾಡೆ 
ಲಂಗಕ್ಕರ್ಪಿತವಾಯಿತ್ತು ಗುಹೇಶ್ವರಾ! I-2೫೦ ॥ 


©) 
೬೧ 


ನೀ ನಾನೆಂಬ ಭಾವವಾರಿಂದಾಯಿತ್ತು ಹೇಳಾ? 
ನೀನೆಂಬುದು ಅಜ್ಞಾನ, ನಾನೆಂಬುದು ಮಾಯಾಧೀನ. 
ನೀನೆನ್ನದೆ ನಾನೆನ್ನದೆ ಇಪ್ಪ ಸುಖವ 
ಭಿನ್ನವಿಲ್ಲದೆ ಅರಿಯಬಲ್ಲಡೆ; 
ಆ ಸುಖ ನಿಮಗರ್ಪಿತ ಕಾಣಾ ಗುಹೇಶ್ವರಾ. | ೨೫೨ ॥ 


ರಂ) ೧ 
pA 


ಇಪ್ಪತೈದು ತತ್ವದ ಹತ್ತಿಬ ದ್ವಾರದಲ್ಲಿ ಬಳಲುವ 
ವ್ಯರ್ಥಗೇಡಿ ಮನವ ನಾನೇನೆಂಬೆನಯ್ಯಾ? 
ತನ್ನ ತಾ ತಿಳಿಯಲು ತನಗೆ ತಾನನ್ಯವಿಲ್ಲ ಮರುಳ 
ಮುತ್ತ ಯ್ಯನ ಬೆಣ್ಣೆ ಯ, ಶಿಶು ನುಂಗಿತ್ತು. 
ಮತ್ತೆ ಶಿಶುವಿನ ಸುಖವನೇನೆಂಬೆ ಗುಹೇಶ್ವರಾ? | 2೫೩ | 


1 € 
4h 


ಶಬ ವೇಜೆನೆ? ಶೋತ.ದೆಂಜಲು. ಸೆರ್ಶವೆಂಬೆನೆ ತಕಿನೆಂಜಲು. 
Ya) J ಊ ವೆ ರೆ 
ರೂಪೆಂಬೆನೆ? ನೇತ್ರದೆಂಜಲು. ರುಚಿಯಿಂಬೆನೆ? ಜಿಹ್ವೆಯೆಂಜಲು. 


೧೫೨ ಮ ಅಲ್ಲಮಪ್ರಭುದೇವರ ವಚೆನಸೆಂಪುಟ 


ಪರಿಮಳವೆಂಬೆನೆ? ಘ್ರಾಣದೆಂಜಲು. ನಾನೆಂಚಿನೆ? ಅರಿವಿನೆಂಜಲು. 
ಎಂಜಲೆಂಬ ಭಿನ್ನ ವಳಿದ, ಬೆಳಗಿನೊಳಗಣ ಬೆಳಗು 
ಗುಪೇಶ್ವರನೆಂಬ ಲಿಂಗವು. | 2೫೪ ॥ 


೬೪ 


ಹಸಿವರತಲ್ಲದೆ ಪ್ರಸಾದಿಯಲ್ಲ. ’ 
ತ್ತ ಷೆಯರತಲ್ಲದೆ ಪಾದೋದಕಿಯಲ್ಲ. 
ನಿದ್ರೆಯರತಲ್ಲದೆ ಭವವಿರಹಿತನಲ್ಲ. 
ಅನಲ--ಪವನವರತಲ್ಲದೆ ಪ್ರಾಣಲಿಂಗಿಯಲ್ಲ..- 
ಇದು ಕಾರಣ, ಗುಹೇಶ್ವರಲಿಂಗವು ಎಲ್ಲರಿಗೆಲ್ಲಿಯದೊ? || ೨೫೫ ॥ 


೫೬೫ 


ಪಿಂಡಬ್ರಹ್ಮಾಂಡದೊಳೆಗೆ ತಂಡ ತಂಡದ ಲೋಕ. 
ಗಂಡ ಗಂಡರನಿರಿಸಿ, ಬಡವರೊಡೆಯರ ನುಂಗಿ, 
ನಾಡೊಳಗೆ ನಿಡು ನಡೆದು, ಮಡುವನೆಲ್ಲವ ತೊಡೆದು 
ನಡುರಂಗದಲ್ಲಿ ಕೊಡನೊಡೆಯಲೀಯಸೆ; 
ಮಡದಿಯೊಡಗೂಡಿ, ಗಗನವನಡಿಗೆಯ ಮಾಡಿ 
ಉಂಡು ಸುಖಿಯಾದೆ ಗುಹೇಶ್ವರಾ. | 2೫೬ | 


VANS 


ಪರಮಸುಖದ ಪರಿಣಾಮದ ಇರವ ಬಲ್ಲವರಾರೊ? 
ಅದು ದೊರಕೊಳ್ಳದು ನೋಡಾ! 
ತನತನಗೆ ತೆನ್ನ ಇರವ ಲಿಂಗದಲ್ಲಿರಿಸಿ, ಪರವ ಮನದಲ್ಲಿ ಓಡಿದು 
ಇಹ ಪರವೆಂಬುಮೊಂದು ಭ್ರಾಂತಳಿದು, 
ನಿರತಿಶಯ ಸುಖದೊಳೆಗೆ ನಿಜವಾಗಿರಬಲ್ಲ 
ನಿಮ್ಮ ಶರಣನನುಪಮಪ್ರಸುದಿ ಗುಹೇಶ್ವರಾ. I 2೫೭ ॥ 


ಗಂಗಾದೇವಿಯ ಹುಳಿಯ ಕಾಸಿ ಗೌರೀದೇವಿಯ ಕೂಳನಟ್ಟು, 
ಭಕ್ಕನ ಬಾಡನಟ್ಟು, ದೇವನ ಸಾಸೆವೆಗಲಸಿ, 
ಬ್ರಹ್ಮನಡ್ನಣಿಗೆ, ಎಷ್ಟು ಪರಿಯಾಣ, ರುದ್ರನೋಗರ, 


ಶರಣಸ್ಮೆಲ ೧ 
KS 


ಈಶ್ವರ ಮೇಲೋಗರ, ಸದಾಶಿವ ತುಪ್ಪ: 


ಉಣಲಿಕಿ ಕೆ ಕಾಲು ಮುರಿಯಿತು ಗುಹೇಶರಾ. i 2೫೮ | 
ರ ನ) ರ) ವ 


ALE 


ಉಂಡೆನುಟೆನೆಂಬ ಸೆಂದೇಹ ನಿನಗೇಕಯ್ಯಾ? 
ಉಂಬುಖೆ ಅಗ್ನಿ? ಉಡುವುದೆ ಪೃಥ್ವಿ? 
ನೀನೆಂದು ಉಂಡೆ? ನಾನೆಂದು ಕಂಡೆ? 
ಉಣ್ಣದೆ ಉಡದೆ ಹೊಗೆಯ ಕೈಯಲ್ಲಿ ಸತ್ತೆನೆಬ ಅಂಜಿಕೆ 
ನನಗೆ ಬೇಡ, ಅಂಜದಿರು, - 
ಗುಹೇಶ್ವರಾ ನಿನಗಾವ ನಾಚಿಕೆಯೂ ಇಲ್ಲ. ll 2೫೯ 


vo 


ಮೇರುಮಂದಿರದಲ್ಲಿ ನ್ಯ: ತಲ 
ಧಾರುಣಿಯ ಜನರೆಲ್ಲ ಬಣ್ಣಿ ಸುತ್ತಿಪ ಸರು. 
ಜ್ಞಾನಾಮೃತರಸದಲ್ಲಿ ಓಗರವ ಮಾಡಿ ಆರೋಗಣೆಯ ಮಾಡಿದೆನು. 
ವಿಷಮಾಕ್ಷ ಹರ ಭಸ್ಮೆವಿಭೂಷಣ ಶಶಿಧರ 
ಶರಣು ಶರಣೆನುತಿದ್ದೆನು. 
ಇಂದ್ರಾಗ್ಲಿಯ ಪ್ರರಪಟ್ಟಣದಲ್ಲಿ ಚಂದ್ರಾಹಾರವ (ಚೆಂದ್ರಹಾರವ?) ಬೇಡಿದಡೆ 
ಖಂಡಕಪಾಲದಲ್ಲಿ ಉಂಡ ತೃಪ್ತಿ, 
ಆಖಂಡಿತ ನಿರಾಳ ಗುಹೇಶ್ವರ. ll ೨೬೦ 1 


೫೭೧ 


bg ಮುಖದಿಂದಾದ ಗುರುವಿಂಗೆ ಶಿಷ್ಯನ ಸ್ರ 
[ಶಿಷ ಸ್ಯನ ಪ್ರಸಾದ ಗುರುವಿಂಗಲ್ಲದೆ] ಗುರುವಿನ ಪ್ರಸಾದ ಶಿಷ ಷ್ಯಂಗಿಲ್ಲ! 
ಇದು ಕಾರಣ, -ಗುರುವೆ ಓಗರ, ಓಗರವೆ ಅರ್ಪಿತ. 
ಪ್ರಸಾದ ಪ್ರಸಾದವೆಂ ವೆಂದು ಉಂಡುಂಡು ಸವೆದರಲ್ಲಾ! 
ಸುಡು ಸುಡು, ಶಬ್ದಸೂತಕರ ಕೈಯಲ್ಲಿ, 
ಸ್ಥಾವರ ವಿಧಿವಶವಾಯಿತ್ತು ಗುಹೇಶ್ವರಾ. | ೨೬೧ 11 


೫೭೨ 


ಒಳೆಗೆ ನೋಡಿಹೆನೆಂದಡೆ ಒಳಗೆ ನಿರಾಳ. 
ಹೊರಗೆ ನೋಡಿಹೆನೆಂದಡೆ ಹೊರಗೆ ನಿರಾಳೆ. 


* ಅಲ್ಲಮಪ್ಪಭುದೇವರ ವಚನಸಂಪುಟ 


ಹೊಲದಲ್ಲಿ ಅವಿಲ್ಲ ಮನೆಯಲ್ಲಿ ಕರುವಿಲ್ಲ. 

ನೆಬಹಿನ ಮೇಲಣ ಬೆಣ್ಣೆ -ಇದು ದಿಟವಮೊ? 

ನಾರಿವಾಳದ ಕಾಯೊಳಗಣ ತಿರುಳ 

ಒಡೆಯದೆ ಮೆಲಬಲ್ಲಡೆ ಬೆಡಗು-ಗುಹೇಶ್ವರಾ. ll 2೬೨ | 


ಹಸಿವಿಲ್ಲದೆ ಉಣಬಲ್ಲಡೆ, ಉಪಾಧಿಯಿಲ್ಲದೆ ಬೇಡಬಲ್ಲಡೆ, 
ಆದು ವರ್ಮ, ಅದು ಸೆಂಬಂಧ. 
ಗಮನವಿಲ್ಲದೆ ಸುಳಿಯಬಲ್ಲಡೆ, ನಿರ್ಗಮನಿಯಾಗಿ ನಿಲಬಲ್ಲಡೆ 
ಅದು ವರ್ಮ, ಅದು ಸೆಂಬಂಧ. 
ಅವರೆ ನಡೆ ಪಾವನ, ಅವರ ನುಡಿ ತತ್ತ ಖಾ 
ಆವರು(ರ?) ಜಗದಾರಾಧ್ಯರೆಂಬೆ ಗುಹೇಶ್ವರಾ. | 2೬೩ | 


N೭೪ 


ಉಂಡೆಹೆನೆಂದಡೆ: ಕಂಡೆಪೆನೆಂದಡೆ ಪ್ರತಿಯಿಲ್ಲ. 
ನೋಡಿಹೆನೆಂದಡೆ- ಉದಕದೊಳೆಗಣ ಜ್ಯೋತಿಯಂತಾದವು (ಜ್ಯೋತಿಯಂತೆ?) 
ಗುಹೇಶ್ವರಾ, ನಿಮ್ಮ ನಾಮವ ಹಿಡಿದು ಬಿಟ್ಟಡೆ ಭಂಗವಯ್ಯಾ. (Dk I 


HIN 


ಉಂಡಡೇನೊ? ಉಣದೆ ಇರ್ದಡೇನೊ? 
ಸೋಂಕಿತವೇನೊ? ಅಸೋಂಕಿತವೇನೊ? 
ಹುಟ್ಟೂದಿಲ್ಲಾಗಿ ಹೊಂದೂದಿಲ್ಲ 
ಸತ್ತು ಬದುಕಿ ನಿಶ್ಚಿಂತವಾಯಿತ್ತು ಗುಹೇಶ್ವರಾ. | ೨೬೨% | 


ಆಂಬರವಿಲ್ಲದ ಮೇರು, ಅಂಬುಧಿಯಿಲ್ಲದ ಗುಂಪ 
ತಂದವರಿಲ್ಲದೆ ಬಂದಿತ್ತು, ನಿಜವನೊಳಕೊಂಡಿತ್ತು 
ಸಾಧನವಿಲ್ಲದ ಓಗರವ ಭಾಜನವಿಲ್ಲದೆ ಗಡಣಿಸಿ 
ಭೋಜನವಿಲ್ಲದೆ ತೃಪ್ತಿಯಾಯಿತ್ತು ನೋಡಾ. 
ಕ್ರಿಯಾವಿರಹಿತಯೋಗ ಫಲದಾಯಕ ಹೀನಭಕ್ತಿ, 
ಆಯುತ ಸ್ವಾಯತವರಿಯದೆ ಹೋಯಿತ್ತು ಗುಹೇಶ್ವರಾ UW SLL I 


ಶರೆಣಸ್ಮಲ ೧೫ 


೧6೧ n 
9) TOU 


ಬೆಲ್ಲದ ಪ್ರತ ಳಿಯ ಕೈಯಲ್ಲಿ ಹಿಡಿದು 
ಎಲ್ಲಿ ಚುಂಬಿಸಿದಡೂ ಇನಿದಹುದು. 
ಒಳ್ಳಿಹ ಬೇವಿನ ಹಣ್ಣ ಮೆಲ್ಲನೆ ಚುಂಬಿಸಿದಡೆ ಇನಿದಹುದೆ? 
ಎಲ್ಲ ವಿದ್ಯವನೂ ಬ್ಲವೆಂದೆಂಬರು, 
ಅವರು ಅ(ಸೆ?)ಲ್ಲದೆ ಹೋದರಯ್ಯಾ ಗುಹೇಶ್ವರಾ. | ೨೬೭ Il 
AIC 
ನಿರವಯ ನಿರ್ಗುಣ ನಿಃಶೂನ್ಯಲಿಂಗಕ್ಕೆ 
ಶರಣರು ತೆಮ್ಮ ತಮ್ಮ ತನುಗುಣಾದಿಗಳೆ 
ಅರ್ಪಿಸಿಹೆನೆಂಬುದೆ ಮಹಾಪಾಪ! 
ಅವು ತಮ್ಮ ತನುವಿನಲ್ಲಿಪ್ಪು ಬೆ ಭಂಗ, ಅದೇ ಕರ್ಮ. 
ಈ ಉಭಯ ನಾಸ್ಮಿಯಾಗದ ಸುಳುಹು 
ಮುಂದೆ ಕಾಡಿಯದಯ್ಯಾ ಗುಹೇಶ್ವರಾ. ll ೨೬೮ | 
೫೯ 
ನೋಡಲಿಲ್ಲದ ಶೃಂಗಾರ, ಮಾತಾಡಲಿಲ್ಲದ ಶಬ್ದ 
ಬೇಡಲಿಲ್ಲದ ವರ-ನೋಡಿರೆ ನಿರಾಳವ! 
ಬಾಡಲಿಲ್ಲದ ಸೆಸಿಯ ಬೆಳಸು 
ಕೂಡದೆ ಕೂಡಿತ್ತೊ ೦ದು ಸುಖವ ಕಂಡೆ ನಾನು. 
ಇಲ್ಲದ ಉಪಕಾರ ಮೆಖ್ಲದ ಸೆವಿಯಿಂದ 
ಸುಖಿಯಾದೆ ಗುಹೇಶ್ವರಾ. | S೬೯ Il 
೫೮ 
ನಾನು ಸಜ್ಜಿ €ವವೊ, ನೀನು ಸಜ್ಜಿ €ವವೊ? 
ನಿನಗೆಯೂ ಎನಗೆಯೂ ಸಂಬಂಧವಯ್ಯಾ, 
ನಿನ್ನನೆಂತು ಪ್ರಾಣಲಿಂಗವೆಂದು ಪೂಜಿಸುವೆನಯ್ಮಾ? 
ಎನ್ನ ಪ್ರಸಾದವು ನನಗೆ ನಿನ್ನ ಪ್ರಸಾದವು ಎನಗೆ. 
ಎನಗೆಯೂ ನಿನಗೆಯೂ ಏಕಪ್ರಸಾದ ಕಾಣಾ ಗುಹೇಶ್ವರಾ. Il ೨೭೦ ॥l 
೫೮೦ 


ತಲೆಯ ಮೇಲೆ ತಲೆಯಿದ್ದಿತ್ತಲ್ಲಾ! 
ತಲೆ ತಲೆಯಾತಲೆ ನುಂಗಿತ್ತಲ್ಲಾ! 


pd ಗಪ್‌ A 
ಅಲ್ಲಮಪ್ರಭುದೇವರ ವಚನಸಂಪುಟ 


ಸತ್ತು ಹಾಲ ಸೆವಿಯ ಬಲ್ಲಡೆ, 

ರಥದ ಕೀಲ ಬಲ್ಲಡೆ-ಅದು ಯೋಗ! 

ಶಿಶು ಕಂಡ ಕನಸಿನ ಟೆ ? ೨೭೧ 
ಪಶು ಕಂಡ ಕನಸಿನಲುಳ್ಳ ತೃಪ್ತಿ ನಿನ್ನಲ್ಲಿ ಉಂಟೆ ಗುಹೇಶ್ವರಾ? I | 


೫೮3 


ಅರಿವಿನೊಳಗೊಂದು ಮರವೆಯದೆ, ಮರಹಿನೊಳಗೊಂದು ಅರಿವವೆ. 
ಅರಿವು ಮರವೆಯೆಂಬೆರಡೂ ಅಳಿದಡೆ ನಿರ್ಣಯವದೆ (ನಿರ್ವಯಲದೆ?). 
ತಾನೆಂಬಲ್ಲಿ ನಿಪ್ಪ ತಿಯಿದೆ-ಇದೇನು ಹೇಳಾ ಗುಹೇಶ್ವರಾ? | 2೭೨ ॥ 


೫೮೩ 


ಜೂಜಿನ ವೇಧೆಯುಂಟು ಜಾಗರದ ಬಲವಿಲ್ಲ: 
ಆಗಲೂ ಗೆಲಲುಂಟೆ ಪ್ರಾಣಪದತನಕ? 
ರತುನದ ಸರ ಹರಿದು ಸೂಸಿ ಬಿದ್ದಡೆ 
ಮಾಣಿಕವ ಬೆಲೆಯಿಟ್ಟು ಬಿಲಿತವರಿಲ್ಲ, 
ಸರ್ಪಿಣಿ ಸರ್ಪನ ನುಂಗಿ [ದೀಪವ ನುಂಗಿತ್ತು] 
ಇದು, ಯೋಗದ ದೃಷ್ಟಾಂತ ಗುಹೇಶ್ವರಾ. | ೨೬೨ ॥ 


NSN. 


ಭೂತಳೆದ ಮತಿವಂತರು ಆತ್ಮನ ಸ್ಸ ಲವಿಡಲು 
ಮಾತು ಮಾಣಿಕವ ನುಂಗಿ; ಜಾತಿ ಧರ್ಮವನುಡುಗಿ, 
ವ್ರತದ ಭ್ರಮೆಗಳ ಸುಟ್ಟು, ಚಿತ್ತ ಭಸ್ಮೆವ ಧರಿಸಿ 
ಅಣಿಮಾದಿ ಗುಣಂಗಳ ಗತಿಯ ಪಥವನೆ ಮೀರಿ, 
ಭ್ರಾಂತಳಿದು ಜ್ಯೋತಿ ಬೆಳಗುತ್ತಿದೆ ಗುಹೇಶ್ವರಾ. u Ja 1 


೫೦೫ 


ನೋಡೂದ ನೋಡಲರಿಯದೆ, ಕೆಟ್ಟಿತ್ತೀ ಲೋಕವೆಲ್ಲ. 
ನೋಡೂದ ನೋಡಬಲ್ಲಡೆ ಕೂಡಲಿಲ್ಲ ಅಗಲಲಿಲ್ಲ. 
ನೋಟದ ಕೂಟದ ಅಗಲದ ಸುಖವನು 
ಗುಹೇಶ್ವರಾ ನಿಮ್ಮ ಶರಣ ಬಲ್ಲ! ll ೨೭೫ | 


teed mad a a a 


dh ccm aud acct cud 


ಶರಣಸ ಲ ೧೫೬ 
[-] 
N೮೬ 


ಭುವನ ಹದಿನಾಲ್ಬರ ಭವನದ ಕೀಲನೆ ಕಳೆದು 
ಉರವಣಿಸುವ ಪವನಂಗಳ ತರಹರಿಸಿದಡೆ-ಅದು ಯೋಗ! 
ಚಿತುರಸೆದೊಳೆಗಣ ನಿಲವ ಕಾಣಬೇಕು. 
ವಜ್ರ ನೀಲದ ಹೊದಿಕೆಯಲ್ಲಿರ್ದ ಭುವನಂಗಳ ಹೊದ್ದಿ 
ಮಾಣಿಕವ ನುಂಗಿ ಉಗುಳದು--ಗುಹೇಶ್ವರಾ. | 2೭೬ 


ತಾನಿರ್ದು ತನ್ನ ನರಿಯವೆ ಇನ್ನೆ ದಿಗೆ ಶರಣನಪ್ಪ ನಯ 
ಪವನಸ್ಥಾ ನವನರಿದ ಬಳಿಕ, ಬಮ ಬಂದು ಸುಳಿಯಲಿಲ್ಲ. 
ಇದರಂಪೆವನಾರು ಬಲ್ಲರು ಗುಹೇಶ ಶೈರಾ-ನಿಮ್ಮ ಶ ಶರಣರ ಲದೆ? ೨೭೭ 


೫೦೮೦ 


ಆಕಾಶವ ನುಂಗಿದ ಸರ್ಪನ ಫಣಿಯ ಮಣಿಯೊಳಗಣ ಕಪ್ರೆ, 
ವಾಯುವನಲನ ಸೆಂಚೆವ ನುಂಗಿತ್ತದೇನೊ? 
ರೂಹಿಲ್ಲದ ತಲೆಗೆ, ಮೊಲಿ ಮೂರಾಯಿತ್ತ ಕಂಡೆ! 
ಉಂಡಾಡುವ ಶಿಶುವಿನ ಕೈಯಲ್ಲಿ ಮಾಣಿಕದಾರತಿಯ ಕಂಡೆ! 
ಕಾಯವಿಲ್ಲದ ಹೆಣನ ವಾಯುವಿಲ್ಲದೆ ಜವನೆಳೆದೊಯ ನೆಂಬ 
ವಾಯಕ್ಕೆ ವಾಯವನೇನೆಬೆ ಗುಸೇಶ್ವರಾ! £ ॥ ೨೭೮ 


OF 


ರಿವಶಕ್ತಿ ಸೆಂಪ್ರಟಿನೆಂಬುವೆಂತು ಹೇಳಿರಣ್ಣಾ; 
ಶಿವನೆ ಚ್ಲೆತನ್ಮಾತ್ತ ಕನು, ಶಕ್ತಿಯೆ ಚಿತ್ತು. 
p ಶಿ" ಅ” 


ಇಂತು-ಚ್ಯತನ್ಯಾತ್ವ, ಕನೆ ಚಿಶ್‌ಸೆ ಸು ್ರರೂಪನಿಂ ದರಿಯ ಬಲ 
[ee] 


ಆತನೆ ಶರಣ ಗುಹೇಶ್ವ ರಾ. Hg 


Cl 


9೧ 


JS 


ಆಕಾಶದ ಬೀಜ ಅಗ್ಗಿಂ ಯಲೊದಗಿ, ಶಾಖವಿಲ್ಲದೆ ಮೊಳೆತು ಪಲ್ಲವಿಸಿತ್ಲು. 
ಅರಿದೆಪೆನೆಬವನನಾರದಿಗೊಂಡಿತ್ಲು p 
ಈ ನಿರ್ಣಯವನರಿಯದ ಮಾನವೂ, 
ಗುಹೀಶ್ರರೆನೆಬುದು ಬಯಲ ವಿಕಾರ! | ೨೮೪೦ 


೧೫೮ ಅಲ್ಲಮಪ್ಪಭುದೇವರ ವಚನಸಂಪುಟ 


೫೯೧ 


ಹರಿದರಸಿಹೆನೆಂದಡೆ ಮನದ ವಿಕಾರ. 
ಸುಳಿದರಸಿಹೆನೆಂದಡೆ ಪವನ ವಿಕಾರ. 


ನಂದರಸಿಹೆನೆಂದಡೆ ಕಾಯವಿಕಾರ. 

ಒಳಗರಸಿಹೆನೆಂದಡೆ ಜ್ಞಾನವಿಕಾರ. 

ಆರಸೆಲಿಲ್ಲದೆ ಬೆರಸಬಲ್ಲಡೆ, ಆತನೆ ಶರಣ ಗುಹೇಶ್ವರಾ. | ೨೮೦೧ i 
೫೯೨ 


ಹತ್ತು ಬಣ್ಣದ ಗಿಡುವಿಂಗೆ, 
ಹತ್ತೆಲ ಹೆತ್ತು ಹೂ, ಹೆತ್ತು ಕುಯಾಯಿತ್ತು. 
ಡತ್ತು ಹುತ್ತು ಘನದಲ್ಲಿ ಅಳವಟ್ಟು, 
ಹತ್ತು ಡುತ್ತು ಆಚಾರಕ್ರಮದಲ್ಲಿ ವಿಚಾರವ ಕಾಣಬಲ್ಲಡೆ 
ಆ ಕಾಯ ಲಿಂಗ ಉದಯ (ಲಿಂಗಮಯ?)ವಹುದು ಕಾಣಾ 


ಗುಹೇಶ್ತರಾ. | ೨೮೨ | 


ಪ್ರಾಣ್ಯ ಲಂಗದಲ್ಲಿ ಸಮನಿಸದು; ಲಿಂಗ, ಪ್ರಾಣದಲ್ಲಿ ಸಮನಿಸೆದು. 
ಪ್ರಾಣ ಲಿಂಗ, ಲಿಂಗ ಪ್ರಾಣವೆಂಬುದು 

ಸೆಂದು ಸೆಂಶಯವಲ್ಲದೆ ನಿಜವಲ್ಲ ಕೇಳಾ. 

ದಶಪ್ರಾಣವಳಿದು ಲಿಂಗವೆ ತಾನೆಂದರಿಯ ಬಲ್ಲಡೆ 


ಅದೇ ಪ್ರಾಣಲಿಂಗ ಗುಹೇಶ್ವರಾ! : ವಿಶ ೫ 
PN 


ತನು ಒಂದು ದ್ವೀಪ, ಮನ ಒಂದು ದ್ವೀಪ, 
ಆಪ್ಯಾಯನ ಒಂದು ದ್ವೀಪ, ವಚನ ಒಂದು ದ್ವೀಪ. ಸ 
ಇಂತೀ ನಾಲ್ಪು ದ್ವೀಪದೆಡೆಯ ಬೆಸೆಗೊಂಬಡೆ 
ಗುಹೇಶ್ವರಾ-ನಿಮ್ಮ ಸ್ಸಾ ನೆಂಗಳು. H 2೮೪ 1 


೫೯೫ 


ಆದಿಯಲ್ಲಿ ಶಿವದಾರವ ಕಂಡೆ: ಬೀದಿಯಲ್ಲಿ ಬಿದ್ದ ಸು 
ಪ್ರಾಣಲಿಂಗವ ಬೈಚಿಟ್ಟುಕೊಂದೆ. 


ಶರಣಸ ಲ 
& 


೧೫೯ 


ಕಾಯವಳಿದು ಜೀವ ನಿಮ್ಮಲ್ಲಿಗೆ ಬಂದಡೆ 
ಎನ್ನಿಂದ ವ್ರತಗೇಡಿಗಳಿಲ್ಲ ಗುಹೇಶ್ವರಾ. ॥ ೨೮೫ ॥| 


೯೬ 


ಇದ್ದುದ ಹೇಳಲಿಲ್ಲ, ಇದ್ದುದ ತೋರಲಿಲ್ಲ, 
ಹೊದ್ದಿದ ಆಶ್ರಮವ ನಾನೇನೆಂಬೆನು ಶಿವನೆ? 
ಭದ್ರಕಾಳಿಯ ಬಸಿರೊಳಗಿರ್ದ ಬಾವಿಯ ಸೆರ್ಪನು, 
ಸಿದ್ಧರಸದ ಘ ಘಟಿಕೆಯ ನುಂಗಿ ಎದ್ದು ಆಡಿತ್ತು ನೋಡಾ! 
ಡೆದ್ದಿನ ಹೆಡೆಯಲ್ಲಿ ಮಾಣಿಕವಿದ್ದು ದು 
ಇಲ್ಲೆಂಬ ಎದ್ದು ಹೇಳುವ ಕನಸು ತಾನಲ್ಲ ಗುಹೇಶ್ವರ. ll 2೬ I 


een 
೫೯೭ 


ಅದ್ದೆ ತನಕ ಕರಸ್ಸ ಲಮೊಳಗೆ, ಅನಂತನೆಖ ಗಿಳಿ ಮೂರ್ತಗೊಂಡು 

ಅತೀತ ಅನಾಗತ ವರ್ತಮಾನವೆಂಬ ಕೊರೆಕೂಳೆನುಂಡು 
ಒದಿತ್ತು ಅಗಣಿತ ಪುರಾಣ[ವ], ಅನಾಮಯ ಶಾಸ್ತ್ರವನ್ನು 
ಅನುಪಮ ವೇದವೆಂದು. - 

ಸ್ಥಲವ ಸ್ಥೆಲವಿಡಲ 
ನಿರ್ಮಳಾತ್ಮಂಗೆ ಇಹವಿಲ್ಲ ಪರವಿಲ್ಲ! 
ಆದಿ ಮಧ್ಯಾಂತೆ ನಿರಾಳ ಗುಹೇ ಶರನ ಅನುಭವಿಗೆ 
ಸರ್ವಾಂಗ ಲಿಂಗವು! | ೨೮೭ ॥| 


Nps 
NS vw 


ಅಂಗೈಯೊಳಗಣ ಣ ಸಿಂಹಾಸೆನವಿದೇನೊ? 
ಅಂಗ್ಯೆಯ ಮೇಲೆ ಸಿ ರ 


ಧೂಪ ದೀಪ ನಿವಾಳಿಯಿಂವೇನೊ? 
ಶರಣಂಗೆ ಕಳಸದ ಮೇ ಆ ನೆಳಿಗಟ್ಟಿಯುದೇನೊ? 
ಹೀಶ್ರ ರನೆಂ ನಿರಾಳ! | ೨೮೮ ॥| 


ಕಂಗಳಲ್ಲಿ ನಟ್ಟ ಗಾಯವನಾರಿಗೆ ತೋರುಹುದಯ್ಯಾ? 
ಮನ PY, ಸುಬವ ಮೂಟ್ಟೈ ಯ ಕಟ್ಟ ಬಹುದೆ? 


ಅಲ್ಲಮಪ್ತಭ 


ಆತ ನಿಂದ ನಿಲವಾತುಂಗೆ ಸಾಧ್ಯ ವಾಯಿತ್ತು. 
ಆತ ನಿಂದ ದಿಲವನೇನೆ೨ಚೆ ಗುಹೇಶ್ವರಾ. 


೬೦೦ 


ಅರಿದೆಹೆನರಿದೆಹೆನೊದಡೆ ಅದೇಕೊ ಮುಂದೆ ಮರವೆ? 
ನೀವನರಿದೆನೆಂಬುದು ನನ್ನಲ್ಲಿ ಲ ಬೇಸಾಗಿ ಉಳ್ಳ ಡೆ, 


ವಿನ್ನರಿವಲ್ಲವ ಹರಿಷೆಂಚ ಮಾಡಿ spe ಮರುಳೆ! 
ಸ್ವತ ಘನದೊಳಗಿರ್ದು, ನಿಜವನರಿದೆಹೆನೆಂದಡೆ 


ಮೂರ್ತಿ ಕಿರಿದಲ್ಲ, ನಿಲ್ಲು ಮಾಣು. 
ಗುಹೇಶ್ವರನೆಂಬ ರಂಗದ ಘನಘಟ್ಟಿಯನರಿವಡೆ 
ಬನ್ನ ರಿವಲ್ಲವ ಹರಿಹಂಚು ಮಾಡಿ, 


ನಲಿ ಮರುಳೀ-ಅನುಭಾವಿಯಾದಡೆ., 


Hy 
೫ " 
Ne 


ದೇವರ 


ಮತವಸಂತ್‌ಓ 
ed 


“4 


| ೨೮೯ 
CE 


| pp 


Sw 


ಕಂಗಳೊಳಗಣಿ ರೂಹಿಂಗೆ ಆನು ಬೇಟಗೊಂಡು ಬಳೆಲುವಂತೆ, 


5 ನೆರೆಯಿಿಬರ ತ 


wd 
[ae] 
ps 


ತುರೀಯದ ತವಕವನೇನೆಂಬೆನಯ್ಸಾ. 
7: ಗವಿಬ್ರದ ರತಿಸುಪಿವವ ಸೆಲುಂಟೆ? 
ಗುಹೇಶ್ತ ರಲಿಂಗದ ಕ್ಸ ತಕದಾಳಿಯನಿ:ನಿಂಬೆ? 


7% 
ew 


ಅರುವಯನು ಒಂದು ಒರೆ ಕೊಂಡಡೆ, 
ಆಕಾಶ್ರಿವಮು ಇಡು ಮೇಜು ಲಾ ! 
pe [ee] 
ಕತ್ತ ಬಿಸು ಚಿಳೆಗುವ ತಾನೆ ನುಂಗಿತ ಲಾ! 
pe [ee] 


ಗಹೇಶ್ಟರಾ ಸಿತ್ತವರು ಬದುಕಿದವರ ಹೊತ್ತರು! 


kf 


CD 


ದಿದ ರಚಿ ಪೆಳೆಗೆ ಹಾ%ಬ ದಡಿ, 
ಒಂದಿತ್ತೆ pe ಬಾರದು ಟೇಬುದಂದರಿಬಾಲದು. 
ಒಡಿದು ಖು, ಬೂದಿ ಹೊಸಿಕೆ ೊಂದಡೆ 
ಮರಳ ಹ ಪ್ರೊ ಬಬ ಕಾಣಾ ಗುಹ “ಶ್ವರಾ. 


| 5೯0 


-~_ 


| 


೬೦೪ 


ತನ್ನರಿದವಂಗೆ ಇದಿರೆಂಬುದಿಲ್ಲ, ತನ್ನರಿಯದವಂಗೆ ಇದಿರೆಂಬುದುಂಟು. 
ಅರುಹು ಮರಹು ಕುರುಹಳಿಯಿತ್ತು, ಬೆರೆಗಾಯಿತ್ತು. 
ಬೆರಗು ಬೆರಗಿನೊಳಗೆ ಕರಿಗೊಂಡಿತ್ತು ಇದೇನೊ? 
ಭ್ರಾಂತು ಭ್ರಾಂತನೆ ನುಂಗಿ 
ಗುಹೇಶ್ವರ ಭವಿಯ ಬೆಂಬತ್ತಿ ಭವಿಯಾದ ಕಾರಣ! ll 2೯೪ || 


೬೦೫ 


ಕೆಂಡದ ಗಿರಿಯ ಮೇಲೊಂದು, ಅರಗಿನ ಕಂಭವಿದ್ದಿ ತ್ತು ನೋಡಯ್ಯಾ. 
ಅರಗಿನ ಕಂಭದ ಮೇಲೆ ಹೆಂಸೆಯಿದ್ದಿತ್ತು R 
ಕಂಭ ಬೆಂದಿತ್ತು ಹೆಂಸೆ ಹಾರಿತ್ತು ಗುಹೇಶ್ವರಾ! Il 2೯% Il 


ಸೂತ್ರ: ಇಂತು ಶರಣಸ್ಥೆಲದಲ್ಲಿ ಜ್ಞಾನಮುಖದಿಂದಾಚರಿಸಿ ಐಕ್ಯವಾದ ಶರಣನು 
ಮುಂದೆ ಸೆಮರಸದಿಂದಾಚರಿಸಿ ಬೆರಸಿ ನಿರಾಳದಲ್ಲಿ ವಿಶ್ರಾಂತಿಯನೈದುವ ಭೇದವೆಂತಿದ್ದು 
ದೆಂದಡೆ ಮುಂದೆ ಐಕ್ಯಸ್ಥ ಲವಾದುದು. 


ಸತ್ತು ಹುಟ್ಟಿ ಕೆಟ್ಟವರೆಲ್ಲರು, 
ದೇವಲೋಕಕ್ಕೆ Re ) ಬಾಲಭಾಷೆಯ ಕೇಳಲಾಗದು. 
ಸಾಯದ ಮುನ ನ ಸ್ವಯವನರಿದಡೆ 
ದೇವನೊಲಿವ ನಮ್ಮ ಗುಹೇಶ್ವರನು. 


೬೦೭ 


ಕೋಣನನೂ ಕುದುರೆಯನೂ:; ಹಾವನೂ ಹೆದ್ದನೂ; 
ಮೊಲನನೂ ನಾಯನೂ, ಇಲಿಯನೂ ಬೆಕ್ಕನೂ, 
ಹುಲಿಯನೂ ಹುಲ್ಲೆಯನೂ--ಮೇಳ್ಳಸುವಂತೆ 
ಮೇಳವಿಲ್ಲದವನ ಒಕ್ಕತನ, ಆಳಿಯ ಬಾಳುವೆ, 
ಕಾಡಬೆಕ್ಸಿಂಗೆ ತುಯ್ಯಲನಿಕ್ಕುವಂತೆ!-ಕೇಳು ಗುಹೇಶ್ವರಾ 
ನಿರಾಳೆ ಬೋಳಿಂಗೆ ತೊಂಡಿಲ ಮುಡಿಸುವಂತೆ! 


೬೦೮ 


ಲಿಂಗವಂತಂಗೆ ಲಿಂಗದ ವಾರ್ತೆಯ ನುಡಿವುದೇ ಭಂಗ, 
ಹೆಂಗು ನೋಡಾ, ಹಂಗಿನ ಶಬ್ದ ನೋಡಾ! 
ಕೊಡನ ತುಂಬಿದ ಹಾಲನೊಡೆಯ ಹಾಯಿಕಿ 
ಇನ್ನು ಉಡುಗಿಹೆನೆಂದಡೆ ಉಂಟೆ ಗುಹೇಶ್ವರಾ? 
೬೦೯ 
ಶಬ್ದ ಸೆಂಭ್ರ ಮದಲ್ಲಿ ಹಿಂದುಗಾಣರು ಮುಂದುಗಾಣರು, 
ತಮ್ಮ ಇವರು. 
ಇದು ಕಾರಣ--ಮೂರು ಲೋಕವೆಲ್ಲವು, 
ಬರುಸೂರೆವೋಯಿತ್ತು ಗುಹೇಶ್ವರಾ. 
೬೧೦ 
ಉರವಣಿಸುವ ಮನ ಮುಟ್ಟುವನ್ನ ಬರ ಕಾಡುವುದು? 
ಘನ ಘನದಲ್ಲಿ ಮನ ನಂಬುವನ್ನ ಬರ ಕಾಡುವುದು. 
ಮಹಂತ ಗುಹೇಶ್ವರನೆಂಬ ಶಬ್ದವುಳ್ಳನ್ನ್ನಬರ ಕಾಡುವುದು. 


ll O Il 


2! 


Il a | 


Il ೪ || 


| ೫ 1 


ಅಲ್ಲಮಪ್ಪಭಳುದೀವರ ವಚನಸಂಪುಟ 


೬೧೧ 


ಕದನದೊಳಗಣ ಕಣ್ಣ ಕೆಂಪು, ಕದನದೊಳೆಗಣ ಮನದ ಕೆಂಪು 
ಇದಾವನಾವನ ಕಾಡದಯ್ಯಾ? | 
ಪದುಮದೊಳಗೆ ಬಿಂದು ಸಿಲುಕಿ ಅಲ್ಲಿಯೆ ಅದೆ ನೋಡಿರೆ! 


ಗುಹೇಶ್ವರನೆಂಬ ಅನುಗ್ರಹ ತನ್ನ ನುಂಗಿ ಲಿಂಗವಲ್ಲಿನುತ್ತಿರ್ದೆನು(ದ್ದಿತು?) ॥ ೬1 


೬೧೨ 


'ಭಾವವಳಿಯದೆ ಬಯಕೆ ಸವೆಯದೆ 
ಐಕ್ಯವು ಆವ ಘನವೆಂದಡಹುದೆ? 
ಶಬ್ದ ಸೆಂಭ್ರಮದ ಮದವಳಿಯದೆ, 
ತನ್ನ ಇದಿರಲ್ಲಿ ಪ್ರತಿಯುಳ್ಳಡೆ, ಏನೆಂದಡೂ ಅಹುದೆ? 
ಗುಹೇಶ್ತರನೆಂಬ ಶಬ್ದಸೆಂದಳಿಯದೆ 
ಬೇಸೆತ್ತು ಬಯಲಾದಡೆ ಆಯತವಹುದೆ? 


೬೧೩ 


ಕೆರೆಯಲುಂಡು ತೊರೆಯ ಹೊಗಳುವರು. 
ಸಹಜ ಪಿನಾಕಿಯ ಬಲೆಯಲ್ಲಿ ಸಿಲಂಕಿ 
ಭವವ ಹರಿಯಲರಿಯರು. 
ರುದ್ರನ ಛತ್ರವನುಂಡು ಇಲ್ಲವೆಯ ನುಡಿವ ಹಿರಿಯರಿಗೆ 
ಮಹದ ಮಾತೇಕೋ ಗುಹೇಶ್ವರಾ? 


೬೧೪ 


ಪಂಚಭೂತಸೆಂಗದಿಂದ ಜ್ಯೋತಿಯಾಯಿತ್ತು R 
ಪಂಚಭೂತಸೆಂಗದಿಂದ ಕರ್ಪುರವಾಯಿತ್ತು. 
ಈ ಎರಡರ ಸೆಂಗವೇನಾಯಿತ್ತು ಹೇಳಾ ವಾಜ್ಮನಾತೀತ ಗುಹೇಶ್ವರಾ? 


೬೧೫ 
ಎನಡೆಂಬರಯ್ಯಾ ಕರಣದ ಕಂಗಳಲ್ಲಿ ನೋಡಿದವರು. 


ಎರಡುವನತಿಗಳೆದು ಒಂದೆಂಬರೆಯ್ಯಾ. 
ಕಾಮಿಸೂದಿಲ್ಲಾಗಿ ಕಲ್ಪಿ ಸೂದಿಲ್ಲ. 


6 Il 


il € | 


ಐಕ 


ಸ್ನಲ ೧೬೭ 
Rs 

ಭಾವಿಸೂದಿಲ್ಲಾಗಿ ಬಯಸೂದಿಲ್ಲ. 

ಗುಹೇಶ್ವರನೆಬುದಿಲ್ಲಾಗಿ ಮುಂದೆ ಬಯಲೆಂಬುದೂ ಇಲ್ಲ. ll ೧೦ | 


” 
೬೧೬ 


ಹುಲ್ಲ ಕಿಚ್ಛುವ, ಕಲ್ಲ ಬೀಜವ, ನೀರ ನೆಳಲುವ, 
ಗಾಳಿಯ ನಾರುವ, ಅಗ್ಲಿಯ ಹೆಗಿನುವ, ಬಿಸಿಲಿನ ರುಚಿಯ 
ತನ್ನ ಬೆಳಗುವನಾರು ಬಲ್ಲರು ಗುಹೇಶ್ವರಾ ನಿಮ್ಮ ಶರಣರಲ್ಲದೆ? ೧೧ ॥ 


NN 
೬೧೭ 


ಹೊರಸಿನೆಕ್ಸೆಯ ಶಂಖದ ಮಣಿಯ ಪವಣಿಸಬಲ್ಲವರು 
ನೀವಾರಾದಡೂ ಪವಣಿಸಿರಯ್ಯಾ,-ಇದ ನಾನರಿಯೆನಯ್ಯಾ. 
ಒಂದು ತಾಳೆಮರದ ಮೇಲೆ ಮೂರು ರತ ಶ್ರ ವಿಹುದ ನಾಬಲ್ಲಿ: 
ಒಂದು ರತ್ನ ಉತ ತ್ರತ್ಯ- ಸ್ಥಿ ತಿ-ಲಯಕ್ಕೊಳೆಗಾಯಿತ್ತು. 
ಒಂದು ರಸ್‌ ಶ್ರ ಹದಿನಾಲ್ಕು *ಭುವನಕ್ಕೆ ಬೆಲೆಯಾಯಿತ್ತು. 
ಇನ್ನೊಂದು' ರತ್ತಕ್ಕೆ ಬೆಲೆಯಿಲ್ಲವೆಂದು 
ಗುಹೇಶ್ವರ ಲಗೈಕ್ಕವು.-ನಿಶ್ಯಬ್ದಂ ಬ್ರಹ್ಮ ಉಚ್ಯತೇ. Il ೧೨ 


೬೧೮ 


ಅಂಗದ ಧರೆಯ ಮೇಲೆ ಮೂರು ಬಾವಿಯುಂಟು: 
ಮೊದಲ ಬಾವಿಯ ಮುಟ್ಟಿದಾತ ಅಂಗಸೆಂಗಿಯಾದನು. 
ನಡುವಡ ಬಾವಿಯ ಮುಟ್ಟಿದಾತ ಉತ್ಪತ್ಯ-ಸ್ಸಿ ತಿ-ಲಯಕ್ಕೊಳೆಗಾದನು. 
ಮೇಲಣ ಬಾವಿಯ ಮುಟ್ಟಿದಾತ ಜೀ ಕ್ಮನಾದನು.- 
ಇವ ತಟ್ಟದೆ ಮುಟ್ಟ ದೆ ಹೋದರು ನೋಡಾ: ಪರಬ್ರಹ್ಮವ ದಾಂಟಿ 
ಗುಹೇಶ್ವ ಲಿಂಗದಲ್ಲಿ ಹಂಗು ಹರಿದ ಶರಣರು! I ೧೩ ॥| 


೬೧೯ 


ಒಟ್ಟಿಯ ಮರಿ ಮೂರೊಟ್ಟಿಯನಿಕ್ಕಿತ್ತು 
ಕಟ್ಟುಗ್ರದಿರುಹೆ ಕತ್ತಲೆಯ ನುಂಗಿತ್ತು 
ಬೆಟ್ಟವ ಬೆಳ್ಳಳ್ಳಿ ನುಂಗಿತ್ತು. 
ಸಯ್ಸುದ ನದ್ದು ಕುಳ್ಳಿದ್ದುದಯ್ಯಾ. 
ರ್ದೆದು ತೋರದೆ ಗುಹೇಶ್ವರನಲ್ಲಿಯ ಅಡಗಿತ್ತು ನೋಡಾ! | ೧೪ Il 


p 


ಕಟಿ 
ಟೆ 


೧೬೮ 


ಅಲ್ಲಮಪ್ಪಭುದೇವರ ವಚನಸಂಪುಟ 
೬೨೦ 


ಸ್ಥೂಲವನು ಬ್ರಹ್ಮನಳವಡಿಸಿಕೊಂಡ. 
ಸೊಕ್ಷೆ ವ ವಿಷ್ಣು ವಳವಡಿಸಿಕೊಂಡ. 
ಕಾರಣವ ರುದ್ರನಳವಡಿಸಿಕೊಂಡ. 
ನಃಕಾಯವ ಈಶ್ರರನಳವಡಿಸಿಕೊಂಡ. 
ನಿರಂಜನವ ಸೆದಾಶಿವನಳವಡಿಸಿಕೊಂಡ. 
ನಿರವಯವ ವ್ಯೋಮಾತೀತನಳವಡಿಸಿಕೊಂಡ. 
ಈ ಷಡುಸ್ನೆಲದವರೆಲ್ಲ ಬಯಲನಳವಡಿಸಿಕೊಂಡು 
ಬಯಲಾಯಿತ್ತು ಕಾಣಾ ಗುಹೇಶ್ವರಾ. | ೧೫ || 


೬೨೧ 


ಪೃಥ್ರಿಯೊಳಗಿಲ್ಲ, ಆಕಾಶದೊಳೆಗಿಲ್ಲ, 
ಚತುರ್ದಶ ಭುವನಾದಿ ಭುವನಂಗಳೊಳೆಗೆಯೂ ಇಲ್ಲ. 
ಹೊರಗೆಯೂ ಇಲ್ಲ-ಏನಾಯಿತ್ತೆಂದರಿಯೆನಯ್ಯಾ. 
ಗುಹೇಶ್ವರ ಅಂದೂ ಇಲ್ಲ ಇಂದೂ ಇಲ್ಲ ಎಂದೂ ಇಲ್ಲ. I o೬ Il 


೬೨೨ 


ಹುಟ್ಟುವಾತ ನಾನಲ್ಲಯ್ಯಾ, ಹೊಂದುವಾತ ನಾನಲ್ಲಯ್ಯಾ. 
ಅದೇನೆಂಬೆನಯ್ಯಾ ಎಂತೆಂಬೆನಯ್ಯಾ? 
ನಿಜವನರಿದ ಬಳಿಕ ಮತ್ತೆ ಹುಟ್ಟಲುಂಟೆ ಗುಹೇಶ್ವರಾ. Il ೧೭ ॥ 


೬೨೩ 


ಅರಿದೆನೆಬುದು ತಾ ಬಯಲು, 
ಅರಿಯೆನೆಂಬುದು ತಾ ಬಯಲು. 
ಅರುಹಿನ ಕುರುಹಿನ ಮರಹಿನೊಳೆಗೆ 
ಗುಹೇಶ್ವರನೆಂಬುದು ತಾ ಬಯಲ! | ೧೮ ॥ 


೬೨೪ 


ಹೊಸೆ ಮುತ್ತಿನ ಸುಪ್ಪಾಣಿಯಂತೆ ಲಿಂಗೈಕ್ಯವ. 
ಸೈಟಿಕದ ಘಟದೊಳಿಗಣ ಪ್ರಭೆಯಂತೆ ಲಿಂಗೈಕ್ಯವ. 


ಏಕ್ಕ್ಮಸ್ಪ ಲ ೧೬೯ 


ವಾಯುವಿನ ಸಂಚದ ಪರಿಮಳದ ನಿಲವಿನಂತೆ 
ಲಂಗೈಕ್ಕ ಸಂಬಂಧವದು ಗುಹೇಶ್ವರಾ. l ೧೯ 


೬೨೫ 


ಅರಿದರಿದು ಅರಿವು ಬಂಜೆಯಾಯಿತ್ತು. 
ಮರೆ ಮರೆದು ಮರಹು ಬಂಜೆಯಾಯಿತ್ತು. 
ಗುಹೇಶ್ವರನೆ ಶು ಸಿನೆ ಬಂಜೆಯಾಯಿತ್ತು. il 2೦ 


ಹೆಸಿವಿನ ಪ್ರೇಮಕ್ಳೆ ಬೋನವ ಹಿಡಿವರು. 
ತೃಷೆಯ ಪ್ರೇಮಕ್ಕೆ ಮಜ್ಜನಕ್ಕೆರೆವರು. 
ದೇವರಿಲ್ಲ ಭಕ್ತರಿಲ್ಲ; ನಾನೂ ಇಲ್ಲ ನೀನೂ ಇಲ್ಲ; 


ಗುಹೇಶ್ವರಾ, ಪೂಜಿಸುವರೂ ಇಲ್ಲ, ಪೊಜೆಗೊಂಬವರೂ ಇಲ್ಲ. | ೨೧ 1 
೬೨೭ 


ಎತ್ತು (ಎರಡೆಂಬತ್ತು?) ಕೋಟಿ ವಚನವ ಷೂಡಿ 
ಹೆಲವ ಹೆಂಬಲಿಸಿತ್ತೆ ನ್ಡ ಮನವು, 
ಮನ ಘನವನರಿಯದ್ದು, ಘನ ಮನವನರಿಯದು. 
ಗುಹೇಶ್ವರನೆಂಬ ಿಂಗವನರಿದ ಬಳಿಕ 
ಗೀತವೆಲ್ಲ ಒಂದು ಮಾತಿನೊಳಗು! Il 2೨ ॥l 


೬೨೮ 


ಅವಿರಳೆ ವಿಟನ ಮದುವೆಗೆ ನ್ಬುಣಗಿತ್ತಿ ಯರೆಲ್ಲ ಬಂದು 
ಕೆಂಡದ ದಂಡೆಯನೆ ಮುಡಿದು, ಅಂಡಜವೆಂಬ ಅರಿಷಣವ ಮಿಂದು, 
ಉರಿಯೆಂಬ ಹೆಚ್ಚಡದ ಹೊಂದಿಕೆ (ಹೊದಕೆ?)ಯಲ್ಲಿ- 
ನಿಬ್ಬಣಗಿತ್ತಿ ಯರು ಬಪ್ಪ ಭರವ ಕಂಡು ನೀರಲಡಿಗೆಯ ಮಾಡಿ: 
ವಾಯದ ಕೂಸಿಂಗೆ ಮಾಯದ ಮದವಣಿಗ; 
ಸೆಂಗ ಸಂಯೋಗವಿಲ್ಲದೆ ಬಸುರಾಯಿತ್ತು. 
ಕೂಸೆದ್ದು ಕುಣಿದಾಡಿ ಸೂಲಗಿತ್ತಿಯ ನಿಗ್ರಹಿಸಿತ್ತು ( -ನವಗೃಹಿಸಿತ್ತು?) 
ಗುಹೇಶ್ತರಾ ಒಬ, ಇಬ್ನ ಮೂವರು 
ತ್ರಿದೇವತೆಗಳು ಬಲ್ಲರೆ ಆ ಲಿಂಗದ ಘನವನು? | ೨೩ ॥ 


೧೭೦ 


ಸತ್ತಾ ತನೊಬ್ಬ ಹೊತ್ತಾ ತನೊಬ್ಬ,- 
ಈ ಇಬ್ಬರನೂ ಒಯ್ದು ಸುಟಾ ತನೊಬ್ಲ. 
ಮದವಣಗನಾರೊ? ಮದವಳಿಗೆ ಯಾರೊ? 
ಮದುವೆಯ ನಡುವೆ ಮರಣವಡ್ಡಬಿದ್ದಿತ್ತು * 
ಹಸೆಯಳಿಯದ ಮುನ್ನ ಮದವಣಿಗನಳಿದ. 
ಗುಹೇಶ್ವರಾ-ನಿಮ್ಮ ಶರಣನೆಂದೂ ಅಳಿಯ. | 2೪ il 


೬೩೦ 


ಪಾದವಿಲ್ಲದ ಗುರುವಿಂಗೆ ತಲೆಯಿಲ್ಲದ ಶಿಷ್ಯನು. 
ಅನಾಚಾರಿ ಗುರುವಿಂಗೆ ವ್ರತಗೇಡಿ ಶಿಷ್ಯನ ರಿ. 
ಪ ಗುರುಶಿಷ್ಯರಿಬ್ಬರೂ ಸತ್ತ ಸಾವ, ನಿಮ್ಮಲ್ಲಿ ಆರಸುವೆ ಗುಹೇಶ್ವರಾ. | 2೫ ॥l 


೬೩೧ 


ಕಕ್ಷೆಯಲ್ಲಿ ಲಿಂಗವ ಧರಿಸಿಕೊಂಡಾತನು ಬ್ರಹ್ಮನು 
ಕರಸ್ಸಲದಲ್ಲಿ ಲಿಂಗವ ಧರಿಸಿಕೊಂಡಾತನು ವಿಷ್ಣುವು. 
ಉತ್ತಮಾಂಗದಲ್ಲಿ ಲಿಂಗವ ಧರಿಸಿಕೊಂಡಾತನು ರುದ್ರನು. 
ಅಮಳೋಕ್ಕದಲ್ಲಿ ಲಿಂಗವ ಧರಿಸಿಕೊಂಡಾತನು ಈಶ್ವರನು. 
ಮುಖಸೆಜ್ಞೆಯಲ್ಲಿ ಲಿಂಗವ ಧರಿಸಿಕೊಂಡಾತನು ಸದಾಶಿವನು. 
ಅಂಗಸೆಜ್ಞೆಯಲ್ಲಿ ಲಿಂಗವ ಧರಿಸಿಕೊಂಡಾತನು ಉಪಮಾತೀತನು- 
ಇವರೆಲ್ಲರೂ ಬಯಲನೆ ಪೂಜಿಸಿ ಬಯಲಾಗಿ ಹೋದರು. 
ನಾನು ನಿತ್ಯವ ಪೂಜಿಸಿ ಮಿಥ್ಯವಳಿದ ಇರವನಲ್ಲಿ 
ಸುಖಿಯಾದೆನು ಗುಹೇಶ್ವರಾ. ll 2೬ 1 


೬೩೨ 


ಹೊರಗನೆ ಕೊಯ್ದು ಹೊರಗನೆ ಪೂಜಿ 
ಹೊರಗಾಗಿ ಹೋಯಿತ್ತು ತ್ರೈಜಗವೆಲ್ಲ. 
ಆನದನರಿಯದಂತೆ ಲಿಂಗವ ಪೂಜಿಸೆ ಹೋದಡೆ, 
್ಸೈ ಲಿಂಗದಲ್ಲಿ ಸಿಲುಕಿತ್ತಲ್ಲಾ! 
ಮನ ದೃಢದಿಂದ ನಿಮ್ಮ ನೆನೆದಿಹೆನೆಂದಡೆ 
ತನು ಸೆಂದಣಿಸಿತ್ತು ಗುಹೇಶ್ವರಾ. | ಈ | 


ಶಯನಾಸೆನ ಪರವಿಲ್ಲೆಂದುದು. 
ಜ್ಞಾನಾಜ್ಞಾನ ಭಾವ ನೋಟ ತಾನಲ್ಲ, 
ಅರಿವಿನ ಭಾವ ಸ್ವತಂತ್ರವಿಲ್ಲ ಕಾಣಾ. 
ಆಕಾಯದಲ್ಲಿ ಅದ್ವೈತ ಚರಿತ್ರ: 
ಅರಿವಿನಲನುಗ್ರಹಿಸಿ ಸಕಾಯದಲ್ಲಿ ಸೆದ್ದೆವ ಚರಿತ್ರ. 
ಮರಹು ಉದಯಿಸದ ನಿರುಗೆಯ ಪವನ ಬ್ರಹ್ಮರಂಧ್ರರಹಿತ! 
ಶಯನಾಸೆನವೆಂದಲ್ಲಿ ಗುಹೇಶ್ವರನೆನಲು ಹೇಸಿತ್ತು. 


೬೩೪ 


ನೀರಿಲ್ಲದ ಒರಳಿಂಗೆ ನೆಳಲಿಲ್ಲದ ಒನಕೆ! 
ರೂಹಿಲ್ಲದ ನಾರಿಯರು ಬೀಜವಿಲ್ಲದಕ್ಕಿಯ ತಳಿಸುತ್ತಲಿ 
ಬಂಜೆಯ ಮಗನ ಜೋಗುಳವಾಡುತ್ತೆದಾರೆ, 
ಉರಿಯ ಚಪ್ಪರವನಿಸ್ಥಿ - 
ಗುಹೇಶ್ವರನ ಕಂದನು ಲೀಲೆಯಾಡಿದನು! 


೬೩೫ 


ಅರಿದು ನೆನೆಯಲಿಲ್ಲ, ಮರೆದು ಪೂಜಿಸೆಲಿಲ್ಲ. 
ತೆರಹಿಲ್ಲದ ಘನಕ್ಕೆ ಕುರುಹು ಮುನ್ನಿ ಲ್ಲ. 
ತನಗೆ ಗುರುವಿಲ್ಲ ಗುರುವಿಗೆ ತಾನಿಲ್ಲ. 
ಗುರುವಿಗೆ ಶಿಷ್ಯನು ಹೊಡವಡುವ ಕಾರಣ ಮುನ್ನಿಲ್ಲ. 
ಬಯಲ ಬಿತ್ತಲಲ್ಲ ಬೆಳೆಯಲಿಲ್ಲ, ಒಕ್ಕಲಿಲ್ಲ ತೂರಲಿಲ್ಲ. 
ಗುಹೇಶ್ನರನೆಂಬ ಲಿಂಗಕ್ಲಿ ಕುರುಹು ಮುನಿ ಲ! 

ವ್‌ ರೆ ೩ನೆ 
೬೩೬ 

ದೃಷ್ಟಕ್ಕಿ ದೃಷ್ಟ ಮುಂದಿಲ್ಲ, ಇಲ್ಲ 

ಮಾಡಿದಡೇನಹುದೊ? ಮಾಡದಿರ್ದಡೇನಹುದೊ? 


ಗುಹೇಶ್ವರನೆಂಬ ಅರುಹಿನ ಕುರುಹು ಮಂದಿಲ್ಲ, ಇಲ್ಲ. 
ಮಾಡಿದಡೇನಹುಮೊ? 


ll 2೮ | 


2೯ I 


Il ೩೦ | 


Il ೩0 Il 


~ 
[es 


ಅಲ್ಲಮಪ್ಪಭುದೇವರ ವಚನಸಂಪ್ರಟ 


ಇಂ 
[eS 


ನಿಜವನರಿದ ನಿಶ್ಚಿಂತನೆ, ಮರಣವ ಗೆಲಿದ ಮಹಂತನೆ, 
ಘನವ ಕಂಡ ಮಹಿಮನೆ, ವರವನೊಳಕೊಂಡ ಪರಿಣಾಮಿಯೆ, 


'ಬಯಲಲೊದಗಿದ ಭರಿತನೆ, 


ಗುಹೇಶ್ವರಲಿಂಗನಿರಾಳವನೊಳಕೊಂಡ ಸೆಹಜನೆ! 


೬೩೮ 


ಭವಿಯ ಕಳೆದೆಹೆವೆಂಬ ಅಪ್ರಮಾಣಿಗಳು ನೀವು ಕೇಳಿರೆ, 
ಭವಿಯ ಕಳೆದೆಹೆವೆಂಬ ಭವಭಾರಿಗಳು ನೀವು ಕೇಳಿರೆ; 
ಭವಿಗೆ ಕೊಡಲಾಗದೆಂಬ ಭಕ್ತನ ನುಡಿಯ ಕೇಳಲಾಗದು. 
ನಾನು ಭವಿವಿಡಿದು ಭಕ್ತಿಯಿಂದ ಸುಖಿಯಾದೆ ಗುಹೇಶ್ವರಾ!! 


೬೩೯ 


ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು 
ಬಯಲು ಬಯಲಾಗಿ ಬಯಲಾಯಿತ್ತ ಯ್ಯಾ. 
ಬಯಲ ಜೀವನ ಬಯಲ ಭಾವನೆ, 
ಬಯಲು ಬಯಲಾಗಿ ಬಯಲಾಯಿತ್ತ ಯ್ಯಾ. 
ನಿಮ್ಮ ಪೂಜಿಸಿದವರು ಮುನ್ನವೆ ಬಯಲಾದರು 
ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರಾ. 


೬೪೦ 
ನಾರು ಬೇರಿನ ಕುಟಿಲ ಕಪಟದ 
ಯೋಗವಲ್ಲಿದು ನಿಲ್ಲಿ ಭೋ. 
ಕಾಯ ಸೆಮಾಧಿ ಕರಣ ಸಮಾಧಿ- 
ಯೋಗವಲ್ಲಿದು ನಿಲ್ಲಿ ಭೋ. 
ಜೀವ ಸಮಾಧಿಯೆಂಬುದಲ್ಲ, 
ನಿಜ ಸೆಹಜಸೆಮಾಧಿ ಗುಹೇಶ್ವರಾ! 


೬೪೧ 


ವಸ್ತುಕ ವರ್ಣಕ ತ್ರಿಸ್ಮಾನದ ಮೇಲಿ ನುಡಿವ ನುಡಿಗಳು 
ಇತ್ತಿತ್ತಲಲ್ಲದೆ ಅತ್ತತ್ತಲಾರುಬಲ್ಲರು. 


| ೩೨ ॥l 


Il ೩೩ | 


Il 4೪ | 


Il ೩೫ | 


ಐಕ್ಕಸ ಲ ೧೭೩ 
3) 


ಇವರೆತ್ತ ಆೆಂದರಿಯರು-ಗಿಳಿವಿಂಡುಗೆಡೆವರು ನಿಮ್ಮನೆತ್ತ ಬಲ್ಲರು 
ಗುಹೇಶ್ವರಾ? | at || 


೬೪೨ 


ಅಕ್ಷರದಲಭ್ಯಾಸವ ಮಾಡಿ ಬರೆವ ತೊಡೆವ ಪರಿಯನ್ನೆಂತೊ? 
ಸ್ವರೂಪವೆಂಬುದಾವುದು ನಿರೂಪವೆಂಬುದಾವುದು ಅರಿಯರಾಗಿ, 
ಆದಿನಿರಾಳ ಮಧ್ಯನಿರಾಳ ಊರ್ಧ್ಯನಿರಾಳ ಗುಹೇಶ್ವರ. Il 4೭ 1 


೬೪ಪ್ಲಿ 


ಕೈಯಲ್ಲಿ ಕರಸ್ಸೈಲ ಮನದಲ್ಲಿ ಪರಸ್ಕೆಲ, 
ತನುವಲ್ಲ ಹುಸಿಸ ಲ-ಶರಣನೆಂತೆಂಬೆ? 
ಮಾತಿನಂತುಟಲ್ಲ ಕ್ರಿಯಾಸೆಮ (ಕ್ರಿಯಾಗಮ?) ಸ್ಥಲ. 
ಉತ್ಪತ್ಯ-ಸ್ಕಿತಿ-ಲಯರಹಿತ ನಿಜಸ್ಥಲ, 


ಬ 


ಗುಹೇಶ್ವರನೆಂಬ ಲಿಂಗೈಕ್ಯವೈಕ್ಯ. ll ೩೮ ॥l 
೬೪೪ 
ತೋರಿದ ಭೇದವ ತೋರಿದಂತೆ ಕಂಡಾತನಲ್ಲದೆ, 
ದೃಷ್ಟಿವಾಳಕ ತಾನಲ್ಲ. 


ಬೇರೊಂದ ವಿವರಿಸಿಹೆನೆಂದಡೆ, 

ಆರ ಮೀರಿದಲ್ಲದೆ ಅರಿಯಬಾರದು. 

ಅರಿವನರಿದು ಮರಹ ಮರೆಯದೆ, 

ಮನದ ಬೆಳಗಿನೊಳಗಣ ಪರಿಯನರಿಯದೆ 

ವಾದಿಸಿ ಕೆಟ್ಟು ಹೋದರು ಗುಹೇಶ್ವರಾ, 

ಸೆಲೆ ಕೊಂಡ ಮಾರಿಂಗೆ! ll ೩೯ | 


೬೪೫ 


ಪರಿಣಾಮ ಪರಿಮಿತ ದೊರೆಕೊಂಡಾತಂಗೆ 
ಬಳಿಕೇಕೊ ಬರು ಮಾತಿನವರೊಡನೆ ಗೋಷ್ಠಿ? 
ಬಳಿಕೇಕೊ ಬರಿಯ ಸಂಭ್ರಮಿಗಳೊಡತಣ ಅನುಭಾವ? 
ಐವತ್ತೆರಡಕ್ಷರ ತಮ್ಮಲ್ಲಿ ತಾವು ಉಲಿಯದಂತೆ ಉಲಿದವು, 
ಗುಹೇಶ್ವರನೆಂಬ ಲಿಂಗವನರಿದಾತಂಗೆ ಬಳಿಕೇಕೊ? Kw H 


೧೭೪ " ಅಲ್ಲಮಪ್ರಭುದೇವರ ವಚನಸಂಪುಟ: 
೬೪೬ 


ಒತ್ತಿ ಹೆಣ್ಣ ಮಾಡಿದಡೆ ಅದೆತ್ತಣ ರುಚಿಯಪ್ರುದೊ? 
ಕಾಮಿಸಿ ಕಲ್ಪಿ Ny ಭಾವಿಸಿದಡೆ ಅದೆ "ಭಂಗ. 
ಭಾವಿಸುವ 'ಭಾವನೆಗಿಂದ ಸಾವು[ದೆ] ಲೇಸು ಕಾಣಾ ಗುಹೇಶ್ವ ರಾ. | ೪೧ 1 


೬೪೭ 


ನಿಮ್ಮ ನೆನೆವುತ್ತಿದ್ದಿತ್ತು-ನೆನೆವ ಮುಖವಾವುದೆಂದರಿಯದೆ, 
ಪೂಜೆಯ ಪೂಜಿಸುತ್ತಿದ್ದಿತ್ತು-ಪೂಜೆಯ ಮುಖವಾವುದೆಂದರಿಯದೆ; 
ಆಡಿ ಹಾಡಿ ಬೇಡುತ್ತಿದ್ದಿತ್ತು-ಬೇಡುವ ಮುಖವಾವುದೆಂದರಿಯದೆ: 
ಕಾಯದಲ್ಲಿ ಇಲ್ಲ, ಜೀವದಲ್ಲಿ ಇಲ್ಲ, ಭಾವದಲ್ಲಿ ಇಲ್ಲ: 
ಭರಿತವು ಅದು ತಾನಪ್ಪು ದು. 
ತಾನಲ್ಲದುದೇನ ಹೇಳುವೆ ಕೌತುಕವ? 
ಗುಹೇಶ್ವರನೆಂಬ ಹೆಸರೊಳಗಿದ್ದುದ 
ಬೆಸೆಗೊಂಬವರಿಲ್ಲ ನಿರಾಳದ ಘನವ! ll ೪೨ | 


೬೪೮ 


ನಿತ್ಯ ನಿರಂಜನ ತಾನೆಂದರಿಯದೆ, "ತತ್ತ ಮಸಿ” ಎಂದು 
ಹೊರಗನೆ ಬಳಸಿ ಸತ್ತಿತ್ತಲ್ಲಾ ಜಗವೆಲ್ಲ ನಾಯ ಸಾವ! 
ತಾವರಿಯದೆ, 
ಸತ್ತವರ ಹೆಸರ ಪತ್ರಪನೋದಿದಡೆ ಎತ್ತಣ ಮುಕ್ತಿ ಗುಹೇಶ್ವರಾ? ll ೪೩ 1 


೬೪೯ 


ಹುಟ್ಟಿದ ನೆಲೆಯ ತೃಷ್ಣೆ ಬಿಡದವರಿಗೆ, 
ಉದಕಲಿಂಗದ ಅನುಭಾವವೇಕೊ? 
ಮಾತಿನ ಮಾತಿನ ಮಹಂತರು ಹಿರಿಯರು! 
ಗುಹೇಶ್ವರನೆಂಬ ಲಿಂಗಸಾರಾಯ, 
ತೋರದು ತೋರದು ಬಹುಮುಖಿಗಳಿಗೆ. Il ೪೪ || 


೬೫೦ 


ಭೂಮಿಯೊಳಗಿಲ್ಲ ಆಕಾಶದೊಳಗಿಲ್ಲ: 
ಚತುರ್ದಶ ಭುವನದೊಳಗಿಲ್ಲ, ಹೊರಗಿಲ್ಲ. 


ಐಕ್ಕಸ್ನಲ ೧೭೫ 
— 


ಏನೆಂದರಿಯರು ಎಂತೆಂದರಿಯರು ಹೇಳಿರಯ್ಯಾ (ಹೇಳಯ್ಯಾ?) 
ಕೃತಯುಗದಂದಿನ ಮಾತು ಬೇಡ 
ಗುಹೇಶ್ವ ರ ಅಂದೂ ಇಲ್ಲ ಇಂದೂ ಇಲ್ಲ. ll ೪೫ I 


೬೫೧ 


ಆರಸೆಲಿಲ್ಲದ ಘನವ ಅರಸುವದದೇನೊ? ತಿಳಿವುದದೇನೊ? 
ತಿಳುಹಿನ ಮುಂದಣ ಸುಳುಹು ತಾನೇನೊ? 
ಸರದ ಸೆಮತೆಯ ಪರಿಣಾಮವ ನೋಡಾ! 
ಗುಹೇಶ್ವರನೆಂಬುದು ಅದೆ ಕಂಡಾ! | P೬ Il 


೬೫೨ 


ಉಪಮೆ ಉಪಮಿಸೆಲರಿಯದೆ ಉಪಮಾತೀತವೆನುತ್ತಿ ತ್ತು 
ಅರಿವು, ಅರಿವಿನ ಮರೆಯಲ್ಲಿರ್ದುದನರಿಯಲರಿಯದೆ, 
ಪರಾಪರವೆಂದು ನುಡಿಯುತ್ತಿ ದ್ದಿತ್ತು. 

ನ ಧ್ಯಾನಿಸಲರಿಯದೆ, ಧ್ಯಾನರೊಪಾತೀತನೆಂದು, ತದಾ ಹಿ $ನೆಗೊಂಡಿತ್ತು 
ಜ್ಞಾತೃ ಜ್ಞಾನ ಜ್ಞೀಯಕ್ಕೆ ಇನ್ನಾವ ಜ್ಞಾನವೊ? 
ವೇದವಿಜ್ಞಾನವೆಂದುದಾಗಿ, ತತ್ರ ಮಖ ವಾಕ್ಯಂಗಳಲ್ಲವೂ 
ಹುಸಯಾಗಿ ಹೋದವು. 


ದ್ರೈತಾದ್ವೈತಿಗಳಲ್ಲ ಸಂಹಾರವಾಗಿ ಹೋದರು. 
ಬಂದೂ ಬಾರದ, ನಿಂದ ನಿರಾಳ ಗುಹೇಶ್ವರ. Il ೪೭ I 


೬೫೩ 


ಯುಗಜುಗ ಮಡಿವಲ್ಲಿ ಬ್ರಹ್ಮಾಂಡಗಳಳಿವಲ್ಲಿ 
ಲಿಂಗವೆಂದರಿತವರಾರೊ? 
ಶಿವ ಶಿವಾ ವಾಯದಲೊದಗಿದ ಮಾಯಾವಾದಿಗಳು! 
ದೇವನೆಂದರಿತವರಾರೊ? 
ಶಿವ ಶಿವಾ ಅಗ್ಗಿ ತೃಣದೊಳಗಡಗಿ ಲೀಯವಾದುದ 
ಗುಹೇಶ್ವರಾ ನಿಮ್ಮ ಶರಣ ಬಲ್ಲ! ll ೪6 || 


ಇವಿ 


ಅಲ್ಲಮಪ್ರಭುದೇಷರ ವಚನಸಂಪುಟ 
೬೫೪ 


ಕಾಲಚಕ್ರದ ವಚನ: 
ಏಕಂ ಏಕವಾದ ವಸ್ತುವ ಲೋಕಾಲೋಕಂಗಳರಿಯವು 
ಸ್ಕೂಲ ಸೂಕ್ಷ ವೆನುತಿರ್ಪರೆಲ್ಲರೂ, 
ಆತನೀತ ಬೇರೆ ತೂ ಬ್ಬಾತನೆಂಬ ಭ್ರ ಭ್ರಮೆಯಲ್ಲಿ 
ಭೂತಪ್ರಾಣಿಗಳವರೆತ್ತ ಬಲ್ಲರು ಆತನ ಘನವ. 
ಚಿಟುಕು 'ಮುನ್ನೂರರೆವತ್ತು ಕೂಡಿದೊಡೆ ಒಂದು ವಿಘಳಿಗೆ, 
ಆ ವಿಘಳಿಗೆ ಅರುವತ್ತು ಕೂಡಿದೊಡೆ ಒಂದು ಘಳಿಗೆ, 
ಆ ಘಳಿಗೆ ಅರುವತ್ತು ಕೂಡಿದೊಡೆ ಒಂದು ದಿನ. 
ದಿನ ಮೂವತ್ತು ಕೂಡಿದೊಡೆ ಒಂದು ಮಾಸೆ 
ಮಾಸೆ ಹನ್ನೆರಡು ಕೂಡಿದೊಡೆ ಒಂದು ವರುಪ 
ವರುಷ ಆರುವತ್ತು ಕೂಡಿದೊಡೆ ಒಂದು ಸೆಂವತ್ಸರ- 
ಇಂತೀ ಕಾಲಚಕ್ರಂಗಳು ಈ ಪರಿಯಲ್ಲಿ ತಿರುಗಿ ಬರುತ್ತಿಹವು ಕಾಣಿರೆ. 
ನಾಲ್ಕು ಯುಗಂಗಳು ಬೇರೆ ಬೀರೆ ಕಟ್ಟಿದ ಕಟ್ಟಳೆಯೊಳು, 
ತಿರುಗಿ ಬರುತ್ತಿಹರು ಕಾಣಿರೆ. 
ಕ್ಷತಯುಗ ಹದಿನೇಳು ಲಕ್ಷವು ಇಪ್ಪ ತ್ರೆಂಟುಸಾವಿರವರ್ಷ ವರ್ತಿಸಿ ನಿಂದಿತ್ತು. 
ತ್ರೇತಾಯುಗ ಹನ್ನೆರಡು ಲಕ್ಷವು ತೊಂಬತ್ತಾರುಸಾವಿರ ವರ್ಷ ವರ್ತಿಸಿ ನಿಂದಿತ್ತು. 
ದ್ವಾಪರಯುಗ ಎಂಟು ಲಕ್ಷವು ಅರುವತ್ತುನಾಲ್ಪುಸಾವಿರ ವರ್ಷ ವರ್ತಿಸಿ ನಿಂದಿತ್ತು. 
ಕಲಿಯುಗ ನಾಲ್ಕುಲಕ್ಷವು ಮೂವತ್ತೆರಡುಸಾವಿರ ವರ್ಷ ವರ್ತಿಸಿ ನಿಂದಿತ್ತು. 
ಇಂತೀ ನಾಲ್ಕುಯುಗುಗಳು ಕೂಡಿ ಒಂದಾಗಿ ಮೇಳಯಿಸಿದೊಡೆ, 
ನಾಲ್ವತ್ತು ಮೂರು ಲಕ್ಷವು ಇಪ್ಪತ್ತು ಸಾವಿರ ವರುಷ ಕಟ್ಟಳೆಯಾಯಿತ್ತು R 
ಈ ನಾಲ್ಕುಯುಗಂಗಳು ಇಪ್ಪ ತ್ಲೊಂದು ಬಾರಿ ತಿರುಗಿದಡೆ 
ಸುರಪತಿಗೆ ಪರಮಾಯು, ಬ್ರಹ್ಮಂಗೆ ಜಾವ. 
ಅಷ್ಟಾಶಿತಿ ಸಹಸ್ರ ಯುಷಿಯರು ಸಾವಿರಬಾರಿ ತಿರುಗಿದಡೆ 


 ಬ್ರಹ್ಮೆಂಗೆ ಆಯುಷ್ಯ ನೂರಪ್ಪುದು, ವಿಷ್ಣುವಿಂಗೆ ಜಾವವಪ್ಪುದು. 


ಆ ವಿಷ್ಣು ಏನ ಒಂದು ದಿನ(ಜಾವ?)ದೊಳಗೆ 
ಬಾರಿ ಹುಟ್ಟಿ ನಾಲ್ಕು ಬಾರಿ ಹೊಂದುವ ಬ್ರಹ್ಮನು, 
ಆ(ದಿ) ಎಷ್ಟು ಎನ ಒಂದು ದಿನವಪ್ಪುದು. (ಅಂಥ ಎಷ್ಟು ಏನ ಒಂದು ದಿನದಲ್ಲಿ) 
ಸಮಸ್ತ ಈರೇಳು ಭುವನಂಗಳೆಲ್ಲ ಭೂತಸೆಂಹಾರ, 
ಅಂಥಾ ಭೂತಸಂಹಾರಂಗಳು 
ಹದಿನೆಂಟು ಲಕ್ಷವು ಇಪ್ಪ ತ್ರೆಂಟುಸಹಸ್ರ್ರ ವರುಷ ತಿರುಗಲು 
ಪೃ ದ್ರಿ ಯೆಲ್ಲಾ ಜಲಪ್ರ ಳಯ. 
ಆಧಾ ಜಲಪ್ರ ಛಯನೆಂಟು ಬಾರಿ ತಿರುಗಿದಡೆ ವಿಷು ್ಲವಿಂಗೆ ಮರಣ, 


ಬಕ ಸಲ wkd 
೬ಎ 


ರುದ್ರಂಗೆ ನಿಮಿಸ. 

ಅಂಥಾ ರುದ್ರನ ಒಂದು ನಿಮಿಷದಲ್ಲಿ 

ಅತಳ ವಿತಳ ಸುತಳ ಮಹೀತಳ ರಸಾತಳ ತಳಾತಳ ಪಾತಾಳ- 

ಇಂತು ಕೆಳಗೇಳು ಭುವನಂಗಳು, 

ಮೇಲೆ, ಸೆತ್ಯಲೋಕ ಜನರಲ್ಲೋಕ ತಪೋಲೋಕ ಮಹರ್ಲೋಕ, ಸ್ವರ್ಲೋಕ 
ಭುವರ್ಲೋಕ ಭೂಲೋಕ ಮೊದಲಾಗಿ-ಇಂತೀ ಲೋಕಾಲೋಕಂಗಳೆಲ್ಲ ಮುಳುಗಿ 
ಮಹಾಪ್ರಳಯವಾದಲ್ಲಿ ರುದ್ರ ಲೋಕವೊಂದುಳಿಯೆ, ಆ ರುದ್ರಂಗೆ ಒಂದುದಿನ. 
ಅಂಥಾದಿನ ಮುನ್ನೂ ರರುವತ್ತು ಕೂಡಿದಡೆ ಒಂದು ವರುಷ. 

ಅಂಥಾ ವರುಷ ಶತಕೋಟಿ ಕೂಡಿದಡೆ ರುದ್ರಂಗೆ ಪರಮಾಯು. 

ಅಂಥಾ ರುದ್ರರು ಅನೇಕರು ಹೋದರಲ್ಲಾ, 

ಮತ್ತಂ ಪಶುಪತಿ, ಶಂಕರ, ಶಶಿಧರ, ಸದಾಶಿವ, ಗೌರೀಪತಿ, ಮಹಾದೇವ 
ಈಶ್ವರರೆಂಬವರು 

ಆ ದಿನದಲ್ಲಿ ಇವರು ಪ್ರಮಥಗಣೇಶ್ವ ರರು, ತಪೋರಾಜ್ಯವನುಂಬರು. 

ತಪಕ್ಕೆ ಬಿಜಯಂಗ್ಸೈವರು ಆ ರುದ್ರರು. 

ಲೋಕಾಲೋಕಂಗಳು ಕೂಡಿ ಭೂತ ವರ್ತಿಸುತ್ತಿ ದ್ದಿತ್ತೊಂದು ಕೆಲವು ಕಾಲ, 
ಅದು ತೊಡೆದು ಹೋಯಿತ್ತು. 

ಬಳಿಕ ಶೂನ್ಯ ವರ್ತಿಸುತ್ತಿದ್ದಿತ್ತೊಂದು ಕೆಲವು ಕಾಲ, 

ಅದು ತೊಡೆದು ಹೋಯಿತ್ತು 

ಬಳಿಕ ಕಾಳಾಂಧರ ವರ್ತಿಸುತ್ತಿ ೨ಿದ್ದಿತ್ತೊ ೦ದು ಕಾಲ 

ಅದು ತೊಡೆದು ಹೋಯಿತ್ತು-ಬಳಿಕ ಮಹಾ ಪ್ರಕಾಶದ ಬೆಳಗು. 

ಇಂತಹ ಕಾಲಂಗಳು ಈ ಪರಿಯಲ್ಲಿ ತಿರುಗಿ ಬಹುತ್ತಿಹವು ಕಾಣಿರೆ! 

ಅಂತಹ ಕಾಲಂಗಳೂ ಅರಿಯವು, ಅಂತಹ ದಿನಂಗಳೂ ಅರಿಯವು 

ಅಂತಹೆ ದೇವತೆಗಳೂ ಅರಿಯರು, - 

ಅಪ್ರಮಾಣ ಅಗಮ್ಯ ಅಗೋಚರ ಉಪಮಿಸೆಖಾರದು 

ಆಂತಿಂತೆನಲಿಲ್ಲ ಗುಹೇಶ್ವರಲಿಂಗ ನಿರಂಜನ ನಿರಾಳ! ನಿರಾಮಯ! | ೪೯ | 


೬೫೫ 


ಹಿಂದೆ A ಪ್ರಳಯ ಹೋಯಿತ್ತೆಂದರಿಯೆ. 
ಮುಂದೆ ಎಷ್ಟು ಪ್ರ ಪ,ಳೆಯ ಬಂದಹುದೆಂದರಿಯೆ. 
ತನ್ನ ಸ್ಥಿ ಸ್ಲಿತಿಯ ತಾನರಿಯದಡೆ ಅದೇ ಪ ಪ್ರ pes” ! 
ತನ್ನ ವೆಚನ ತನಗೆ ಹಗೆಯಾದಡೆ ಸ ಪ್ರಳಯ ವಲ್ಲಾ! 
ಇಂತೆಹ ಪ್ರ ಳೆಯ ನಿನ್ನ ಲುಂಟೆ ಗುಹೇಶ್ವ ರಾ? | ೫ «1 


~p 
Sn 


೬೬ 


ಘನವ ಮನ ಕಂಡು ಅದನೊಂದು ಮಾತಿಂಗೆ ತಂದು ನುಡಿದಡೆ 
ಅದಕ್ಕದೇ ಕಿರಿದುನೋಡಾ. 
ಅದೇನೂ ಇಲ್ಲದ ನಿಸ್ಸಂಗದ ಸುಖವು ಗುಹೇಶ್ವರ! | K : 


೬೫೭ 


ಸೆಚರಾಚರವೆಬುದೊಂದು ಕಿಂಚಿತ್ತು. 
ಚಿತುರ್ಯುಗವೆಂಬುದೊಂದು ಕಿಂಚಿತ್ತು. 
ಅಪ್ಪು ದೆಂಬುದೊಂದು ಕಿಂಚಿತ್ತು, ಆಗದೆಂಬುದೊಂದು ಕಿಂಚಿತ್ತ. 
ತಾನು ಶುದ್ದವಾದ ಶರಣಂಗೆ 
ಗುಹೇಶ್ವರನೆಂಬುದೊಂದು ಕಿಂಚಿತ್ತು. | ೫೨! 


೬೫೦ 


ತಾ ಸುಖಿಯಾದಡೆ ನಡೆಯಲು ಬೇಡ. 
ತಾ ಸುಖಿಯಾದಡೆ ನುಡಿಯಲು ಬೇಡ. 
ತಾ ಸುಖಿಯಾದಡೆ ಪೂಜಿಸಲು ಬೇಡ, 
[ತಾ ಸುಖಿಯಾದಡೆ ಉಣಲು ಬೇಡ) ಗುಹೇಶ್ವರಾ. | ೩ || 


ನಾದ ಮುನ್ನವೊ ಬಿಂದು ಮುನ್ನ ವೊ? 
ಕಾಯ ಮುನ್ನವೆ ಜೀವ ಮುನ್ನ ವೊ? 


, ಜೀವ ಕಾಯದ ಕುಳಸ್ನೆಳಂಗಳ ಬಲ್ಲವರು ನೀವು ಹೇಳಿರೆ? 


ಗುಹೇಶ್ವರಾ ನೀನು ಮುನ್ನವೆ ನಾನು ಮುನ್ನವೆ? 
ಬಲ್ಲವರು ನೀವು ಹೇಳಿರೆ? il %೪ | 


೬೬೦ 


ಅರಿವರತು ಬೆರಗು ಹತ್ತಿತೆಂಬ ಜ್ಞಾನವಿದೇನೊ? 
“ನಾಹಂ” ಎಂಬಲ್ಲಿ ತಾನಾರೊ? 
"ಕೋಹಂ' ಎಂಬಲ್ಲಿ ಮುನ್ನಾ ರೊ? 
“ಪರಬ್ರಹ್ಮ ಸೋಹಂ” ಎಂಬಲ್ಲಿ ಮುನ್ನ ತಾನೇನಾಗಿದ್ದನೊ? 
ಚಿದಹೆಂ ಎಂ ಹಮ್ಮಿನ ಮಾಲೆ ಇದೇನು ಹೇಳಾ? 


pa 

ಲ ೧೭: 

| 4 — x 
ಸ: 


“ನೀಶಬ್ದ 0 ಬ್ರಹ ಉಚ್ಚತೇ” ಎಂಬ ಶಬ್ದ ವಿಡಿದು 
ಬಳೆಲುವ ಕಾರಣವಿವೇನು ಹೇಳು ಗುಹೇಶ್ವರಾ? | 4% | 


೬೬೧ 


ವಸುಧೆಯಿಲ್ಲದ ಬೆಳಸು ರಾಜಾನ್ನ ಹೆಸರಿಲ್ಲದ ಓಗರ, 
ವೃಷಭ ಮುಟ್ಟದ ಹೆಯನು, 
ಬೆಣ್ಣೆಯ ಹೊಸೆವರಿಲ್ಲದೆ ಕಂಡುಂಡೆ. 
ಶಿಶು ಕಂಡ ಕನಸಿನಂತೆ, ಗುಹೇಶ್ವರನೆಂಬುದು ಹೆಸರಿಲ್ಲದ ಬಯಲು! ll wk | 


೬೬೨ 


ಧರೆಯಗಲದ ಹುಲ್ಲೆ ಹರಿದು ಮೇಯಿತ್ತ ಕಂಡೆ. 
ಬಲೆಯ ಬೀಸುವ ಗಂಡರಾರೂ ಇಲ್ಲ, 
ಹರಿದು ಹಿಡಿದಹೆನೆಂದಡೆ ತಲೆ ಕಾಣಬರುತ್ತಲಿದೆ. 
ಶಿರವ ಹಿಡಿದಹೆದೆನೆಂಬವರಿನ್ನಾರೂ ಇಲ್ಲ. 
ಹರಿದಾಡುವ ಹುಲ್ಲೆಯ ಕಂಡು ಹೆಲವು ಬೇಳಾರ (ಬೆಳ್ಳಾರ?)ವ ಬಿಟ್ಟು, 
€ಂಟೆಕಾರ ಬಲೆಯ ಬೀಸಿದಡೆ ಹುಶ್ರೆಯಂಜಿ ಹೋಯಿತ್ತು. 
ಮರುಳುದಲೆಯಲ್ಲಿ ಹುಲ್ಲಿಯನೆಸೆಯ ಬೇಕೆಂದು 
ಸೆರಳ ಬಿಟ್ಟು ಬಾಣವನೆ ೧ಂದು ಕೈಯಲ್ಲಿ ಹಿಡಿದು (ದಡೆ?) 
ಹಳ್ಳಕೊಳ್ಳವ ದಾಂಟಿ ಗಟ್ಟಬೆಟ್ಟವ ಕಳೆದು 
ಅತ್ತ ಬಯಲ ಮರನ ತಾ ಮೊರೆಗೊಂಡಿತ್ತು. 
ಹತ್ತೆ ಸಾರಿದ ಮೃಗವ ತಾನೆಸ್ಛಡೆ 
ನಾರಿ ಹರಿದು ಬಿಲ್ಲು ಮುರಿದು ಹುಲ್ತಿ ಸತ್ತಿತ್ತು. 
ಅದ ಕಿಚ್ಚಿಲ್ಲದ ನಾಡಿಗೊಯ್ದು ಸುಟ್ಟು ಬಾಣಸೆವ ಮಾಡಲು 
ಸತ್ತ ಹುಲ್ಲೆ ಕರಗಿ ಶಬ (ಸಖ?) ಉಳಿಯಿತ್ತು. 
ಗುಹೇಶ್ವರಾ ನಿಮ್ಮ ಶರಣ 
ಕಟ್ಟಿದಿರ ಬಾಣಸದ ವನನೆಗೆ ಬಂದನು. | #೭ || 


೬ಓ೬ಡಿ 


ಕಾಯಮೊಳಗೆ ಕರುಳುಳ್ಳನ್ನ ಕರ ಹಸಿವು ಮಾಣದು. 
ಕಾಯಮೊಳಗಣ ಕರುಳ ತೆಗೆದು ಕಂಗಳ ಮೇಲಿರಿಸಿ 
ಇದನಡಿಗೆಯ ಮಾಡಿ ಗಡಣಿಸುತ್ತಿದ್ದೆ, 
ಏನೆಂಬೆ ಗುಹೇಶ್ವರಾ? 4 | ೫೮ | 


೧೪೦ 


ಅಲ್ಲಮಪ್ರಭುದೇವರ ವಚನಸಂಸ್ರಟ 


೬೬೪ 


ಆರು ಬಣ್ಣ ದ ಮೃಗವು ತೋರಿಯಡಗಿತ್ತು ; 
ಬಯಲ ಮೂರು ಲೋಕದೊಳಗೆ ಸಾರಿ, ಹೆಜ್ಜೆ ಯ ನೋಡಿ 
ತೊರೆಯ ಬೆಂಬಳಿನಿಡಿದು ತೋಹಿನಲ್ಲಿಗೆ ಬಂದಿತ್ತು, ಮೃಗವು. 
“ಸೋಹಂ ಸೋಹಂ” ಎನ್ನುತ್ತಿ ದ್ದಿತ್ತು , ಇಹಪರವ ಮೀರಿ ನಿಂದಿತ್ತು. 
ತೋರಲಿಲ್ಲದ ಬಿಲ್ಲು ಬೇರೆನಿಸದ ಬಾಣ, 
ಅರುಹಿನ ಕೈಯಲ್ಲಿ ಕುರುಹ ಬಾಣಸೆವ ಮಾಡಿ | 
ತೆರಹಿಲ್ಲದ ಪಾದಕದಲ್ಲಿ (ಶಾಖದಲ್ಲಿ?) ಆಡಿಗೆಯ ಮಾಡಿದ ಬೋನವ 
ಅರ್ಪಿತವ ಮಾಡಿದ ಪ್ರಸಾದದಿಂದ ಸುಖಿಯಾದೆ ಗುಹೇಶ್ವರಾ. 


೬೬೫ 


ನರಾಳವೆಂಬ ಶಿಶುವಿಂಗೆ ಪಥಿಯೆಂಬ ತೊಟಿ ಲು, 
ನಿಜೈೆಕೃವೆಂಬ ತಾಯಿ ಬಂದು ಮೊಲೆಯ ಕೊಟ್ಟು ಬೆಣ್ಣೆ ಯನಿಕ್ಸಿ: 
ವಾಯು ಬಂದು ತೊಟಿ ಲ ತೂಗಿ ಜೋಗುಳವಾಡಿದಡೆ, 
ಆಕಾಶ ಬಂದು ಶಿಶುವನೆತ್ತಿಕೊಂಡು ಬೆಳೆಯಿಸಿತ್ತ ಲ್ಲಾ! 
ನಿರಾಳವೆಂಬ ಹಸಿವು-ತೃ ಹೆಯ ಶಿಶುವಿಂಗೆ ಬೇಕೆಂದು 
ಮುಗ್ಗೆಯ ಬೆಸೆಗೊಳಲರಿಯರು ಮೂರುಲೋಕವು ಗುಹೇಶ್ವರಾ. 


೬೬೬ 


ಉಲಿವ ಮರದ ಪಕ್ಷಿಯಂತೆ, ದೆಸೆದಸೆಯನಾಲಿಸುತ್ತಿರ್ದೆ. 
ಅರಿವರಿಲ್ಲ ಅರಿವರಿಲ್ಲ ಅರಿದು ಮರೆಯಿತ್ತಯ್ಯಾ. 


ಮಡುವಿನೊಳಗೆ ಬಿದ್ದ ಆಲಿಕಲ್ಲಿನಂತೆ 


ತನ್ನ ತಾನಿರ್ದನು ಗುಹೇಶ್ವರಯ್ಯನು. 
೬೬೭ 


ಮೂರರಲ್ಲಿ ಮುಟ್ಟಲಿಲ್ಲ, ಆರರಲ್ಲಿ ತೋರಲಿಲ್ಲ. 
ಎಂಟರಲ್ಲಿ ಕಂಡುದಿಲ್ಲ ಒಂದರಲ್ಲಿ ನಿಂದುದಿಲ್ಲ. 
ಏನೆಂದೆಂಬೆ? ಎಂತೆಂದೆಂಚೆ? 
ಕಾಯದಲ್ಲಿ ಅಳಿದುನಿಲ್ಲ ಜೀವದಲ್ಲಿ ಉಳಿದುದಿಲ್ಲ, 
ಗುಹೇಶ್ವರನೆಬ ಲಿಂಗವು ಶಬ್ದಕ್ಕೆ ಬಂದುದಿಲ್ಲ. 


| ೫ನ ॥ 


|೬೦ I 


1&೧ 


I ೬೨ 1 


ಬಕ್ಕಸ್ಮಲ ೧೮೧ 
೬೬೮ 


ವಾಯು ನಿದ್ರೆಗೆಯ್ದಡೆ ಆಕಾಶ ಜೋಗುಳವಾಡಿತ್ತು. 
ಬಯಲು ಬಳಲಿದೆನೆಂದಡೆ ನಿರಾಳ ಮೊಲೆಗೊಟ್ಟಿತ್ತು. 
ಆಕಾಶವಡಗಿತ್ತು ಜೋಗುಳ ನಿಂದಿತ್ತು 
ಗುಹೇಶ್ವರನೈದಾನೆ ಇಲ್ಲದಂತೆ. ll ೬೩ 1 


೬೬೯ 


ಉಪಾಧಿಕ ಮನವು! 
ಉಪಾಧಿಕರಹಿತನ ಮನ ನಿಂದಲ್ಲಿ ನಿವಾತವಾಯಿತ್ತು. 
ಆನಂದದ ಭಾವವು! 
ಬಿಂದು ತಾನುಳಿದು ನಿಂದಲ್ಲಿ ನಿವಾತವಾಯಿತ್ತು. 
ಲಿಂ ಗೋದಯ ಪ್ರಜ್ವಲಿಸುತ್ತಿದೆ, 
ಗುಹೇಶ್ವರಲಿಂಗವು ತಾನೆಯಾಗಿ! (Bl 


೬೭೦ 


ಶಿಶು ತಾಯ ಮೊಲೆವಾಲನೊಸೆದುಂಡು ತಪ್ಪ ಪೃನಾಗಿ 
ಹೆಸೆರ ಬೆಸಗೊಂಬಡದು ಉಪಮೆಗೆ ಸಾಧ್ಯವ್ಲಿಯ್ಯಾ. 
ಕಣಾ ಲಿ ಕಪ್ಪ ನುಂಗಿ ಸ ಸಣ್ಣ ಬಣ್ಣ ್ಲಗಳುಡಿಗೆ[ಯ)] 
ಬಣ ೧ ದೊಳಗಣ ಭ್ರ ಮೆ ಇನಾ ್ಲರಿಗಳವಡದು. 
ಬಣ್ಣಿ ಸಮುಚ್ಛ ಯವಾಗಿ ಬಣ್ಣ ಬಗೆಯನೆ ನುಂಗಿ 
ಗುಹೇಶ್ವರನೆಂಬ ನಿಲವ ನಿಜದ ನಿಪುತ್ತಿ ನುಂಗಿತ್ತು. | ೬% 


೬೭೧ 


ಅಂಗೈೈಯೊಳಗಣ ನಾರಿವಾಳದ ಸೆಸಿ 
ಅಂಬರದೆರಳೆಯ ನುಂಗಿತ ತ್ತಲಯ್ಯಾ. 
ಕಂಭದೊಳಗಣ ಮಾಣಿಕ್ಯದ ಬಿಂದು 
ನವಕೋಟಿ ಬ್ರಹ್ಮರ ನುಂಗಿತ್ತ ಲಯ್ಯಾ. 
ಅಂಡಜವೆಂಬ ತತ್ತಿ ಹಲವು ಪಕ್ಷಿಯ ನುಂಗಿ 
ನಿರ್ಪಯಲಾಯಿತ್ತು ಗುಹೇಶ್ವರಾ! | ೬೬ 1 


ಅಲ್ಲಮಪ್ರಭುದೇವರ ವಚನಸಂಪುಟ 


ಮನದ ಕೊನೆಯ ಮೊನೆಯ ಮೇಲೆ ನೆನೆದ ನೆನಹು 
ಜನನ ಮರಣವ ನಿಲಿಸಿತ್ತು. 
ಜ್ಞಾನಜ್ಯೋತಿಯ ಉದಯ ಭಾನುಕೋಟಿಯ ಮೀರಿ, 
ಸ್ವಾನುಭಾವದ 'ಉದಯ ಜ್ಞಾನ ಶೂನ್ಯದಲಡಗಿದ 
ಘನವನೇನೆಂಬೆ ಗುಹೇಶ್ವರಾ! 


೬೭೩ 
ಭಾವಕ್ಕೆ ಇಂಬಿಲ್ಲ ಶಬ್ದ ಮೀಸೆಲು ನೋಡಾ. 
ನುಡಿಗೆ ಎಡೆಯಿಲ್ಲ ಎಡೆಗೆ ಕಡೆಯಿಲ್ಲ, 
ಗುಹೇಶ್ವರನೆಂಬ ಶಬ್ದ ವೇದಿಸೆಲೊಡನೆ! 
೬೭೪ 
ನೆನಹು ನೆನೆವ ಮನದಲ್ಲಿಲ್ಲ, ತನುವಿನಲ್ಲಿ ಆಸೆಯಿಲ್ಲ. 
ನೆನೆವ ಮನವನತಿಗಳೆದ ಘನಕ್ಕೆ ಘನವನೆಂತೆಂಚಿ? 
ತನ್ನಲ್ಲಿ ತಾನಾಯಿತ್ತು, ಭಿನ್ನವಿಲ್ಲದೆ ನಿಂದ ನಿಜವು. 
ಅನಾಯಾಸೆದ ಅನುವ ಕಂಡು ಆನು ಬೆರೆಗಾದೆನಯ್ಯಾ 


ಎಂತಿದ್ದುದು ಅಂತೆ ಅದೆ ಚಿಂತೆಯಿಲ್ಲದನುಭಾವ ಗುಹೇಶ್ವರಾ. 


೬೭೫ 


ಬೆಳಗು ಕತ್ತಲೆಯ ನುಂಗಿ, ಒಳಗೆ ತಾನೊಬ್ಬನೆಯಾಗಿ 
ಕಾಬ ಕತ್ತ ಲೆಯ ಕಳೆದುಳಿದು 
ನಿಮಗೆ ಆನು ಗುರಿಯಾದೆ ಗುಹೇಶ್ವರಾ. 
೬೭೬ 
ಕೆಟು ದನರಸೆ ಹೋಗಿ ತಾನೆ ಕೆಟ ತ್ತು. 
ಹೇಳಲೆಂತೂ ಬಾರದು ಕೇಳಲೆಂತೂ ಬಾರದು. 
ಎಂತಿರ್ದುದಂತೆ! 


ಸೆಹೆಜ ಸ್ವಾನುಭಾವದ ಸಮ್ಯಕ್‌ ಜ್ಞಾನವ, ಅಜ್ಞಾನಿ ಬಲ್ಲನೆ 
ಗುಹೇಶ್ವರಾ? 


li LF i 


co | 


೭0 I 


ಜಗದದಗಲದ ಗಗನದ ಆನೆ ಕನಸಿನಲ್ಲಿ ಬಂದು ಮಟ್ಟಿತ್ತ ಕಂಡೆ 
ಅದೇನೆಂಬೆ ಹೇಳಾ? ಮಹಾಘನವನದೆಂತೆಂಬೆ ಹೇಳಾ? 
ಗುಹೇಶ್ವರನೆಂಬ ಲಿಂಗವನರಿದು ಮರೆದಡೆ, 
ಲೋಯಿಸರದ ಮೇಲೆ ಬಂಡಿ ಹರಿದಂತೆ! Il ೭2 | 


೬೭೮ 


ಕಡಲ ಮೇಲಣ ಕಲ್ಲು, ಸಿಡಿಲು ಹೊಯ್ದ ಬಾವಿ! 
ತಡದ ರಕ್ಕಸಿಯ ಮಗಳು ಅಡವಿಯಲ್ಲಿ ಮಡಿದಳು. 
ತೊಡೆಯಬಾರದ ಲಿಪಿಯ ಬರೆಯಬಾರದು ನೋಡಾ! 
ಮೊದಲಿಲ್ಲದ ನಿಜ, ಕಡೆಯಿಲ್ಲದ ನಡು- 
ಏನೂ ಇಲ್ಲದ ಊರೊಳಗೆ ಹಿಡಿದಡೆ 
ನುಂಗಿತ್ತು ನೋಡಾ ಹೆಮ್ಮಾರಿ ಗುಹೇಶ್ವರಾ. ll ೭s | 


ನ 
೬೭ 


ತುಂಬಿ ಪರಿಮಳವ ನುಂಡಿತೊ, ಪರಿಮಳ ತುಂಬಿಯ ನುಂಡಿತೊ? 
ಲಿಂಗ ಪ್ರಾಣವಾಯಿತೊ? ಪ್ರಾಣ ಲಿಂಗವಾಯಿತೊ? 
ಗುಹೇಶ್ವರಾ, ಇವರ ಈ ಉಭಯದ ಭೇದವ ನೀನೆ ಬಲ್ಲಿ. |W C೪ |; 


೬6C 


ಬೆಣ್ಣೆ ಯ ಕಂದಲ ಕರಗಲಿಟ್ಟಡೆ 
ಕಂದಲು ಕರಗಿತ್ತು ಬೆಣ್ಣೆ ಉಳಿಯಿತ್ತು! 
ತುಂಬಿ ಇದ್ದಿತ್ತು ಪರಿಮಳವಿಲ್ಲ, ಪರಿಮಳವಿದ್ದಿ ತ್ತು ತುಂಬಿಯಿಲ್ಲ. 
ತಾನಿದ್ದನು ತನ್ನ ಸ್ವರೂಪವಿಲ್ಲ; ಗುಹೇಶ್ವರನಿದ್ದನು ಲಿಂಗವಿಲ್ಲ! | 2% | 


೬೮೦೧ 


ಎಂಬತ್ತುನಾಲ್ಕು ಲಕ್ಷ ಒಟ್ಟಿ ಮೂರು ತತ್ತಿಯನಿಕ್ಕಿತ್ತ ಕಂಡೆ. 
ಆನೆ ಆಡ ಹೋದಡೆ ಒಂದು ಚಿಕ್ಕಾಡು ನುಂಗಿತ್ತ ಕಂಡೆ, 
ನಾರಿಯಾಡ ಹೋದಡೆ ಒಂದು ಚಂದ್ರಮತಿಯ ಕಂಡೆನು. 
ಪೃಥ್ವೀಮಂಡಲವನೊಂದು ನೊಣ ನುಂಗಿತ್ತ ಕಂಡೆನು. 
ಗುಹೇಶ್ವರನೆಂಬ ಲಿಂಗವ ಕಂಡವರುಳ್ಳದಡೆ ನೀವು ಹೇಳಿರೆ. Il <೬ 1 


೧೮೪ ಅಲ್ಲಮಪ್ರಭುದೇವರ ವಚನಸಂಪುಟ 
೬೮೨ 


ತೆರಹಿಲ್ಲದ ಘನ ಕುರುಹಿಂಗೆ ಬಾರದ ಮುನ್ನ 
ತೋರಿದವರಾರು ಹೇಳಾ ಮಹಾ ಘನ ಲಿಂಗೈೈಕ್ಕವನು? 
ಆರೂಢದ ಕೂಟದಲ್ಲಿ ನಾನಾರುಷ ಸಾಕ್ಷಿಯ ಕಾಣೆನು. 
ಬೇರೆ ಮಾಡಿ ನುಡಿಯಬಹುದೆ ಪ್ರಾಣಲಿಂಗವನು? 
ಅರಿವು ಸ್ಪೆಯವಾಗಿ ಮರಹು ನಷ್ಟವಾದಲ್ಲಿ 
ಗುಹೇಶ್ವರಾ ಬಮ್ಮ ಶರಣನುಪಮಾತೀತನು. ll ೭ 


೬೮೩ 


ಕರ್ಪುರದ ಗಿರಿಯ ಉರಿ ಹಿಡಿದಡೆ ಇದ್ದಿಲುಂಟೆ? 
ಮಂಜಿನ ಶಿವಾಲಯಕ್ಕೆ ಬಿಸಿಲ ಕಳೆಸೆವುಂಟೆ? 
ಕೆಂಡದ ಗಿರಿಯನರಗಿನ ಬಾಣದಲೆಚ್ಛಡೆ, 
ಮರಳಿ ಬಾಣವನರಸೆಲುಂಟೆ? 
ಗುಹೇಶ್ವರನೆಂಬ ಲಿಂಗವನರಿದು 
ಮರಳಿ ನೆನೆಯಲುಂಟೆ? | ೭೮ I 


೬೮೪ 


ಸೊಪ್ಪಡಗಿದ ಸುಮ್ಮಾನಿಗಳವರಲ್ಲಿ ಗತಿಯನರಸುವರೆ? 
ಅವರಲ್ಲಿ ಮತಿಯನರಸುವರೆ? 
ಅಂಗವೆಲ್ಲ ನಷ್ಟವಾಗಿ ಲಿಂಗಲೀಯವಾದವರಲ್ಲಿ ಗತಿಯನರಸುವರೆ? 
ಅವರಲ್ಲಿ ಮತಿಯನರಸುವರೆ? ಗುಹೇಶ್ವರನೆಂಬ ನಿಜ ನಿಂದವರಲ್ಲಿ? ರ ॥ 


೬೮೫ 


ಅಟ್ಟಿ ಮುಟ್ಟಲಿಲ್ಲ, ಮುಟ್ಟಿ ಮರಳಲಿಲ್ಲ, 
ಏನೆಂಬೆ ಲಿಂಗವೆ ಎಂತೆಂಬೆ ಲಿಂಗಯ್ಯಾ? 
ನಿಜವನರಿದ ಬಳಿಕ ಮರಳಿ ಹುಟ್ಟಲಿಲ್ಲ, ಕಾಣಾ ಗುಹೇಶ್ವರಾ. Ne 


೬೦೮೬ 


ಸೆತ್ಯವನೊಳಕೊಂಡ ಮಿಥ್ಯಕ್ಕೆ ಭಂಗ, 
ಮಿಥ್ಯವನೊಳಕೊಂಡ ಸತ್ಯಕ್ಕೆ ಭಂಗ. 
ಸತ್ಯ ಮಿಥ್ಯವನೊಳಕೊಂಡ ಮನಕ್ಕೆ ಭಂಗ! 


ಐಕ್ಕಸ್ಮಲ 


ಮನವನೊಳಕೊಂಡ ಜ್ಞಾನಕ್ಕೆ ಭಂಗ; 
ಜ್ಞಾನವನೊಳಕೊಂಡ ನಿಜಕ್ಕೆ ಭಂಗವುಂಟೆ ಗುಹೇಶ್ವರಾ? 


೬೮೭ 


ತನುವಿಲ್ಲದೆ ಕಂಡು ಕಂಡು ನಿಂದೆ. 
ಬೆರಗಿಲ್ಲದೆ ಕಂಡು ಕಂಡು ಬೆರಗಾದೆ. 
ರೂಹಿಲ್ಲದೆ ಕಂಡಿದೆ ಗುಹೇಶ್ವರನೆಂಬ ಲಿಂಗವ! 


೬೮೮ 


ಘನವ ಕಂಡು ಮನ ಅವಗ್ರಾಹೆಕವಾಯಿತ್ತು. 
ಕಂಡು ಕಂಡು ಮನ ಮಹಾಘನವಾಯಿತ್ತು, 
ತಲ್ಲೀಯವಾಯಿತ್ತು! - ತದುಗತ ಶಬ್ದ ಮುಗ್ಗವಾದುದನೇನೆಂಬೆ 
ಗುಹೇಶ್ವರಾ? 


೬೮೯ 


“ನಾ” "ನೀ' ಎಂಬ ಭೇದ ಅಂದೂ ಇಲ್ಲ, ಇಂದೂ ಇಲ್ಲ 
ಸಾಲೋಕ್ಯನಲ್ಲ ಸಾಮೀಪ್ಯನಲ್ಲ ಶರಣ. 
ಸಾರೂಪ್ಯನಲ್ಲ ಸಾಯುಜ್ಯನಲ್ಲ ಶರಣ. 
ಕಾಯನಲ್ಲ ಅಕಾಯನಲ್ಲ 
ಗುಹೇಶ್ವರಲಿಂಗ ತಾನೆಯಾಗಿ. 


೬೯೦ 


ಕರಿಯ ಮುತ್ತಿನ ಹಾರದ ಪರಿಯೊಂದು ಶೃಂಗಾರ, 
ಕರದ ಬಣ್ಣ ದ ನುಡಿಯ ಬೆಡಗಿನೊಳಗಡಗಿತ್ತು. 
ಸಿಡಿಲ ಬಣ್ಣ ವನುಟ್ಟು ಮಡದಿ ಒಂದೂರೊಳಗೆ 
ಕಡುಗಲಿಯ ವಿದ್ಯೆಯನು ನೋಡಿ, 
ನೋಡದ ನಿರ್ಭಾವ ವೀರವಿತರಣೆಯಿಂದ, 
ಧಾರುಣಿಯ ರಚನೆಯ, ಗುಹೇಶ್ವರನೆಂಬ ಲಿಂಗವ 
ಬೆಡಗು ನುಂಗಿ ಅಡಗಿತ್ತು. 


ll Co Il 


| C2 Il 


ll Ga Il 


Il Sv Il 


Il CA | 


EE A ಅಲ್ಲಮಪ್ಪಭುದೇವರ ವಚನಸೆಂಪುಟ 
೬೯೧ 


ನುಡಿಯಿಂದ ನಡೆಗೆಟ್ಟಿತ್ತು, ನಡೆಯಿಂದ ನುಡಿಗೆಟ್ಟಿತ್ತು. 
ಭಾವದ ಗುಸುಟು ಅದು ತಾನೆ ನಾಚಿ ನಿಂದಿತ್ತು. 
ಗುಹೇಶ್ವರನೆಂಬ ಅರಿವು ಸಿನೆ ಬಂಜೆಯಾಯಿತ್ತು. ll ಆ೬ Il 


೬೯೨ 


ನಿರ್ವಿಕಲ್ಪಿತವೆಂಬ ನಿಜದೊಳಗಯ್ಯಾ, 
ನಿರಹಂಭಾವದಲ್ಲಿ ನಾನಿದ್ದೆನಯ್ಯಾ (ನೀ ನಿದ್ದೆಯಯ್ಯಾ?) 
ನೋಡಿಹೆನೆಂದಡೆ ನೋಡಲಿಲ್ಲ, ಕೇಳಿಹೆನೆಂದಡೆ ಕೇಳಲಿಲ್ಲ. 
ಘನನಿರಂಜನದ ಚೆಳೆಗಿಂಬಾದುದನೇನೆಂಬೆ ಗುಹೇಶ್ವರಾ? Il ೮೭ Il 


೬೯೩ 


ಅಂಗದೊಳಗಣ ಸೆವಿ, ಸೆಂಗದೊಳಗಣ ರುಚಿ, 
ಅಂಗನೆಯ ನಖದೊಳಗೆ ಬಂದು ಮೂರ್ತಿಯಾಯಿತ್ತು! 
ಚಂದ್ರಕಾಂತದ ಗಿರಿಗೆ ಬಿಂದು ತೃಪ್ತಿ ಯ ಸೆಂಚ! 
ಅದರಂದದೊಳಗಣ ಭ್ರಮೆಯ ಪಿಂಡದಾಹುತಿ ನುಂಗಿತ್ತು. 
ಚಂದ್ರಮನ ಷೋಡಶಕಳೆಯ ಇಂದ್ರನ ವಾಹನ ನುಗಗಿ, 
ಗುಹೇಶ್ವರನೆಂಬ ನಿಲವ ನಖದ ಮುಖ ನುಂಗಿತ್ತು! I SC I 


೬೯೪ 


ಬಯಲ ಬೆರಗಿನ ಸುಖದ ಸವಿಯ ಬಚಿರಗಲ್ಲದೆ ಕಾಣೆ! 
ಕಾಣೆನೆಂಬ ನುಡಿಗೆಡೆಯ ಕಾಣೆ! 
ಕುರುಹುಗೆಟ್ಟು ಅರಿವ ನೆರೆಯರಿದು 
ಬೆರಸಿದೆನೆಂಬ ಬಿರುನುಡಿಯ ನುಡಿಗೆ 
ನಾಚಿದೆನಯ್ಯಾ ಗುಹೇಶ್ವರಾ. | ೮೯ Il 


ಗೆದ್ಧ: ಸ್ವಸ್ತಿ ಸಮಸ್ತಭುವನಜನದ ತಿಮಿರಹರಣ ಕಾರಣ ಸ್ವರೂಪರುಂ, ಭಕ್ತಿ 
ದೇಹಿಕದೇವರುಂ, ಭಕ್ತ ವತ್ಸಲರುಂ ಸರ್ವಾಂಗಪ್ರಾಣಲಿಂಗಮೂರ್ತಿ ಎಲಾಸೆರು, ಪ್ರಲಿ 
ಗೆರೆಯ ಪುರವರಾಧೀಶ್ವರರುಂ ಅಪೂರ್ವ ಸ್ವಯಂಭು ಚೆನ್ನದಕ್ಷಿಣ ಪ್ರೀ ಸೋಮನಾಥ 
ದೇವರ ದಿವ್ಯ ಫ್ರೀ ಪಾದಪದ್ಮಾರಾಧಕರುಂ ತ್ರಿಕಾಂಡನಿಷ್ಠರುಂ, ಖಯಗ್‌ಯಜುಸ್ಸಾಮಾಥ 
ರ್ವಣಾಂತರ್ಗತ ಪ್ರತಿಪಾದ್ಯ ಪ್ರಮುಖರುಂ ಶ್ರುತಿ ಸ್ಮ ತಿ ಪ್ಪರಾಣಾಗಮೇತಿಹಾಸಾದಿ 


ಐಕ್ಯ್ಕಸ್ಥೈಲ ೧೮೭ 
ನಾನಾ ಶಾಸ್ತ್ರ ಕೋವಿದರುಂ ಪರಮ ವೀರಶ್ಛೈವಾಗಮಾಚಾರ್ಯರುಂ ಸಕಲ ಪ್ರಸಾದ ಪಂಚಾ 
ಕ್ಷರೀಮಂತ್ರಸಿದ್ದರುಂ, ನಿತ್ಯ ಪರಿಪೂರ್ಣ ಸೆಚ್ಚಿ ದಾನಂದ ನಿರಂಜನ ಪರಂಜ್ಯೋತಿ 
ಸ್ವರೂಪರುಮಪ್ಪ ಮಹಾಲಿಂಗದೇವರು ತಮ್ಮ ದಿವ್ಯಜ್ಞಾನಾನಂದಸಿದ್ಧ ವರಪ್ರಸನ್ನ 
ಪ್ರಸಾದವನು ನಿಜ ಸೆತ್‌ ಭಕ್ತಿಭಾಂಡಾರಿ ಜಕ್ಕಣ್ಣಾಚಾರ್ಯಂಗೆ ಸಶ್ರೇಮ ಮಹಾನು 
ಭಾವ ಸೆಂಬೋಧೆ ಸಂಬಂಧ ನಿರೂಪಣಕಾರಣಾರ್ಥಂ ವರಚಿಕಮಪ್ಪ ಪ್ರಭುದೇವರ ಷಡು 
ಸ್ಕೈ ಲದೊಳು ಐಕ್ಯನ ವರ್ಗಂ ಷಷ್ಟಮ ಪರಿಚ್ಛೇದಃ 


ನ 
pe 
4 
ಇ 
/ 
- 
3 
ee] 


HY 44f Py ಸ 
y ; 


ke 


ಕಾಂಡ: ಎರಡು 


ಹುಚ್ಚಿನ ವಚನಗಳು 


ಹೆಚ್ಚಿನ ವಚನಗಳು ೧೯೧ 


೬೯೫ 


ಅಂಗ ಅಂಗನೆಯ ರೂಪಲ್ಲದೆ, 
ಮನ ವಸ್ತುಭಾವದಲ್ಲಿ ಬೆಚ್ಚಂತಿಪ್ಪು ದು. 
ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲಾ ಅಕ್ಕಾ! 
ಗುಹೇಶ್ವರಲಿಂಗದಲ್ಲಿ ಉಭಯನಾಮವಳಿದೆ ಎನ್ನಕ್ಕಾ. Il © I 


೬೯೬ 


ಅಂಗ ಅನಂಗವೆಂಬೆರಡೂ ಅಳಿದು ನಿಜದಲ್ಲಿ ನಿಂದ ಲಿಂಗೈಕ್ಯನ 
ಅಂಗದಲುಳ್ಳ ಕ್ರೀಗಳೆಲ್ಲವೂ ಲಿಂಗಕ್ರೀಗಳು ನೋಡಾ. 
ಮನೋಲಯವಾಗಿಪ್ಪ ಲಿಂಗೈಕ್ಕನ ಅನುಭಾವವೆಲ್ಲವೂ 
ಜ್ಞಾನನಪ್ಟ ಶಬ್ದ ನೋಡಾ. 
ತನ್ನಲ್ಲಿ ತಾನು ತದ್ದತವಾಗಿಪ್ಪ ಶಿವಯೋಗಿಗೆ 
ಭಿನ್ನವಿಲ್ಲ ನೋಡಾ- ಗುಹೇಶ್ವರ ಸಾಕ್ಷಿಯಾಗಿ. ll ೨ | 


೬೯೭ 


ಅಂಗ ಉಳ್ಳನ್ನ ಬರ ಲಿಂಗಪೂಜೆಯೆ ಬೇಕು. 
ಲಿಂಗವೆಂಬ ಮೂರ್ತಿ ಉಳ್ಳನ್ನ ಬರ ಸಂದಿಲ್ಲದೆ ಅರ್ಪಿಸೆಬೇಕು. 
ಅಂಗವಳಿದ ಮತ್ತೆ ಲಿಂಗವೆಂಬ ಭಾವ ಹಿಂಗದಿರಬೇಕು. 
ಅದು ಗುಹೇಶ್ವರಲಿಂಗದ ಇರವು ಚಂದಯ್ಯಾ. a 


೬೯೮ 
ಅಂಗಕ್ಕೆ ಆಚಾರವಾಗಿ ಕಳೆಗಳುಳ್ಳನ್ನ ಕ್ಕ 
ಸೆಕಲ ಪದಾರ್ಥವ ಲಿಂಗಕ್ಕೆ ಕೊಟ್ಟಲ್ಲದೆ ಕೊಳಲಾಗದು. 
ಲಿಂಗವ ಬಿಟ್ಟು ಕಳೆ ಹಿಂಗಿದ ಬಳಿಕ ಅಂಗವೇನು ಬಲ್ಲುದೊ? 
ಕಪ್ಪಡಿಯ ಸಂಗಮನಾಥನಲ್ಲಿ ಐಕ್ಯವಾದಂದಿಗೆ ನಿಜವ ಮರೆ. 
ಗುಹೇಶ್ವರಲಿಂಗ ಸಾಕ್ಷಿಯಾಗಿ, 
ಸೆಂಗನಬಸವಣ್ಣಾ ಅರ್ಪಿತವಲ್ಲದೆ ಕೊಳದಿರು ಅನರ್ಪಿತವ. ll ೪ Il 


೬೯೯ 


ಅಂಗಕ್ಕೆಂದಡೆ ಹಿರಿಯ ಹರಿವಾಣವ ತುಂಬಿ ಬೋನವ ತಾ ಎಂಬರು. 
ಲಿಂಗಕ್ಕೆಂದಡೆ ಚಿಕ್ಕ ಗಿಣ್ಷಿ ಲು ತುಂಬಿ ಬೋನವ ತಾ ಎಂಬರು. 
ಅಂಗವ ಹಿರಿದು ಮಾಡಿ ಲಿಂಗವ ಕಿರಿದು ಮಾಡಿ 


೧೯೨ ಅಲ್ಲಮಪ್ರಭುದೇವರ ವಚನಸಂಪುಟ 


ಮನೆಯಲ್ಲಿ ಮಡಕೆ ತುಂಬಿ ಬೋನವ ಮಾಡಿ, 
ಚಿಕ್ಕ ಕುಡಿಕೆ ಗಿಣ್ಣಿ ಲು ಲಿಂಗಕ್ಕೆ ಬೋನವ ಹಿಡಿವ 
ಈ ಮಡಕೆಮಾರಿಗಳನೇನೆಂಬೆ ಗುಹೇಶ್ವರಾ. | ೫ 


೭0೦ 


ಅಂಗಜಂಗುಳಿಗಳೆಲ್ಲಾ ಅಶನಕ್ಕೆ ನೆರೆದರು. 
ಲಿಂಗದ ಹವಣನಿವರೆತ್ತ ಬಲ್ಲರು? 
ಕಾಯಜೀವಿಗಳು ಕಳವಳಧಾರಿಗಳು, 
ದೇವರ ಸುದ್ದಿಯನಿವರೆತ್ತ ಬಲ್ಲರು? 
ಮದ್ಯಪಾನವನುಂಡು ಮದವೆದ್ದ ಜೋಗಿಯಂತೆ ನುಡಿವರು. 
ಗುಹೇಶ್ವರನ ನಿಲವನಿವರೆತ್ತ ಬಲ್ಲರು. Il ೬ 1 
| ೭೦೧ 
ಅಂಗದ ಕಳೆ ಲಿಂಗದಲ್ಲಿ ಅರತ ಬಳಿಕ, 
ಅಂಗವೆಂಬ ಶಂಕೆಯಿಲ್ಲ ನೋಡಾ ಶರಣಂಗೆ. 
ಪ್ರಾಣದ ಕಳ ಅರಿವಿನಲ್ಲಿ ಅರತ ಬಳಿಕ, 
ಶಬ್ದಸೆಂದಣಿಗೆ ಹಂಗಿಲ್ಲ ನೋಡಾ. 
ಶರಣ ನಡೆದಡೆ ನಿರ್ಗಮನಿ ನುಡಿದಡೆ ನಿಶೃಬ್ದಿ! 
ಗುಹೇಶ್ವರನ ಶರಣಂಗೆ ಕುರುಹಿಲ್ಲ ಕೇಳಾ ಎಲೆ ಅವ್ವಾ. ll ೭ | 


೭೦೨ 


ಅಂಗದ ಕೈಯಲ್ಲಿ ಲಗ, ಮನದ ಕೈಯಲ್ಲಿ ಸಂಸಾರ, 
ಎಂತೆಯ್ಯಾ ನಿನ್ನ ಪ್ರಾಣಲಿಂಗವೆಂಬೆ? 
ಹೊರಗೆ ಕುರುಹಾಗಿ ತೋರುತ್ತಿದೆ. 
ತನುವಿಗೆ ತನು ಸೆಯವಾಗದು ಮನಕ್ಕೆ ಮನ ಸೆಯವಾಗದು 
ಎಂತೆಯ್ಯಾ ನಿನ್ನ ಪ್ರಾಣಲಿಂಗವೆಂಬೆ ಗುಹೇಶ್ವರಾ. IS I 


೭೦೩ 


ಅಂಗದ ಮೇಲಣ ಲಿಂಗವ ಹಿಂಗಿದಾತನ ಭವಿಯೆಂಬರು, 
ಅಂಗದ ಮೇಲಣ ಲಿಂಗವು ಇಪ್ಪುತನ ಭಕ್ತನೆಂಬರು, 
ಅಂಗದೊಳೆಗೆ ಬೆರಸಿಪ್ಪ ಲಿಂಗದ ಹೊಲಬನರಿಯದೆ. 
ಲಂಗವಿಲ್ಲದೆ ಒಂದು ಕ್ಷಣ ಒಂದಂಗ ಸುಳಿದುದುಂಟೆ ಜಗದೊಳೆಗೆ? 
ಅಂಗದೊಳಗಣ ಲಿಂಗವನು ಹಿಂಗಿದವರಿಗೆ 


ಹೆಚ್ಚಿನ ವಚನಗಳು ೧೯೩ 


ಭವಮಾಲೆಯುಂಟು, 
ಹಿಂಗದವರಿಗೆ ಭವಮಾಲೆಯಿಲ್ಲ ಗುಹೇಶ್ವರಾ. ll € ll 


೭0೪ 


ಅಂಗದ ಮೇಲಣ ಲಿಂಗವ ಹಿಂಗಿ ಸ್ವಾವರಲಿಂಗಕ್ಕೆರಗುವ 
ಭಂಗಿತರ ಮುಖವ ನೋಡಲಾಗದು. 
ಅದೆಂತೆಂದಡೆ: 
ತನ್ನ ಗಂಡನ ಬಿಟ್ಟು ಅನ್ಯ ಗಂಡರಿಗೆರಗುವ 
ಹಾದರಗಿತ್ತಿಯಂತೆ ಅವಂದಿರ ಭಕ್ತಿ. 
ಅಂತಪ್ಪ ಪಂಚಮಹಾಪಾತಕರ 
ಮುಖದತ್ತ ತೋರದಿರಾ ಗುಹೇಶ್ವರಾ. * 10 


೭೦೫ 


ಅಂಗದಲಪ್ಪಿ ದೆನೆಂದಡೆ ಸಿಲುಕದು, 
ಪ್ರಾಣದಲಪ್ಪಿದೆನೆಂದಡೆ ಸಿಲುಕದು, 
ಭಾವದಲಸಪ್ಪಿದೆನೆಂದಡೆ ಸಿಲುಕದು, 
ಸೊಕ್ಷ ತನುವಿನ ಮನದ ಕೊನೆಯ ಮೇಲೆ 
ಅಪ್ರಿದೆನೆಂದಡೆ ಸಿಲುಕದು. 
ಭಾವಾತೀತವಾದ ನಿರಾಕಾರದ ಘನವು 
ಸುಜ್ಞಾನದ ಮುಖಿಕ್ಸೆ ಅಸಾಧ್ಯ ನೋಡಾ! 
ಗುಹೇಶ್ವರನ ಶರಣರನಿನ್ನಾವ ಪರಿಯಲ್ಲಿ 


ತಡೆದು ನಿಲಿಸುವೆ ಹೇಳಾ- ಸಿದ್ಧರಾಮಯ್ಯಾ? | ೧೧ ॥ 


೭೦೬ 


ಅಂಗದಲಳವಟ್ಟ ಲಿಂಗೈಕ್ಯನ ಸೆಂಗವನಾರಿಗೂ ಕಾಣಬಾರದು ನೋಡಾ. 
ಪ್ರಾಣದ ಕೊನೆಯ ಮೊನೆಯ ಮೇಲೆ, ಭಾವಸೂತಕದ ಹೊದಕೆಯ ಕಳೆದು, 
ನಿರ್ಭಾವ ನಿಸ್ಫೂತಕಿಯಾಗಿಪ್ಪ ನಿಜಲಿಂಗಸೆಮಾಧಿಯ ಘನವನು 
ಆರಿಗೆಯೂ ಕಾಣಬಾರದು ನೋಡಾ. 
ಗುಹೇಶ್ವರಲಿಂಗದಲ್ಲಿ ಸಂಗನಬಸವಣ್ಣನ ನಿಲವ ಕಂಡು 
ನಾನು ಬದುಕಿದೆನು ಕಾಣಾ ಚನ್ನ ಬಸವಣ್ಣಾ - Mel 


ಅಲ್ಲಮಪ್ರಭುದೇವರ ವಚನಸಂಪುಟ 


೭೦೭ 
ಅಂಗದ ಲಿಂಗವೆ ಮನದ ಲಿಂಗ, ಮನದ ಲಿಂಗವೆ ಭಾವದ ಲಿಂಗ, 


ಭಾವದ ಲಿಂಗವೆ ಜಂಗಮದಾಸೋಹ. 
ದಾಸೋಹವೆಂಬುದು ಸೆಂದಿಲ್ಲದ ನಿಜ ನೋಡಾ. 


ಅದರಂದವನೆ ತಿಳಿದು ನಿಂದ ನಿಲುಕಡೆಯ ಭೇದವ 


ಕೇಳಬೇಕೆಂದು ಬಂದಲ್ಲಿಯೆ ತಿಳುಹಬೇಕಯ್ಯಾ. 

ಇಂತೀ ಪ್ರಕಾರದಲ್ಲಿ ಸೆಂದ ಸೌಖ್ಯದ ಭೇದವನು, 

ಸೆಂದಿಲ್ಲದ ಲಿಂಗದ ನಿಜವನು, 

ಇಂದು ನಮ್ಮ ಗುಹೇಶ್ವರಲಿಂಗದಲ್ಲಿ , 

ಚೆಂದಯ್ಯಂಗೆ ತಿಳುಹಿ ಕೊಡಾ ಚನ್ನ ಬಸಣ್ಣ h | ೧೨ 1 


೭0೮ 
ಅಂಗದಲ್ಲಿ ಅಳವಟ್ಟಿಪ್ಪ ಆಚಾರವೆ ಲಿಂಗವೆಂದರಿದನು, 
ಮನದಲ್ಲಿ ಬೆಳಗುತ್ತಿಪ್ಪ ಅರಿವೆ ಜಂಗಮವೆಂದರಿದನು, 
ಈ ಎರಡರ ಸಂಗವೆ ತಾನೆಂದರಿದನು 
ಮಾಡುವ ದಾಸೋಹವೆ ಲಿಂಗಜಂಗಮವೆಂದರಿದನು 
ನಮ್ಮ ಗುಹೇಶ್ವರಲಿಂಗದಲ್ಲಿ, 
ಸೆಂಗನಬಸೆವಣ್ಣನ ನಿಲವನರಿಯಚೇಕು ಕೇಳಾ ಚಂದಯ್ಯಾ. ov 


೭0೯ 


ಅಂಗದಲ್ಲಿ ಆಚಾರವ ಸ್ವಾಯತವ ಮಾಡಿಕೊಂಡನಯ್ಯಾ ಬಸೆವಣ್ಣನು. 
ಆಚಾರದಲ್ಲಿ ಪ್ರಾಣಸ್ವಾಯತವ ಮಾಡಿಕೊಂಡನಯ್ಯಾ ಬಸವಣ್ಣನು. 
ಪ್ರಾಣದಲ್ಲಿ ಲಿಂಗಸ್ತಾಯತವ ಮಾಡಿಕೊಂಡನಯ್ಯಾ ಬಸವಣ್ಣನು. 
ಲಿಂಗದಲ್ಲಿ ಜಂಗಮವ ಸ್ವಾಯತವ ಮಾಡಿಕೊಂಡನಯ್ಯಾ ಬಸವಣ್ಣನು. 
ಜಂಗಮದಲ್ಲಿ ಪ್ರಸಾದವ ಸ್ವಾಯತವ ಮಾಡಿಕೊಂಡನಯ್ಯಾ ಬಸವಣ್ಣನು. 
ಪ್ರಸಾದದಲ್ಲಿ ನಿತ್ಯವ ಸ್ವಾಯತವ ಮಾಡಿಕೊಂಡನಯ್ಯಾ ಬಸವಣ್ಣನು. 
ನಿತ್ಯದಲ್ಲಿ ದಾಸೋಹವ ಸ್ವಾಯತವ ಮಾಡಿಕೊಂಡನಯ್ಯಾ ಬಸವಣ್ಣನು. 
ದಾಸೋಹದಲ್ಲಿ ತನ್ನ ಮರೆದು, 
ನಿಫ್ಚಿಂತನಿವಾಸಿಯಾಗಿ ಐದಾನೆ ಗುಹೇಶ್ವರಲಿಂಗದ ್ಲಿ. 
ಸಂಗನಬಸವಣ್ಣನ ಪ್ರೀಷಾದಕ್ಕೆ ಶರಣೆಂದು 
ಧನ್ಯರಾಗಬೇಕು ನಡೆಯಾ- ಸಿದ್ಧರಾಮಯ್ಯಾ. 


ಹೆಚ್ಚಿನ ವಚನಗಳು 


೭೧೦ 


ಅಂಗದೊಳಗಣ ಲಿಂಗ, ಲಿಂಗದೊಳಗಣ ಅಂಗ: 
ಅಂಗ-ಲಿಂಗ ಸೆಂಗ ಹಿಂಗದಂತೆ ಮಾಡಿರೆ. 
ದೇವ ದೇವ ಎಂಬಿರಿ ಬಲ್ಲವರು, 
ಲಿಂಗವ, ಬಲ್ಲವರ: ಹಿಡಿದುಕೊಳ್ಳಿರೆ! 
ತಾ ಸತ್ತು ಲಿಂಗವ ಕೂಡಿಹೆನೆಂದಡೆ 
ಗುಹೇಶ್ವರಂಗೆ ಬೇರೊಂದು ಠಾವುಂಟೆ ಹೇಳಿರೆ? 


೭೧೧ 
ಅಂಗನೊಳಗೆ ಮಹಾಲಿಂಗವಿರಲು, 
ಕೈಯ ಲಿಂಗ ಬಿದ್ದಿತ್ತೆ ದು ನೆಲದೊಳಗಂಗವ ಹೊಳಿ 
ಭಂಗಪಡುವರಲ್ಲಾ,- 
ಗುಹೇಶ್ವರಲಿಂಗವನರಿಯದ ಜಡರು. 


೭೧೨ 


ಅಂಗದೊಳಗೆ ಲಿಂಗ ಲಿಂಗಮೊಳಗೆ ಅಂಗ! 
ಅಂಗವಿಲ್ಲದೆ ಬೇರೆ ಸೆಂಗವಿಲ್ಲ ಕಾಣಿರೆ. 
ಅದೆಂತೆಂದಡೆ: 
“ಲಿಂಗಸ್ನೆಲಂ ಶಿವಂ ಸಾಕ್ಷಾತ್‌ ಜೀವಾತಾ ೦ಗಸ್ಪಲಂ ಭವೇತ್‌! 
ಲಿಂಗಾಂಗಸ್ಥೆ ಲಯೋರೈಕ್ಯಂ ಶಿವಜೀವೈೆ ಕೃಮೇವ ಹಿ!”-ಎಂದುದಾಗಿ. 
ಲಿಂಗವಿದ್ದೆಡೆಯ ನೀವು ತಿಳಿದು ನೋಡಿ ಕೂಡಿಕೊಳ್ಳಿ. 
ಕಾಯವಳಿಯದ ಮುನ್ನವ ಕೂಡಿಕೊಳ್ಳ ಬಲ್ಲಡೆ, 
ಗುಹೇಶ್ವರನು ಬೇರಿಲ್ಲ ಕಾಣಿರೆ. 


೧G 
A /h 


ಅಂಗನೆಯ ಮೊಲೆ ಲಿಂಗವೆ? ಬಳೆ ಲಿಂಗವೆ? 
ಕಿತ್ತು ಬಹ ಸಾಣೆ ಲಿಂಗವೆ? ಆಡಿನ ಹಿಕ್ಕಿ ಲಿಂಗವೆ? 
ಮಚ್ಚುವರೆ ಪ್ರಮಥರು? ಮಚ್ಛುವರೆ ಪುರಾತನರು, ನಮ್ಮ ಭಕ್ತ ರು? 
ಭಾವಭ್ರಮೆಯಳಿದು, ಈ ಗುಹೇಶ್ವ ರಾ 
ನಿಮ್ಮಲ್ಲಿ ಆಅನಾದಿಸಂಸಿದ್ಧವಾದ ಜಂಗಮವನರಿದಾತ 
ಬಸವಣ ನೊಬನೆ. 
ಗ ಬ 


| 2೬ || 


‘pod 


59; 


{| 


೧೯೬ 


' ಆ ಪದದಲ್ಲಿ ನಾನು ಎರಗಿ, ಪಾದೋದಕವ ಕೊಂಡು 


ಅಲ್ಲಮಪ್ರಭುದೇವರ ವಚನಸಂಪುಟ 
೭೧೪ 


ಅಂಗ ಮೂವತ್ತಾರರ ಮೇಲೆ ಲಿಂಗ. 
ನಿಸ್ಪಂಗವೆಂಬ ಕರದಲ್ಲಿ ಹಿಡಿದು ಅಂಗವಿಸಿ, 

ಅಹುದು ಆಗದು ಎಂಬ ನಿಸ್ಪಂಗದ ಅರ್ಪಣವ ಮಾಡಿ 
ಸುಸೆಂಗ ಪ್ರಸಾದವ ಕೊಳಬಲ್ಲವಂಗೆ 


ಗುಹೇಶ್ವರಾ, ಮುಂದೆ ಬಯಲು ಬಯಲು ಬಟ್ಟಿ ಬಯಲು! I ೨೦ Il 
೭೧೫ 

ಅಂಗವಿಕಾರ ಆಚಾರದೊಳೆಡಗಿ, ಆಚಾರಕ್ರೀಗಳು ಗುರುವಿನೊಳೆಡಗಿ, 
ಗುರುವೆನ್ನ ಅಂಗದೊಳಗಡಗಿ; ಅಂಗ ಲಿಂಗನಿಷ್ಮೆಯೊಳೆಡಗಿ, 
ಲಿಂಗನಿಷ್ಠೆ ಅಂಗದಾಚರಣೆಯ ಆಚಾರವಾವರಸಿ, 
ಆಚಾರದ ನಿಲವ ಗುರುಮೂರ್ತಿಯಾವರಸಿ, 
ಗುರುಮೂರ್ತಿಯ ಸೆರ್ವಾಂಗವಾವರಿಸಿ, 
ಸರ್ವಾಂಗವ ಲಿಂಗನಿಷ್ಮೆಯಾವರಿಸಿ, ಲಿಂಗನಿಷ್ಠೆಯ ಸಾವಧಾನವಾವರಿಸಿ, 
ಸಾವಧಾನವ ಸುವಿಚಾರವಾವರಸಿ, ಸುವಿಚಾರವ ಮಹಾಜ್ಞಾನವಾವರಿಸಿ, 
ಮಹಾಜ್ಞಾನದೊಳೆಗೆ ಪರಮಾನಂದನಿಜನಿಂದು 
ನಿಜದೊಳಗೆ ಪರಮಾಮೃತ ತುಂಬಿ- 
ಮೊದಲ ಕಟ್ಟೆಯನೊಡೆದು, ನಡುವಣ ಕಟ್ಟಿಯನಾಂತು ನಿಂದು, 
ನಡುವಣ ಕಟ್ಟೆಯೂ ಮೊದಲ ಕಟ್ಟಯೂ ಕೂಡಿ ಬಂದು, 
ಕಡೆಯಣ ಕಟೆ,ಯನಾಂತುದು. 
ಷಃ ಮೂರುಕಟ್ಟೆಯೊಡೆದ ಮಹಾಜಲವನು ಪರಮಪದವಾಂತುದು. 


ಎನ್ನ ನಾನರಿಯದಾದೆ ಕಾಣಾ ಗುಹೇಶ್ವರಾ. | ೨೧ ॥ 


೭೧೬ 


ಅಂಗವಿಕಾರಿ ಲಿಂಗವಿಕಾರಿಯನರಿಯ. 
ಲಿಂಗವಿಕಾರಿ ಅಂಗವಿಕಾರಿಯನರಿಯ. 
ಅಂಗವೇ ದಿಂಡುನಾಳೆ ಲಿಂಗ[ವೇ....] ನವ ಸುರಾಳ 
ಕಳಚಿದಡೆ ತೋರಲಿಲ್ಲ, ಸೋರಿದಡೆ ಬೆಚ್ಚಲಿಲ್ಲ. 
ಸುರುಳಿನೊಳಗೆ ಸುತ್ತಿ ಹೊರಗಿರಿಸಿದೆನು ಕಾಣಾ-ಗುಹೇಶ್ವರಾ. | ೨೨ ॥ 


ಹೆಚ್ಚಿನ ವಚನಗಳು | ೧೯೭ 
೭೧೭ 


ಅಂಗವಿಡಿದಂಗಿಯನೇನೆಂಬೆ? 
ಆರನೊಳಕೊಂಡ 'ಅನುಪಮನು ನೋಡಾ! 
ಮೂರರ ಹೊಲಿಗೆಯ ಬಿಚ್ಚಿ, ಎಂಟಾತ್ಮಹರಿಗಳ 
ತನ್ನಿಚ್ಛೆಯೊಳ್‌ ನಿಲಿಸಿದ ನಿಜಸುಖಿಯು ನೋಡಾ. 
ತತ್ತ a ಮೂವತ್ತಾರ ಮೀರಿ, 
ಅತ್ತತ್ತವೆ ತೋರ್ಪ ಅಗಮ್ಯನು ನೋಡಾ! 

ಗುಹೇಶ್ವರನ ಶರಣ ಅಲ್ಲಖಯ್ಯನ ಇರವನೊಳಕೊಂಡ 

ಪರಮಪ್ರಸಾದಿ ಮರುಳೆಶಂಕರನೇವರ ನಿಲವ 


ಬಸವಣ್ಣ ನಿಂದ ಕಂಡೆ ನೋಡಾ ಸಿದ್ಧರಾಮಯ್ಯಾ. Il 2೩ Il 


೭೧೮ 
ಅಂಗವಿಡಿದು, ಅಂಗ ಅನಂಗವೆಂಬೆರಡನೂ ಹೊದ್ದದ 
ಮಹಿಮನ ನೋಡಾ! 
ಅಂಗವೆ ಆಚಾರವಾಗಿರಬಲ್ಲ, ಆಚಾರವೆ ಅಂಗವಾಗಿರಬಲ್ಲನಾಗಿ 
ಅಂಗವಿಲ್ಲದಪ್ರತಿಮ ನೋಡಾ! 
ಆಚಾರವೆ ಸ್ವಾಯತ, ಆಚಾರವೆ ಪ್ರಾಣ! 
ಗುಹೇಶ್ವರಲಿಂಗದಲ್ಲಿ ನಿನ್ನ ಆಚಾರಭಿಕ್ಷವನಿಕ್ಕಾ ಚನ್ನ ಬಸವಣ್ಣಾ. ll ೨೪ 1 


೭೧೯ 


ಅಂಗವಿಡಿದು ಅರಿವ ಅರಿವು ಅರಿವಲ್ಲದೆ 
ಗುರುವಿಡಿದು ಅರಿವ ಅರಿವು ಅರಿವಲ್ಲ. 
ಗುರುವಿಡಿದು ಲಿಂಗವುಂಟೆಂಬುದು ಕಲ್ಪಿತ, 
ತನ್ನಿಂದ ತಾನಹುದಲ್ಲದೆ. 
ಗುಹೇಶ್ವರಲಿಂಗದಲ್ಲಿ ಹಂಗು ಹರಿಯದನ್ನ ಕೃರ 
ತಾನಾಗಬಾರದು ಕಾಣಾ ಚನ್ನ ಬಸವಣ್ಣಾ. Il ೨೫ ॥l 


೭೨೦ 


ಅಂಗವಿಲ್ಲದ ಅನುಭಾವಕ್ಕೆ ನೇಮವಿಲ್ಲದ ನೆನಹು 
ತಾಗು ತಡೆಯಿಲ್ಲದ ಸುಮ್ಮಾನದ ಸುಖ. 
ಗುಹೇಶ್ವರ ನಿರಾಳ ಕಂಡಾ! | ೨೬ || 


ಅಲ್ಲಮಪ್ಪಭುದೇವರ ವಚನಸಂಪುಟ 


೭೨೧ 
ಅಂಗವೆಂಬ ಸೆಂಸಾರದೊಳಗೆ ಸವೆದವರೆಲ್ಲರೂ ಶಿವನನರಿವರೆ? 
ಮನವೆಂಬ ಸಂಕಲ್ಪದ ಕುಣಿಕೆಗೊಳಗಾದವರೆಲ್ಲರೂ 
ಮಾಯದ ಹೊಡೆಗಿಚ್ಚ ಗೆಲ್ಲಬಲ್ಲರೆ? 
ಗುಹೇಶ್ವರಲಿಂಗದಲ್ಲಿ ಸರ್ವಸಂದೇಹವ ಕಳೆದಿಪ್ಪ 
ಚನ್ನ ಬಸವಣ್ಣಿಂಗೆ ನಮೋ ನಮೋ ಎಂಬೆನು. ll ೨೭ ॥ 


23೨ 


ಅಂಗಸೆಂಸಾರ ಲಿಂಗದಲ್ಲಿ ಅರತು 
ಕಾಯವೆಂಬ ಸೆಂಬಂಧ ಸೆಂಶಯವಳಿದು 
ನಿಸ್ಪಂದೇಹಿಯಾಗಿಪ್ಪ ನು ನೋಡಾ ಬಸೆವಣ್ಣ ನು. 
ಪ್ರಾಣ ಭಾವವೆಂಬ ಶಂಕೆ ತಲೆದೋರದೆ 
ನಿಶ್ವಂಕನಿಜೈಕ್ಕನಾಗಿಪ್ಪನು ನೋಡಾ ಬಸವಣ್ಣ ನು. 
ಆ ಬಸೆವಣ್ಣನ ಅಂತರಂಗದಲ್ಲಿ ನಿಶ್ಚಿಂತನಿವಾಸಿಯಾಗಿದ್ದೆನು. 
ಆ ಬಸೆವಣ್ಣನ ಅಂತರುಗದಲ್ಲಿ ನಿರಾಲಂಬಜ್ಞಾನಿಯಾಗಿದ್ದೆನು. 
ಆ ಬಸೆವಣ್ಣ ನೊಳಗೆ ನಾನು ಅಳಿದುಳಿದೆನು. 
ಬಸವಣ್ಣ ನೆನ್ನ ಅಂತರಂಗದೊಳಗೆ ನಿಜನಿವಾಸಿಯಾಗಿದ್ದನು. 
ಇದು ಕಾರಣ: ಒಂದಕ್ಕೊಂದ ಬಿಚ್ಚಿ ಚೇರು(ರೆ?) ಮಾಡಬಾರದು ನೋಡಾ. 
ಗುಹೇಶ್ವರಲಿಂಗದಲ್ಲಿ “ಸಂಗನಬಸೆವ-ಪ್ರಭು'ವೆಂಬ ಎರಡು ಭಾವಭ್ರಾಂತಿಯಳಿದು, 
ನಿಭ್ರಾಂತಿ ಎಡೆಗೊಂಡಿತ್ತು ನೋಡಾ ಚನ್ನ ಬಸವಣ್ಣಾ y | ೨೮ ॥ 


೭೨೩ 


ಅಂಗಸೋಂಕೆಂಬುದು ಅಧಮವು. 
ಉರಸೆಜೆ ಯಿಂಬುದು ಎದೆಯ ಗೂಂಟಿ. 


'ಕಕ್ಷೆಯೆಂಬುದು ಕವುಚಿನ ತವರುಮನೆ. 


ಅಮಳೋಕವೆಂಬುದು ಬಾಯ ಬಗದಳ. 

ಮುಖಸೆಜ್ಜೆ ಯೊಂಬುದು ಪಾಂಡುರೋಗ. 

ಕರಸ್ಥ ಳವೆಂಬುದು ಮರವಡದ ಕುಳಿ. 

ಉತ್ತ ಮಾಂಗವೆಂಬುದು ಸಿಂಬಿಯ ಕಪ್ಪಡ. 

ಎಲ್ಲರಿಗೆಯೂ ಸೋಂಕಾಯಿತ್ತು! 

ಈ ಹಸಿಯ ಗೂಂಟದಲ್ಲಿ ಕಟ್ಟಿ, ಒಣಗಿದ ಗೂಂಟದಲ್ಲಿ ಬಿಡುವ 

ಬಾಲಭಾಷೆಯ ಭಂಡರ ನುಡಿಯ ಕೇಳಲಾಗದು ಗುಹೇಶ್ವರಾ. | 2೯ | 


ಹೆಚ್ಚಿನ ವಚನಗಳು 
೭೨೪ 


ಅಂಗಳ[ದ] ಬಾಗಿಲ ನೆಲೆಯಲ್ಲಿ ನಿಂದಿದ್ದ ಲಿಂಗವನರಿದುದಿಲ್ಲವೆ? 
ಸುಸಂಗಿ ನಿರಂಗಿ ನಿಪ್ಪಲಬ್ರಹ್ಮ ಮರುಳಶಂಕರಲಿಂಗ! 
ಪ್ರಸಾದದ ಕುಳಿಯಲ್ಲಿ ನಿಜನಿವಾಸದ ಅಂಗವ ನೋಡು, 
ಗುಹೇಶ್ವರಲಿಂಗದಲ್ಲಿ ಬಸವಣ್ಣಾ. ll uC | 


೭೨೫ 


ಅಂಗ್ಫೈಯ ಲಿಂಗದಲ್ಲಿ ಕಂಗಳ ನೋಟ ಸ್ವೆಯವಾದ ಇರವ ನೋಡಾ! 
ತನ್ನ ಸ್ವಾನುಭಾವದ ಉದಯದಿಂದ ತನ್ನ ತಾನರಿದ ನಿಜಶಕ್ತಿಯ ನೋಡಾ! 
ಭಿನ್ನ ವಿಲ್ಲದರಿವು, ಮನ್ನಣೆಯ ಮಮಕಾರವ ಮೀರಿದ ಭಾವ! 
ತನ್ನಿಂದ ತಾನಾದಳು! 
ನಮ್ಮ ಗುಹೇಶ್ನರಲಿಂಗದಲ್ಲಿ ಸ್ವೈಯಲಿಂಗವಾದ 
ಮಹಾದೇವಿಯಕ್ಕಗಳ ನಿಲವಿಂಗೆ 
ನಮೋ ನಮೋ ಎನುತಿರ್ಮೆನು ಕಾಣಾ ಚನ್ನ ಬಸವಣ್ಣ _ | ೩0 il 


ಫ೨೬ 


ಅಂಗ್ಲೆಯೊಳೆಗೊಂದು ಅರ್ಗ ತಲೆಯ ಹಿಡಿದುಕೊಂಡು 
ಕಂಗಳ ಮುತ್ತ ಪವಣಿಸುವಾಕೆ ನೀನಾರು ಹೇಳಾ? 
ಸೆಂದ ಸೆಂಪಿಗೆಯರಳ ತುಂಬಿ ಬಂದುಂಬ ಭೇದವನರಿಯದೆ 
ಹೆಂಬಲಿಸುವ ಪರಿತಾಪವೇನು ಹೇಳಾ? 
ಒಂದೆಂಬೆನೆ ಎರಡಾಗಿದೆ ಎರಡೆಂಬೆನೆ ಒಂದಾಗಿದೆ 
ಅರಿವಿನೊಳಗಣ ಮರಹಿದೇನು ಹೇಳಾ? 
ದುಃಖವಿಲ್ಲದ ಅಕ್ಕೆ, ಅಕ್ಟೆಯಿಲ್ಲದ ಅನುತಾಪ 
ನಮ್ಮ ಗುಹೇಶ್ನ ರಲಿಂಗದಲ್ಲಿ ತೋರುತ್ತಿದೆ. 
ನೀನಾರೆಂದು ಹೇಳಾ ಎಲೆ ಅವ್ವಾ? | ೩೨ | 
A 
ಅಂಜಬೇಡ ಅಳುಕಬೇಡ; 
ಹೋದವರಾರು ಇದ್ದವರಾರು? ಎಲೆ ಮರುಳೆ! 
ಒಂದು ಮುಖದಲ್ಲಿಪ್ಪ ದೇವನೊಬನೆ. 
ಹೆಲವು ಮುಖದಲ್ಲಿಪ್ಪ ದೇವನೊಬ್ಬನೆ. 
ನಾಮ ಹಲವಲ್ಲದೆ ಕಾರ್ಯ ಒಂದೇ ನೋಡಾ! 


೨೦೦ ಅಲ್ಲಮಪ್ಪಭುದೇವರ ವಚನಸಂಪುಟ 


ಮನಬೊಳೆಗಣ ಘನವು ತನುವನಗಲುವುದೆ? 
ಗುಹೇಶ್ವರಲಿಂಗದಲ್ಲಿ ವಿಯೋಗಕ್ಕಿ ತೆರಹಿಲ್ಲ ಕೇಳಾ ಸಂಗನಬಸವಣ್ಣ. ೩೩ ॥ 


೭೨೮ 


ಅಂಡಜ ಒಡೆಯದರಿಂದ ಮುನ್ನ, 
ದ್ವೀಪಾದ್ವೀಪವಿಲ್ಲದ ಮುನ್ನ, 
ಅನಲಪವನರಿಲ್ಲದ ಮುನ್ನ, 
ರವಿಚಂದ್ರರಿಲ್ಲದ ಮುನ್ನ, 
ಗುಹೇಶ್ವರಲಿಂಗವಲ್ಲಿಂದ ಮುನ್ನ. | ೩೪ 1 


೭೨೯ 


ಅಂಡಜವಳೆಯವಿಲ್ಲದ ಮುನ್ನ, 
ದ್ವೀಪಂಗಳೇಳೂ ಇಲ್ಲದ ಮುನ್ನ, 
ರವಿಚಂದ್ರರಿಲ್ಲದ ಮುನ್ನ, 
ತ್ರಿದೇವತೆಗಳಿಲ್ಲದ ಮುನ್ನ, 
ಗುಹೇಶ್ವರನು ಉಲುಹಡಗಿರ್ದನಂದು ಅನಂತಕಾಲ! | ೩5 || 


೭೩೦ 


ಅಂಡವ ಮೇಲು ಮಾಡಿ ವಏಂಡಡಿಯಾಗಿ, 
ಆ ಅಂಡದೊಳಗೆ ನಾಲ್ಕು ಕೈಕರಣ ಅನೇಕ ಉದ್ದ ವಾದವು! 
ಆಅ ಕೈಕರಣದೊಳಗೊಬ್ಬ ಶರಣ, ದಾಸೋಹಮೆನಲ್ಲು, 
ಆ ಕ್ಷಣ ಒಂದು ಸೋಜಿಗ ಮೂಡಿತ್ತ ಕಂಡೆ ಗುಹೇಶ್ವರಾ. | at | 


೭೩೧ 


ಅಂತರಂಗದಲ್ಲಿ ಅಡಗಿತ್ತೆಂದಡೆ ಭಾವಕ್ಕೆ ಪೂಜ್ಯವಲ್ಲ. 
ಬಹಿರಂಗದಲ್ಲಿ ಅಡಗಿತ್ತೆಂದಡೆ ಕ್ರಿಯಾಬದ್ಧವಲ್ಲ. 
ಅರಿವಿನೊಳೆಗೆ ಅಡಗಿತ್ತೆಂದಡೆ ಮತಿಗೆ ಹವಣಲ್ಲ. 
ಭಾವ ನಿರ್ಭ್ಧಾವ ನಿಶ್ಯೂನ್ಯವನು ಕಾಂಬ ಪರಿ ಎಂತು ಹೇಳಾ? 
ಕಂಡು ತನ್ನೊ ಳಗಿಂಬಿಟ್ಟು ಕೊಂಬ ಪರಿ ಎಂತು ಹೇಳಾ? 
ಗುಹೇಶ್ವರನೆಂಓ ಲಿಂಗವನರಿದು ಕೂಡಿ 
ಸುಖಿಯಹ ಪರಿ ಎಂತು ಹೇಳಾ ಸಂಗನಬಸವಣ್ಣಾ? I ae I 


ಹೆಚ್ಚಿನ ವಚನಗಳು 


a 


ಅಂತರಂಗದೊಳಗಿಲ್ಲ ಬಹಿರಂಗದೊಳಗಿಲ್ಲ 
ಮತ್ತಾವ ದೆಶೆ ದಿಕ್ಸಿನೊಳಗೆಯೂ ಇಲ್ಲ. 
ಏನಾಯಿತ್ತೆಂದರಿಯೆ ಎಂತಾಯಿತ್ತೆಂದರಿಯೆ 
ಅದೆಂತೆಂದರೆ: 
“ಅಂತಃ ಶೂನ್ಯಂ ಬಹಿಃಶೂನ್ಯಂ ಶೂನ್ಯಂ ಶೂನ್ಯಂ ದಿಶೌ ದಿಶೌ! 
ಸರ್ವಶೂನ್ಯಂ ನಿರಾಲಂಬಂ ನಿರ್ದ್ರಂದ್ರ್ವಂ ಪರಮಂ ಪದಂ 
ಎಂದುದಾಗಿ-ಅಲ್ಲಿ ಇಲ್ಲಿ ಎಲ್ಲಿಯೂ ಇಲ್ಲ. 
ಗುಹೇಶ್ವರ ಬಯಲು. 


೩ಡಿ 


ಅಂದಂದಿಗೆ ಬಂದ ಧನವನಂದಂದಿಂಗೆ ವೆಚ್ಚವ ಮಾಡಿ 
ಹಿಂದು ಮುಂದ ಸಮವ ಮಾಡಿ, 
ಮಧ್ಯ ನಿರಾಳ ಊರ್ಧ್ರ್ಯ ತಾನಾಗಿದ್ದು ಇಲ್ಲದಂತಿಪುಡೆ 
ಇದೇ ತೆರನು ಕಂಡಯ್ಯಾ. 
ಆರ ವಶವಲ್ಲದ ಪುರುಷನೊಬ್ಬನ ಸಾಧಿಸಿಕೊಳಬಲ್ಲಡೆ 
ಆ ಹಿರಿಯರಿಬ್ಬರೂ ತನ್ನ ವಶರಪ್ಪರು. 


ಆ ಹಿರಿಯರಿಬ್ಬರೂ ತನ್ನ ವರಾದಡೆ ಸರ್ವವೂ ಸಾಧ್ಯವಪ್ಪು ದು. 


ಸರ್ವವೂ ಸಾಧ್ಯವಾದಡೆ ತಾನಿಲ್ಲ. 
ಬಯಲಹುದಕ್ಕೆ ಇದೆ ಚಿಹೆ Ke ನೋಡಾ- 
ಹೀಗೆಂದು ನಂಬುವುದು 


1 4¢ 1 


ನಂಬದಿದ್ದಡೆ ಚನ್ನ ಬಸೆವಣ್ಣ ನ ಹೊಣೆಯ ಕೊಡುವೆ ಕಾಣಾ ಗುಹೇಶ್ವರಾ. | ೩೯ Il 


೭೩೪ 


ಅಂದಂದಿನ ಮಾತನು ಅಂದಂದಿಂಗೆ ಅರಿಯಬಾರದು. 
ಹಿಂದೆ ಹೋದ ಯುಗಪ್ರಳಯಂಗಳ ಬಲ್ಲವರಾರಯ್ಯಾ? 
ಮುಂದೆ ಬಪ್ಪ ಯುಗಪ್ರಳೆಯಂಗಳ ಬಲ್ಲವರಾರಖ್ಯಾ? 
ಬಸವಣ್ಣನು ಆದಿಯಲ್ಲಿ ಲಿಂಗ ಶರಣನೆಂಬುದ 
ಭೇದಿಸಿ ನೋಡಿ ಅರಿವರಿನ್ನಾರಯ್ಯಾ? 
ಲಿಂಗ ಜಂಗಮ ಪ್ರಸಾದದ ಮಹಾತ್ಮೆಗೆ 


ಅಧಿಪ 


ಅಲ್ಲಮಪ್ಪಭುದೇವರ ವಚನಸಂಪು!- 


ಬಸವಣ್ಣನೆ ಆದಿಯಾದನೆಂಬುವನರಿದ ಸ್ವಯಂಭು ಜ್ಞಾನಿ, 
ಗುಹೇಶ್ವರಲಿಂಗದಲ್ಲಿ ಚನ್ನ ಬಸವಣ್ಣ ನೊಬ್ಬನೆ. ll ೪o | 


೭೩೫ 


ಅಂದಾದಿಬಿಂದುವಿಲ್ಲದಂದು ಅಂದಾ ಜೀವನೆಲ್ಲಿಪ್ಪು ದೊ? 
ಪಿಂಡ ರೂಪಿಸುವಲ್ಲಿ ಆ ಜೀವ ಬಂದ ಪರಿಯೆಂತುಟೊ? 
ಇದನರಿದಡೆ ಗುರುವೆಂಬೆ, ಲಿಂಗವೆಂಬೆ, ಜಂಗಮವೆಂಬೆ, 
ಅಲ್ಲದಿದ್ದಡೆ ನರನೆಂಬೆ ಕಾಣಾ ಗುಹೇಶ್ವರಾ. | ೪c 
೭೩೬ 
ಅಂದಿನ ದಿನವನಂತಿರಿಸಿ, ಇಂದಿನ ದಿನವನಿಂತಿರಿಸಿ, 
ತಾ ಬೇರೆ ಮತ್ತೊಂದು ಪರಿಯಾದ ಅಪ್ಪ ಣ್ಣಮ. 
ಆಂದಿನವನಂತಾಗದೆ ಇಂದಿನವನಂತಾಗದೆ, ಅಂತಿಂತುವ ಕೆಡಿಸಿ 
ಮತ್ತೊಂದಾದನು(ನ?)ವ. 
ಶ್ರುತಿಗೆಟ್ಟು ಮತಿಗೆಟ್ಟು ಹದಗೆಟ್ಟು ಹವಣುಗೆಟ್ಟು, 
ಬಿಮ್ಮು ಗೆಟು, ಬೆಮಳ ವಿಮಳನಾದ ಅಪ್ಪ ಣ್ಲನು. 
ಗಣಿತ ಗುಣಿತವನಳಿದುಳಿದು, 
ಅಗಣಿತನಚಳಿತನಾದ ಅಪ್ಪಣ್ಣ ನು. 
ಅಮಳೋಕ್ಯವಾದ ಘನವ, ಅಮಳೋಕ್ಯವಾದ ಮಹವ, 
ಅಮಳೋಕ್ಯ್ಕವಾದ ನಿಜದ ನಿಲವ; 
ಕುಲಗೆಟ್ಟ, ಛಲಗೆಟ್ಟ, ಲಜ್ಜೆಗ್ಳೊ, ಭವಗಟ 
ಗುಹೇಶ್ವರನ ಶರಣ ಸಂಗಮೇಶ್ವರದ ಅಪ್ಪ ಣ್ಲನು. | ೪೨ 1 


೭೩೭ 


ಆಂದು ನೀ ಬಂದ ಬೆಂಬಳಿಯಲ್ಲಿ ನಾ ಬಂದೆ. 
ಅಂದಂದಿನ ಸೆಂದೇಹ ಹೆರಿಯಿತ್ತು. 
ನೀ ಭಕ್ತನಾಗಿ ನಾ ಜಂಗಮವಾಗಿ, 
ಗುಹೇಶ ಶ್ಯ ರಲಿಂಗವೆಂಬುದಕ್ಕೆ ಅಂಗವಾಯಿತ್ತು. (A 


೭೩೦ 


e/ 
[ae 


ಕೆಳಯಿಂಕೆ ಪಾದವ ನೀಡಿದೆಯಲ್ಲಾ ಬಸವಣ್ಣ 


ಅಂದೊಮ್ಮ ಧರೆಯ ಮೇಲೆ ಉದಕವಿ ದಂದು 


§ ; ವಚನಗಳು 2೦೩ 


ಧರೆಯ ತಾಗಿದ ಪಾದವ ಧಿಗಿಲನೆ ಎತ್ತಲು 
ಬುಗಿಲಿನೆ ಉದಕವೆದ್ದು ನಿಮ್ಮ ಉರಸ್ಥೆ ಲಕೆ ಬಾರದೆ? 
ಎದ್ದು ಅಂಕೆಗೆ ನಂದು ಸೋಡಲು 
ಸೆಪ್ಪ ಸಾಗರಂಗಳೆಲ್ಲವು ನಿಮ್ಮ ಕಿರುಪಾದದಲ್ಲಿ ಅಡಗವೆ ಬಸವಣ್ಣಾ? 
ಅದನೆಂತು ಕೊಡಬಹುದು, ಈದನೆಂತುಕೊಳಬಹುದು? 
ನಮ್ಮ ಗುಹೇಶ ಶ್ರರಲಿಂಗಕ್ಕೆ 
ನಿಮ್ಮ ವಾದೆಬದಕವೆ ಮಜ್ಜ ನ ಕಾಣಾ ಸಂಗನಬಸವಣ್ಣ. || PY I 


ಅಂಬುಧಿಯೊಳಗಾದ ನದಿಗಳು ಮರಳುವುವೆ? 
ಉರಿಯೊಳಗಾದ ಕರ್ಪರ ರೂಪಿಂಗೆ ಬಪ್ತುದೆ? 
ಮರುತನೊಳಗಾದ ಪರಿಮಳ ಲೇಪನಕ್ಕೆ ಬಪ್ಪು ದೆ? 
ಲಿಂಗವನರಿದು ಲಿಂಗೈಕ್ಕವಾದ ಶರಣ 
ಮರಳಿ ಹುಟ್ಟುವನೆ ಗುಹೇಶ್ವರಾ? || PR | 
೪c 
ಅಕಟಕಟಾ ದೇಹಾರ ಅಭ್ಯಾಸೆವಾಯಿತ್ತ ಲ್ಲಾ! 
ಅಕಟಕಟಾ ಓಗರ ಉಪಹಾರವಾಯಿತ್ತ ಲ್ಲಾ! 
ಅಕಟಕಟಾ ಅನುಭಾವ ಹೊಲಬುಗೆಟ್ಟು ಹೋಯಿತ್ತ ಲ್ಲಾ! 
ಅಕಟಕಟಾ ಹೋಡಶೋಪಚಾರವನರಿಯದೆ 
ಕೆಟ್ಟರಲ್ಲಾ ಗುಹೇಶ್ವರಾ. l PL | 


೭೪೧ 


ಅಕಲ್ಪಿತ ನಿತ್ಯ ನಿರಂಜನ ನಿರವಯ ನಿರಾಕಾರ ಪರಂಜ್ಯೋತಿ ಲಂಗದಲ್ಲಿ 
ಅಂತರಾತೆ ಲಿಂಗ ಉತ್ತ ತ್ರಿಯಾಯಿತ್ತು. 
ಆ ಅಂತರಾತ್ಮ. ಲಿಂಗದಿ : ಜೀವಾತ್ಮೆಂಗ ಉತ್ಪತಿ ಶ್ರೀಯಾಯಿತ್ತು. 
ಆ ಅಂತರಾತ್ಮನ ಗುರು ಜೀವಾತ್ಮನೆ : ಶಿಷ್ಠ, ಪರಮಾತ್ಮ ನೆ ನೀಗ- 
ಇದು ಪ್ರ ಸಿದ್ಧ ವಾಕೆ ್ಯ ನೋಡಯ್ಯಾ. 
ಲಂಗದೊಳಗೆ & ಜಂಗಮ, 
ಆ ಜಂಗಮದ ಪ್ರಕಾಶವೆ ಗುರು, 
ಆ ಜಂಗಮದ ನಿರಾಕಾರವೆ ಲಿಂಗ, 
ಪರಮಾತ್ಮನೆ ಪ ಪ್ರಾಣಸ್ಸ ಥರೂಪ ವೆಂಬ ಜಂಗಮ. 
ಈ ಗುರನಿಗಬಾಗಮನೆಂಬ ತ್ರಿವಿಧವು, ಏಕವೆಂದರಿಯದ ಕಾರಣ, 


೨೦೪ ಅಲಮಪ್ರಭುದೇವರ ವಚನಸಂಸ್ಲಟ 


ಇ ಷೆ ಮುಂದುಗಾಣ, ಹರಿ ಹೊಲಬುಗೆಟ್ಟ, ರುದ್ರ ಧ್ಯಾನಾರೂಢನಾದ. 
ಇವರಂಡಜದೊಳಗಣ ಬಾಲಕರೆತ್ತ ಬಲ್ಲರು ಗುಹೇಶ್ತ ರಾ, 
ನಿಮ್ಮ ಮಹತ್ವ ವ? | ೪೭ 


೭೪೨ 


ಅಕಲ್ಪಿತ ನಿತ ನಿರಂಜನ ನಿ:ಸೀಮ ನಿರವಯ 
ಅಖಂಡ ಪರಿಪೂರ್ಣ ಪರಂಜ್ಯೋತಿಯಾದ 
ಮಹಾ ಘನವಸ್ತುವಿನಲ್ಲಿ ಪರಮಾತ್ಮನುತ್ಸ ತ್ರಿ. 
ಆ ಪರಮಾತ್ಮನಿಂನ ಅಂತರಾತ ನುತ ತ್ರಿ. 
ಆ ಅಂತರಾತ್ಮ ನಿಂದ ಜೀವಾತ ಸುತ್ತ 3. 
ಈತ ತ್ರಯಾತ್ಮರೊಳೆಗೆ ಜೀವ: ಅಂತರಾತಾ ದಿಗಳ ಪಾಶಬದ್ಧ ರು 
ಪರಮಾತ್ಮನೆ ಪ ಪಾಶಮಂಕನು. 
ಈ ಸೆಂಚವನರಿದ ದ್ವಂದ್ರರಹಿತ ತಾನೆ 
ನಮ್ಮ ಗುಹೇಶ್ವರಲಿಂಗದಲ್ಲಿ ಯಂತ್ರವಾಹಕನೆನಿಸುವನು. | 9 | 


೭೪೩ 


ಅಕಲ್ಪಿತನೆಂಬ ಭಕ್ಕ ಮಾಡಿದ ಸ್ಫದಾನವ ನೋಡಾ! 
ಅನಂತಕೋಟಿ ಅಜಾಂಡಂಗಳೆ ಸೈದಾನವಾಗಿ, 
ಸವಿಕಲ್ಪಿ ತ ಸುಖಂಗಳೆಂಬವೆ ಶಾಕವಾಗಿ, 
ಸರ್ವಸ್ವಾದವೆಂಬುದೆ ಅಭಿಗಾರವಾಗಿ, 
ಇವೆಲ್ಲವನು ಸಹಜವೆಂಬ ಭಾಜನದಲ್ಲಿ ಎಡೆ ಮಾಡುತ್ತಿರಲು 
ಉಣಬಂದ ಹಿರಿಯರು ಉಣುತ್ತಿ ದ್ದರು ನೋಡಾ! 
ನಿರ್ವಿಕಲ್ಪ ವೆಂಬ ಮಹಂತ ಬರಲು ಸ್ಫದಾನವಡಗಿತ್ತು ಭಾಜನ ಉಳಿಯಿತ್ತು. 
ಆ ಭಾಜನವ ಉತ್ತರ ನಿರಾಳದಲ್ಲಿ ಅಳವಡಿಸಿಕೊಳಲು 
ನಿಶ್ವಳ ಘನಪ್ರಸಾದವಾಯಿತ್ತು ಗುಹೇಶ್ವರಾ. | PF I 


೭೪೪ 


ಅಕಾರದಾದಿಯನರಿ, ಕ್ಷಕಾರದಂತ್ಯವ ತಿಳಿ. 
ಅಕಾರ ಉಕಾರ ಮಕಾರದೊಳೆಗಣ ಒಂಕಾರಪ್ರಭೆಯ ತಿಳಿ. 
ವೇದಾದಿ ಪಂಚಕದಾದಿಯನರಿ. 
ಐಶ್ವರ್ಯ ಮೊದಲಾದೆ,ದು ನಾಮವನುಳ 
ವಭೂತಿ ಭಸಿತ ಭಸ್ಮ ಕ್ಷಾರ ರಕ್ಷೆ ಎಂಬೈದು 
ನಿನ್ನಭಿಮುಖದಿಂದ ಜನನವೆ ಹೇಳು ಗುಹೇಶ್ವರಾ? il #9 ॥ 


ಹೆಚ್ಚಿನ ವಚನಗಳು ೨೦೫ 
೭೪೫ 


ಅಕ್ಷರವ ನೋಡಿ ಅಭ್ಯಾಸವ ಕಲಿತು, 
ನಾನಾವರ್ಣವನಿಟ್ಟು (ಕಳವಿರಿ?) ಭೋ, 
ಸ್ವರೂಪಾಧಿಕನಲ್ಲ ನಿರೂಪಾಧಿಕನಲ್ಲ, 
ಮಹಾಘನವು ಕಾಣಿ ಭೋ. 
ಆದಿನಿರಾಳ ಮಧ್ಯನಿರಾಳ ಊರ್ಧ್ಥ್ರ್ಯನಿರಾಳ ಗುಹೇಶ್ವರಯ್ಯನು ತಾನೆ. ॥%೧॥ 


೭೪೬ 


ಅಗ್ಗಣಿವಹೈೈಸೆಕ್ಸೆ ಅನಂಶತಯುಗಂಗಳು ಹೋಗುತ್ತಿವೆಯಯ್ಯಾ. 
ಪುಷ್ಪವಸ್ಯೆಸೆಕ್ಕೆ ಅನಂತಯುಗಂಗಳು ಹೋಗುತ್ತಿವೆಯಯ್ಯಾ. 
ಲಿಂಗಾರ್ಚನೆ ಘನಲಿಂಗಕ್ಸೆಡೆಯಿಲ್ಲ! 
ಗುಹೇಶ್ವರಾ ಸಿದ್ಧರಾಮಯ್ಯದೇವರಿಗೆ ಆರೋಗಣೆಯಿಲ್ಲ, 
ಶರಣರಿಗೆ ಪ್ರಸಾದವಿಲ್ಲ. | ೫೨ ॥l 


೭೪೭ 


ಅಗ್ರವಣಿಯ ತಂದು ಮಜ್ಜ ನವ ಮರೆದವನ, 
ಪುಷ್ಪವ ತಂದು ಪೂಜೆಯ ಮರೆದವನ, 
ಒಓಗರವ ತಂದು ಅರ್ಪಿತವ ಮರೆದವನ, 
ಲಿಂಗವ ಕಂಡು ತನ್ನ ಮರೆದವನ, 
ಮಹಾಘನ ಒಳಕೊಂಡಿತ್ತು ಗುಹೇಶ್ವರ. Il #೩ || 


೭೪೮ 


ಅಚ್ಛಪ್ರಸಾದಿ ನಿಚ್ಛಪ್ರಸಾದಿಯೆಂಬ ಮುಚ್ಚ್ಛಟ ಮುದಿಹೊಲೆಯರಿರಾ 
ನೀವು ಕೇಳಿರೊ. 
ಮುಟ್ಟುವ ಯೋನಿ ಮೆಟ್ಟುವ ಪಾದರಕ್ಷೆ ಈ ಎರಡೆಂಬ ಉಭಯಭ್ರಷ್ಟರಿಗೆ 
ಎಲ್ಲಿಯದೊ ಪ್ರಸಾದ ಗುಹೇಶ್ವರಾ? | #೪ I 


೭೪೯ 


ಅಜನೆಂಬ ಅಶ್ವದ ಮೇಲೆ ಹೆರಿ ಎಂಬ ಹಕ್ಕರಿಕೆಯ ಹಾಕಿ, 
ರುದ್ರನೆಂಬ ಕಡಿವಾಣವನಿಕ್ಕಿ, ಈಶ್ವರನೆಂಬ ಲಗಾಮು ಬಿಗಿದು 
ಸೆದಾಶಿವನೆಂಬ ಚಬುಕಂ ಪಿಡಿದು, ಪರಶಿವನೆಂಬ ನಿರಾಳ ನೇಜಯವನೆತ್ತಿ 
ರವಿ ಶಶಿ ಎಂಬೆರಡು ಪಾವಡಿಯ ಮೆಟ್ಟಿ 


ಅಲ್ಲಮಪ್ಪಭುದೇವರ ವಚನಸಂಪುಟ: 


ರಂಧ್ರವೆಂಬ ಮೇಲು ಪಟ್ಟಾವಣಿಯ ಬಿಗಿದು, 
ಶೃಂಗಾರವೆಂಬ ಬೀದಿಯಲ್ಲಿ 
ಅಲ್ಲಮನೆಂಬ ರಾಹುತ ಸವಾರಿ ಸಾಧನೆಯಂ ಮಾಡುತ್ತಿರಲು, 
ಆ ಅಜನೆಂಬ ಅಶ್ವ ಮುಗ್ಗಿ ತ್ತು, ಹೆರಿಯೆಂಬ ಹಕ್ಕರಿಕೆ ಹೆರಿಯಿತ್ತು 
ರುದ್ರನೆಂಬ ಕಡಿವಾಣ ಸಡಿಲಿತ್ತು, ಈಶ್ವರನೆಂಬ ಲಗಾಮು ಕ್ಸೈಸಾರಿತ್ತು, 
ಸದಾಶಿವನೆಂಬ ಚುಬುಕು ಕೊರಳ ಸುತ್ತಿತ್ತು, ಪರಶಿವನೆಂಬ ನಿರಾಳ ನೇಜಯವು 
ಹಿಂದಕ್ಕಡಿತಳಗಾಯಿತ್ತು , ರವಿ ಶಶಿಯೆಂಬ ಪಾವಡಿ ಅಡಿಯಾಗಿ ನಿಂದವು- 
ಇಂತಪ್ಪ ಬದುಕಿದ ಕುದುರೆಯ ಮೇಲೆ ಸತ್ತು ಬದುಕಿರ್ದ 
ರಾವುತನ ಕಂಡೆನಗೆ ಜೋದ್ಯವಾಯಿತ್ತು ಗುಹೇಶ್ವರಾ. | #೫ ( 


೭೫೦ 


ಅಜ್ಞಾನ ಸುಜ್ಞಾನಗಳರಡೂ ಶಿವನೆಂದಡೆ 
ಶಿವಜ್ಞಾನಿಗಳು ಮೆಚ್ಚುವರೆ? 
ಶಿವ ಶಕ್ತಿಗಳರಡೂ ನೀನೇ ಎಂದಡೆ 
ಮಹಾನುಭಾವಿಗಳು ಪರಿಣಾಮಿಸುವರೆ? 
ತನ್ನ ತಾನಾರೆಂಬುದನರಿಯದೆ, ಅನ್ಯವೆಲ್ಲವೂ ಬೊಮ ವೆಂಬ, 
ಈ ಕರ್ಮದ ನುಡಿಯ ಮೆಚ್ಚುವನೆ ನಮ್ಮ ಗುಹೇಶ್ವರಲಿಂಗವು? | H೬ i 
೭೫೧ 
ಅಟ್ಟದ ಮೇಲೆ ಹರಿದಾಡುವ ಇಲಿ 
ಕಾದಿರ್ದ ಬೆಕ್ಕ ತಪ್ಪಿ ಸ್ಕಿ 
ಬೆಕ್ಕಿನ ಕಣ್ಣೊಳಡಗಿತ್ತು | 
ಕಣ್ಣೂ ಇಲಿಯೂ ಕೂಡೆ 
ಗುಹೇಶ್ವರಲಿಂಗವ ಕಂಡುದಿಲ್ಲ. | ೫೭ ॥ 


ನರಿದಾತ ತಾನೆ ಮರೆದ 
ರ ಅಲ್ಲಯ್ಯ ನಿಶ್ವಬ್ದ ಲಿಂಗದಲ್ಲಿ. | ೫೮ ॥ 


ಸಿ 
ud 9 


ಹೆಚ್ಚಿನ ವಚನಗಳು ೨೦೭ 
೭೫೩ 


ಅಟ್ಟುದನಡಲುಂಟೆ? ಸುಟ್ಟುದ ಸುಡಲುಂಟೆ? 
ಜ್ಞಾನಾಗ್ನಿಯಲ್ಲಿ ದಗ.ವಾದ ಪರಮಶಿವಯೊೋಗಿಗೆ 
ಹುಟ್ಟು ಹೊಂದೆಂಬ ಉಭಯ ಜಡತೆಯುಂಟೆ? 
ಅದೆಂತೆಂದಡೆ: 
“ದಗ್ಗಸ್ಯೆ ದಹನಂ ನಾಸ್ತಿ ಪಾ ಸ್ಯ ಪಚನಂ ನ ಹಿ! 
ಜ್ಞಾನಾಗ್ನಿ ದಗ್ಗ ದೇಹಸ್ಯೆ ನಚದಾಹೋನ ಚ ಕ್ರಿಯಾ” 
ಎಂದುದಾಗಿ- 

ಗುಹೇಶ್ವರಲಿಂಗವನೊಡಗೂಡಿ, ಎರಡಳಿದು ನಿಂದ, 

ಮಹಾಮಹಿಮಂಗೆ ಪರಿಭವವಿಲ್ಲ ಕಾಣಿರೊ. | ೫೯ | 


೭೫೪ 


ಅತ್ತಲಿಂದ ಒಂದು ಪಶುವು ಬಂದು, 
ಇತ್ತೆಲಿಂದ ಒಂದು ಪಶುವು ಬಂದು, 
ಒಂದರ ಮೋರೆಯನೊಂದು ಮೂಸಿ ನೋಡಿದಂತೆ, 
ಗುರುವು ಗುರುವಿನೊಳೆಗೆ ಸಂಬಂಧವಿಲ್ಲ ಶಿಷ್ಯರು ಶಿಷ್ಯರೊಳೆಗೆ ಸೆಂಬಂಧವಿಲ್ಲ, 
ಭತ್ತೆರಲಿ ಭಕ್ಕರಲಿ ಸಂಬಂಧವಿಲ್ಲ. 
ಈ ಕಲಿಯುಗದೊಳಗುಪದೇಶವ ಮಾಡುವ ಹಂದಿಗಳಿರಾ ನೀವು ಕೇಳಿರೊ, 
ಗಂಡಗೆ ಗುರುವಾದಡೆ ಹೆಂಡತಿಗೆ ಮಾವನೆ? 
ಹೆಂಡತಿಗೆ ಗುರುವಾದಡೆ ಗಂಡಂಗೆ ಮಾವನೆ? 
ಗಂಡ ಹೆಂಡತಿಗೆ ಗುರುವಾದಡೆ ಇವರಿಬ್ಬರೇನು ಒಡಹುಟ್ಟಿದರೆ? 
ಈ ಭೇದವನರಿಯದೆ ದೀಕ್ಷೆ ಕಾರಣವ ಮಾಡುವಾತ ಗುರುವಲ್ಲ. 
ಈ ಕಳೆಯ ಕುಲವನರಿಯದಾತ ಶಿಷ್ಯನಲ್ಲ. 
ಈ ಭೇದವನರಿದು ಕಾರಣವ ಮಾಡುವ ಗುರುಶಿಷ್ಯ ಸಂಬಂಧವೆಲ್ಲ 
ಉರಿ ಕರ್ಪರ ಸೆಂಯೋಗದಂತಹುದು ಕಾಣಾ ಗುಹೇಶ್ವರಾ. | ೬೦ | 


೭5೫ 


ಅದೃಷ್ಠ ಕರಣದ ಮೇಲಣ ಪೂರ್ವಾಶ್ರಯವ ಕಳೆದು 
ಗುರುವಿನ ಹಸ್ತ ಮುಟ್ಟಿತೆಂಬ ಸಂದಣಿಯಲ್ಲಿ ಹೋಗದು. 
ಪಂಚೇಂದ್ರಿಯ ಲಿಖಿತವ ತೊಡೆದು, ಲಿಂಗಲಿಖಿತವ ಬರೆವುದು 
ಶಿಷ್ಯನ ಕೈಯಲಿಲ್ಲದೆ ಗುರುವಿನ ಕೈಯಲಾಗದು. 


ಭವಿ ಮಾಡುವ ಬೋನವ, 


2೦೮ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಭಕ್ಕ ಕಾಣದ ಹಾಗೆ ಅರ್ಪಿಸುವ ಭೇದವರಿದು, 
ಪ್ರಸಾದದ ಪೂರ್ವಾಶ್ರಯವ ಕಳೆದು, 
ರೂಪಿಸೆಬಲ್ಲೆವೆಂದಡೆ ಹರಿಯದು. 
ಗುರುವಿಲ್ಲದ ಶಿಷ್ಯ ಶಿಷ್ಕನಿಲ್ಲದ ಗುರು- 
ಇಂತೀ ಒಂದಕ್ಕೊಂದು ಇಲ್ಲದೆ 
ಗುಹೇಶ್ವರಲಿಂಗದಲ್ಲಿ ಸಹೆಜದುದಯವಾದ 
ನಮ್ಮ ಚನ್ನಬಸವಣ್ಣ ೦ಗೆ ನಮೋ ನಮೋ ಎಂಬೆನು. ll ೬೧ | 


೭೫೬ 


ಅದ್ದೆ ಪತೆವೆಂಬ ಶಿಶುವೆನ್ನ ಕರಸ್ಥಲವ ಸೋಂಕಲೊಡನೆ 
ಎನ್ನ ತನ್ನಂತೆ ಮಾಡಿತ್ತಾಗಿ, 
ಎನ್ನ ನಾನೆಂಬ ವಿಚಾರವು ಅರತು ಹೋಯಿತ್ತು ಕೇಳಾ. 
ಮತ್ತೆ ಅನ್ಯವಿಚಾರವನೆಂತೂ ಅರಿಯೆನು. 
ಎನ್ನ ಪೂರ್ವಾಪರವ ನಿಮ್ಮಿ ಂದಲರಿಯಲೆಂದು ಬಂದು 
ನಿಮ ಮರೆಹೊಕ್ಕೆನಾಗಿ, 
ಸೆಂಗನ ಬಸವಣ್ಣ ನ ಮಹಿಮೆಯ ನಾನೆತ್ತ ಬಲ್ಲೆನು? 
ಗುಹೇಶ್ವರನ ಸಾಕ್ಷಿಯಾಗಿ 
ಸಂಗನಬಸೆವಣ್ಣ ನಿನ್ನ ಅಂತರಂಗದೊಳೆಗೆ ಬೆಳಗುತ್ತೈದಾನೆ. 
ಎನಗೊಮ್ಮೆ ಬಸೆವಣ್ಣನ ಘನವ ತಿಳುಹಿ ಕೊಡಾ ಚನ್ನಬಸವಣ್ಣಾ. 1೬೨ l 


೭೫೭ 


ಅಧರ ತಾಗಿದ ರುಚಿಯ, ಉದರ ತಾಗಿದ ಸುಖವ, 
ಲಿಂಗಾರ್ಪಿತವ ಮಾಡಿದಡೆ ಕಿಲ್ಲಿಷ ನೋಡಿರೆ. 
ಓಗರ ಪ್ರಸಾದವಲ್ಲ; ಪ್ರಸಾದ ಅರ್ಪಿತವಲ್ಲ. 
ಇದನರಿದ ಶರಣಂಗೆ ಆಚಾರವಿಲ್ಲ, ಆಚಾರವಲ್ಲದ ಶರಣಂಗೆ ಲಿಂಗವಿಲ್ಲ. 
ಲಿಂಗವಿಲ್ಲದ ಶರಣನ ನಿಲವು; 
ಶಿವಸೆಂಪತ್ತಿನಲಾದ ಉದಯ, ವಿಪರೀತ ಸುಳುಹು! 
ಪ್ರಕಟಸಂಸಾರದ ಬಳಕೆಯ ಹೊಡಕಟ್ಟಿ ಹಾಯ್ದು 
ನಿಬ್ಲೆರಗು ಎಸೆವುದು ಅರಿವಿನ (ಎರವಿನ?) ಘಟದಲ್ಲಿ! 
ಅರ್ಪಿಸಿದ ಪ್ರಸಾದವನು ಭೇದದಿಂದ ರುಚಿಸುವನಲ್ಲ ಕೇಳಿರಯ್ಯಾ. 
ದಿಟವ ಬಿಟ್ಟು ಸಟೆಯಲ್ಲಿ ನಡೆಯ ನೋಡಾ. 
ಇಲ್ಲದ ಲಿಂಗವನುಂಟು ಮಾಡಿ ಪೂಜಿಸುವ, 
ಬರಿಯ ಬಣ್ಣ ಕರೆಲ್ಲ ನೀವು ಕೇಳಿರೆ. 


ಹೆತ್ಚಿನ ವಚನಗಳು ೨೦೯ 


ನೀವು ಪೂಜಕರಪ್ಪಿರಲ್ಲದೆ, 
ಗುಹೇಶ್ವರಲಿಂಗವಿಲ್ಲೆಂಬ ಶಬುದ ಸತ್ತು ಹುಟ್ಟುವರಿಗೆಲ್ಲಿಯದೊ? ll ೬೩ 
೭೫೪೮ 
ಅನಂತಕೋಟಿ ಪ್ರಕಾಶವೆಂದು ಗಣಿಸಬಾರದ ಬ್ರಹ್ಮದಾ ಬೆಳಗು, 
ನೋಡಬಾರದ ಘನವು ತೆರಹಿಲ್ಲದ ಬೆಳಗು, ಮಹಾಬೆಳಗು! 
ತನ್ನಿಂದ ತಾನಾದ ಸ್ವಯ ಸುಖದ ನಿಜ, ನಿತ್ಯ ನಿಜ; 
ರೂಪು ನಿರಂಜನ, ನಿಗಮಕ್ಕತೀತ! 
ಹರಿಯಜರಿಗೆಟುಕದ ಜ್ಯೋತಿರ್ಮಯ ತಾನೆ 
ಲೀಲೆಗೆ ಮೂಲವಾದ. 
ಗುಹೇಶ್ವರಲಿಂಗ ಘನಕ್ಕೆ, ಘನವಾದುದು! | ೬೪ || 


eF೯ 


ಅನಾದಿಗಣನಾಥನ ಶಿಷ್ಯನು ಆದಿಗಣನಾಧನು. 
ಆದಿಗಣನಾಥನ ಶಿಷ್ಯನು ಅಧ್ಯಾತ್ಮಗಣನಾಥನು. 
ಆಧ್ಯಾತ್ಮಗಣನಾಥನ ಶಿಷ್ಯನು ಆತ್ಮಗಣನಾಧನು. 
ಆತ್ಮಗಣನಾಥನ ಶಿಷ್ಯನು ವ್ಯೋಮಸಿದ್ದ ಗಣನಾಥನು 
ವ್ಯೋಮಸಿದ್ದಗಣನಾಥನ ಶಿಷ್ಯನು ಬಸವನೆಂಬ ಗಣನಾಥನು. 
ಬಸವನೆಂಬ ಗಣನಾಥನ ಶಿಷ್ಯನು ಅನಿಮಿಷನೆಂಬ ಗಣನಾಧನು. 
ಅನಿಮಿಷನೆಂಬ ಗಣನಾಥನ ಶಿಷ್ಯನು ಅಲ್ಲಮಪ್ರಭುವೆಂಬ ಗಣನಾಥನು. 
ಇಂತು ಅನಾದಿವಿಡಿದು ಬಂದ ಅನುಪಮಲಿಂಗವು, 
ಗುಹೇಶ್ವರನೆಂಬ ಹೆಸೆರನೊಳಕೊಂಡು,. 
ಎನ್ನ ಕರಸ್ಥೆ ಲಕ್ಕ ಸಾಧ್ಯವಾಯಿತ್ತು ಕಾಣಾ ಸಿದ್ಧರಾಮಯ್ಯಾ. | ೬೫ || 


‘<೬ 


ಅನಾದಿಪ್ಪರುಷ ಬಸವಣ್ಣಾ A 
ಕಾಲ ಮಾಯೆಗಳೆರಡೂ ನಿಮ್ಮ ಮುಂದಿರ್ದು, 
ನಿಪ é ಕಾಣೆನೆನುತ್ತಿಹವು. 
'" ಅದಿಪುರುಪ ಬಸವಣ್ಣಾ ; 
ಸುರಾಸುರರು ನಿಮ್ಮ ಮುಂದಿರ್ದು ನಿಮ್ಮ ಕಾಣೆನೆನುತ್ತಿ ಹರು. 
ನ: ದಪ್ಪರುಷ ಬಸವಣಾ, 
ನಾದ ಮಂತ್ರಗಳು ಪಂಚಮಹಾವಾದ್ಯಂಗಳು 


೨೧೦ 


ಅಲ್ಲಮಪ್ಪಭುದೇವರ ವಚನಸಂಪು:: 


ಮುಂದಿರ್ದು ನಿಮ್ಮ ಕಾಣೆನೆನುತ್ತಿಹವು. 
ವೇದಪ್ಪರುಷ ಬಸವಣ್ಣಾ, 
ವೇದಶಾಸ್ತ್ರಾಗಮ ಪುರಾಣಂಗಳು ನಿಮ್ಮ ಮುಂದಿರ್ದು ನಿಮ್ಮ ಕಾಣೆನೆನುತ್ತಿಹವು. 
ಅಗಮ್ಯಪುರುಷ ಬಸೆವಣ್ಣಾ 2 
ಅಂಗಾಲ ಕಣ್ಣವರು ಮೈಯೆಲ್ಲ ಕಣ್ಣವರು ನಂದಿವಾಹನರು 
ಗಂಗೆವಾಳುಕರೆಲ್ಲರು ನಿಮ್ಮ ಮುಂದಿರ್ದು ನಿಮ್ಮ ಕಾಣೆನೆನುತ್ತಿಹರು. 
ಅಗೋಚರಪ್ಪರುಷ ಬಸವಣ್ಣಾ A 
ಈ ಗೋಚರಿಸಿದ ಮನುಮುನಿ ದೇವದಾನವ ಮಾನವರೆಲ್ಲರು 
ಮುಂದಿರ್ದು ನಿಮ್ಮ ಕಾಣೆನೆನುತ್ತಿಹರು. 
ಅಪ್ರಮಾಣಪುರುಷ ಬಸೆವಣ್ಣ A 
ಈ ಪ್ರಮಾಣರೆಲ್ಲರು ನಿಮ್ಮ ಮುಂದಿರ್ದು ನಿಮ್ಮ ಕಾಣೆನೆನುತ್ತಿಹರು. 
ಸರ್ವಜ್ಞಪುರುಷ ಬಸೆವಣ್ಣಾ R 
ಈ ಸರ್ವರು ನಿಮ್ಮ ಬಳಸಿರ್ದು ನಿಮ್ಮ ಕಾಣೆನೆನುತ್ತಿಹೆರು. 
ಇಂತೀ ಸರ್ವಪ್ರಕಾರದವರೆಲ್ಲರೂ 
ನಿಮ್ಮ ಸಾಧಿಸಿ ಭೇದಿಸಿ ಪೂಜಿಸಿ ತರ್ಕಿಸಿ ಹೊಗಳಿ ಕಾಣದೆ 
ನಿಮ್ಮಿಂದವೆ ಉತ್ಪತ್ತಿ ಸ್ಲಿತಿಲಯಂಗಳಾಗುತ್ತಿಹೆರು. 
ಅದು ಕಾರಣ, -ನಮ್ಮ ಗುಹೇಶ್ವರಲಿಂಗದಲ್ಲಿ ಭಕ್ತಿವಡೆದ 
ಅನಂತ ಭಕ್ತ ರೆಲ್ಲ 
ಬಸೆವಣ ಬಸೆವಣ ಬಸವ ಎನುತ್ತ ಬದುಕಿದರಯ್ಸಾ. lL | 
fs ಣಾ ಏ — p) 


೬೬೧ 


ಅನಾದಿಯ ಮಗನು ಆದಿ, ಆದಿಯ ಮಗನತೀತ, 
ಅತೀತನ ಮಗನು ಆಕಾಶ, ಆಕಾಶನ ಮಗನು ವಾಯು, 
ವಾಯುವಿನ ಮಗನಗ್ಗಿ, ಅಗ್ಲಿಯ ಮಗನು ಅಪ್ಪು, 
ಅಪ್ಪುವಿನ ಮಗನು ಪೃಥ್ವಿ. 
ಪೃಥ್ವಿಯಿಂದ ಸೆಕಲ ಜೀವತೆಲ್ಲರು ಉದ್ಭವಿಸಿದರು ಗುಹೇಶ್ವರಾ. i Lc bh 


೭೬೨ 


ಅನಾದಿಯಲೊಬ್ಬ ಶರಣ: 
ಅಹ್ವಾನ ವಿಸರ್ಜನಎಲ್ಲದ ಪರತತ್ವವ ಸ್ಥಾಪಿಸಿ ಪ್ರತಿಷ್ಠೆಯ ಮಾಡುವ್ಹಂ 
ಷಡುವರ್ಣಾತ್ಮಕ ಮೃ ಗಿ ಹುಟ್ಟದಳು ನೋಡಾ! 


ಆ ಮೃಗಿಯೊಳು ಪಂಚಾಂಗ ಪಂಚಿತಂಡದವರೆ್ಲ ಹುಟ್ಟಿ ವರ್ತಿಸಿ ಲಯವಾಗಿ, 


ಹೆಚ್ಚಿನ ವಚನಗಳು ೨೧೧ 


ಮತ್ತೆ ಪಲ್ಲವಿಸುತಿರ್ದರು ನೋಡಾ! 
ಆ ಪರತತ್ವದ ಲೀಲೆಯನು ಆ ಶರಣನೆ ಬಲ್ಲ ಗುಹೇಶ್ವರಾ. ೬ರ i 


C೬೩ 


ಅನಾದಿ ಶರಣನ ಹೃತ್ಯಮಲ ಮಧ್ಯದ 
ತೇಜೋಮಯವನೇನೆಂದುಪಮಿಸುವೆನಯ್ಯಾ? 
ಜಲವೆ ಪಾದಶಿಲೆ, ಪೃಥ್ವಿವೆ ಪಿಂಡಿಗೆ 
ಆಕಾಶವೆ ಲಿಂಗ, ಸಪ್ತ ಸಮುದ್ರಂಗಳೆ ಪಂಚಾಮೃತ, 
ಮೇಘವೆ ಅಗ್ಬವಣಿಯ ಬಿಂದಿಗೆ, ಮಳೆಗಾಲವೆ ಮಜ್ವ ನ್ಯ 
ಚಂದ್ರಮನೆ ನೊಸಲ ಗಂಧ, ನಕ್ಷತ್ರವೆ ಅಕ್ಷತೆ, 
ತರುಮರಾದಿಗಳೆ ಪತ್ರೆಪುಷ್ಪ , ಮೊಳೆಗೆ ಪಂಚಮಹಾವಾದ್ಯ! 
ಮಾಗಿಯೆಂಬ ಪರಿಯಾಣವ ಬೆಳಗಿ, ಬೇಸೆಗೆಯೆಂಬ ಓಗರವ ಗಡಣಿಸಿ 
ಸರ್ವಪರಿಮಳವೆಂಬ ತುಪ್ಪ ವನೆರೆದು,, ಪರವೆಂಬ ಮೇಲೋಗರವನಿತ್ಯಿ 
ಬೆಳಗು ಕತ್ತಲೆಯೆಂಬ ಕನ್ನಡವ ಕಟ್ಟಿ, » 
ಲಿಂಗವ ಆರೋಗಣೆಯ ಮಾಡಿಸಿ 
ಸುಜ್ಞಾನದಲ್ಲಿ ಕೈಗೆರೆದು 
ಭಾವವೆಂಬ ವೀಳೆಯವ ಕೊಟ್ಟು, 
ಆನು ನೀನೆಂಬ ಅನುಲೇಪಗಂಧವ ಪೂಸಿ 
ವಾಯುವೆಂಬ ವಸ್ತ್ರವನುಡಿಸಿ, 
ಗುಹೇಶ್ವರನೆಂಬ ಲಿಂಗ ಪರಿಪೂರ್ಣವಾಗಿದ್ದ ಬಳಿಕ, 
ಮಜ್ಜ ನಕ್ಕೈರೆವ ಠಾವಾವುದೈ ಸಂಗನಬಸೆವಣ್ಣಾ ? | ೬೯ || 

೭೬೪ 

ಅನುಭವ ಅನುಭವವೆಂಬ ಅಣ್ಣ ಗಳು ನೀವು ಕೇಳಿರೆ, 
ಅನುಭವವೆಬುದೊಂದು ಎತ್ತು, ಕೆಟ್ಟಿತ್ತು a 
ಎತ್ತು ಗೇಣುದ್ದ, ಕೊಂಬು ಮೊಳೆದುದ್ದ. 
ಕೆಟ್ಟೆಂಟು ದಿನ, ಕಂಡು ಹದಿನಾರುದಿನ 
ನಿನ್ನೆ ಮಟ್ಟಿದ ನಾಟಿಯ ಮೊನ್ನೆ ಮೇವುದ ಕಂಡೆ 
ಗುಹೇಶ್ವರನೆಂಬ ಎತ್ತು ನಿಮ್ಮೊಳಗೈದಾನೆ; ಅರಸಿಕೊಳ್ಳಿರೊ. | ೭೦ || 


೭೬೫ 


ಅನುವನರಿಯದೆ, ಆದಿಯ ವಚಾರಿಸೆದೆ 
ಅನಾದಿಯಲ್ಲಿ ತಾನಾರೆಂಬುದ ನೋಡದೆ 


ವಿ೧೨ 


ಅಲ್ಲಮಪ್ರಭುದೇವರ ವಚನಸಂಪುಟ 


ಸೊ ತ್ರವ ಮಾಡಿ ಫಲವೇನು? 

"ನಿಶ್ರಬ್ದಂ ಬ್ರಹ ಉಚ್ಛತೇ? ಎಂಬ ಘನವು 

ಹೊಗಳತೆಗೆ ಸಿಕ್ಕುವುದೆ ಎಲೆ ಮರುಳುಗಳಿರಾ? 

ಅನಾದಿಯಲ್ಲಿ ಬಸೆವಣ್ಣ ನು ಏಳುನೂರೆಪ್ಪತ್ತು ಅಮರಗಣಂಗಳು ಸೆಹಿತ 

ಮರ್ತ್ಯಕ್ಕೆ ಬಂದನೊಂದು ಕಾರಣದಲ್ಲಿ. 

ಬಂದ ಮಣಿಹ ಪೂರೈಸಿತ್ತು —ಸೆಂದ ಪುರಾತರೆಲ್ಲರೂ ಕೇಳಿ, 

ಇಂದು ನೀವೆಲ್ಲರು ನಿಮ್ಮ ನೀವು ತಿಳಿದು ನೋಡಿ 

ನಿಜವನ್ನೆ, ಸದುವುದು. 

ಇನ್ನು : ನಮ್ಮ ಗುಹೇಶ ್ರರಲಂಗಕ್ಕೆ 

oe ಸೊಳುಹಿಲ್ಲ. | ೭೧ ॥| 


ಅನುಭವ ಪ್ರಾಣಲಿಂಗ ಪರಾತ್ರ ರವೆಂದರಿದು, 
“ಅಣೋರಣೀಯಾನ್‌ ಮಹತೋ ಮಹೀಯಾನ್‌” 
ಎಂದು ಅಣುರೇಣು ತ ಣಕಾಷ್ಮದೊಳ್ಳೊಡಿ, 
“ತೇನವಿನಾ ತೃಣಾಗ್ರಮಪಿ ನ ಚಲತಿ” 


"ಎಂದು ಪರಿಪೂರ್ಣ ಸೆದಾಶಿವನೆಂದರಿದು- 


ಇಂತು ಕ್ಷಣವೇದಿ ಅಂತರಂಗವ ವೇದಿಸಲ್ಫಿ, ಅಗಣಿತ ಅಕ್ಷೇಶ್ವರ ತಾನೆಂದು 
ಪ್ರಣಮಪ್ರಭೆಯ ಮೇಲಣ ಪರಂಜ್ಯೋತಿ ತಾನೆಂದರಿದ ಕಾರಣ 
ಗುಹೇಶ್ವ ರಾ ನಿಮ್ಮ ಶರಣನುಪಮಾತೀತನು. 12೨1 


5 ನಿನಗೆ ಬೇಕೆ. ಆಡ ಕುರುಷೆ fe ೂಂಡೆೊ 


ಎನಗೆ ಅಂಗೈೈಯ'ನಾಮ, wa ಚಿಕ 
ಗುಹೇಶ್ನರನೆಂಬ ಭ್ರಮೆ ಬಿಡದು. ll Ca 1 

ವ ಊ 

೭೬೮ 
ಅನ್ನ ವನಿಕ್ಳಿ ನನ್ನಿಯ ನುಡಿದು 

ಅರವಟ್ಟಿಗೆಯನಿಕ್ಕಿ ಕೆರೆಯ ಕಟ್ಟಿಸಿದಡೆ 
ಮರಣದಿಂದ ಮೇಲೆ ಸ್ವರ್ಗ ಉಂಟಲ್ಲದೆ 
ಶಿವನ ನಿಜವು ಸಾಧ್ಯವಾಗದು. 
ಗುಹೇಶ್ವರನನರಿದ ಶರಣಂಗೆ ಅವ ಫಲವೂ ಇಲ್ಲ. il 91 


ನಚ್ಚಿನ ವಚನಗಳು ೨೧೩ 
[೬೯ 


ಅಭ್ಯಾಸೆದ ಮಾತಲ್ಲ, ಶ್ರೋತ್ರದ ಸುಖವಲ್ಲ, 
ಶಾಸ್ತ್ರದ ಅನುಭಾವದ ಮಾತಲ್ಲ. 
ಒಳಗಣ ಮಾತಲ್ಲ ಹೊರಗಣ ಮಾತಲ್ಲ. 
ಇದರಂಗ (ತು?)ವನರಿಯದೆ, 
ಅನುಭಾವವ ಮಾಡಿ ಫಲವೇನಯ್ಯಾ? 
ಗುಹೇಶ್ವರಲಿಂಗವು ಉಪಮಾತೀತ ನೋಡಯ್ಯಾ ಸಿದ್ಧರಾಮಯ್ಯ! l ೭4 | 
<0 
ಅಭ್ಯಾಸವ ಮಾಡುವ ಕೋಲಿಂಗೆ ಶರಣೆಂದಡೆ 
ಮುಂದಣ ಬವರಕ್ಕಲಗಾಗುಲ್ಲುದೆ ಅಯ್ಯಾ? 
ಇಷ್ಟಲಿಂಗವೆಂದು ಮುಟ್ಟಿ ಪೂಜಿಸುತ್ತಿದ್ದದಡೆ 
ಮುಂದಣ ಶಂಕೆಗಿನ್ನೆ ತೊ? 
ಲಿಂಗವೆಂದಡೆ ನಿಸ್ಫಂಗದಲಿದೆ, 
ಜಂಗಮವೆಂದಡೆ ಆಶ್ರಯದಲ್ಲಿದೆ 
ಈ ಲಿಂಗಜಂಗಮವನೊಂದೆಂದಡೆ ಮುಂದಣ ಲಯಕ್ಕಿನ್ನೆ ೦ಶೊ? 
ಎಲೆ ಗುಹೇಶ್ವರಾ, 
ನಿಮ್ಮ ಶರಣ ಚಿತುರ್ವಿಧಪದವಿಗಳಿಗೆ ಹೊರಗು. ll cll 


«೭0೧ 


ಅಮೃತಕಲೆಯ ಸೊಡಿದವ ಅಂಬಲಿಯನುಂಬನೆ? 
ಶಿವನಾರು? ಮಾಂಸನಾರು? 
ಚೋಳಿಯಕ್ಕನೆಂಜಲ, ಹೆಸಿದುಂಡನೆನಬಹುದೆ? 
ಹೆಸುಳೆಯ ಕೈಯ ಹಾಲನಾರು ಕಿತ್ತುಕೊಂಬರು? 
ಗುಹೇಶ್ವರಾ, ನೀನು ಭಕ್ತಿಪ್ರಿಯನೆಂಬುದ 
ಮೂರು ಲೋಕವರಿಯದೆ? | | ೭೭ | 


೭೬ 


ಅಯ್ಯ, ಅನುಭಾವವಿಬ್ಲದ ಎರಕ್ಮಿ ಆಯುಧವಿಲ್ಲದ ವೀರನಂತೆ, 
ಅನುಭಾವವಿ್ಲದ ಷಟ್‌ಸ್ಸಲವು ಕಣ್ಣಿಲ್ಲದ ಕುರುಡನಂತೆ. 
ಅನುಭಾವವಿಲ್ಲದ ಜಂಗಮವು ಕಾಲಲ್ಲದ ಹೆಳವನಂತೆ. 


{9 


ತಿ 


ಅಲ್ಲಮಪ್ರಭುದೇವರ ವಚನಸಂಪೆಟ್ಟ 


ಅನುಭಾವವಿಲ್ಲದ ಶಿವಪೂಜೆಯ ಎಷ್ಟು ಮಾಡಿದಡೆಯು ಪ್ರಯೋಜನಕ್ಕೆ ಬಾರದು. 
ಅನುಭಾವವಿಲ್ಲದವನ ಲಿಂಗಪೂಜೆ ಬರಿಕ್ಕೆಯಲ್ಲಿ ಹುಡಿಮಣ್ಣ ಹೊಯ್ದುಕೊಂಡಂತ. 
ಇದು ಕಾರಣ: 

ಭಕ್ಕಿಗೆ ವಿರಕ್ತಿಗೆ ಮುಕ್ತಿಗೆ ವೀರಶೈವಕ್ಕೆ ಜಂಗಮಕ್ಕೆ ಅನುಭಾವವಿರಬೇಕು. 
ಅನುಭಾವವಿಲ್ಲದ ವಿರಕ್ವನಲ್ಲಿ ಪಾದೋದಕ-ಪ್ರಸಾದವ ಕೊಳ್ಳಲಾಗದು. 
ಅನುಭಾವವುಳ್ಳ ಆಚಾರಸುಂಪನ್ನ ನಾದ ಸೆದ್ಭಕ್ತನಲ್ಲಿ 

ಅನಾದಿ ಪಾದೋದಕ-ಪ್ರಸಾದವ ಕೊಂಡವರು ಪರಮಮುಕ್ತ ರಾದರಯ್ಯಾ 
ನಿಜಗುರು ಗುಹೇಶ್ವರಲಿಂಗದಲ್ಲಿ ಚನ್ನ ಬಸೆವಣ್ಣಾ. es 


“ne 


ಅಯ್ಯ ಅಪ್ಪತನುವಿನ ಭ್ರಷ್ಟಮದಂಗಳ ತೂರಿ, 
ಅಷ್ಟಭೋಗವನಳಿದು, ಅಷ್ಟೆ ಶ್ರರೈಗಳ ನೀಗಿ, ಅಷ್ಟಭಕ್ತಿ ಯನರಿದು, 
ಅಷಾವರಣವ ತಿಳಿದು, ಅಷ್ಟವಿಧಸೆಕೀಲವ ಭೇದಿಸಿ ನೋಡಿ, 
ಅಷ್ಟಾಚಾರಗಳ ಕಂಡು, ನಿಷ್ಮೆ ನಿಜದಲ್ಲಿ ನಿಂಮ, 
ಸಗುಣಾನಂದಲೀಲಾಮೂರ್ಲಿಯಾಗಿ ಪ್ರಜ್ವಲಿಸುವ ಸದ್ಭಕ್ತ ಶರಣನಂತರಂಗದ್ದಿ 
ಪರಿಪೂರ್ಣಲೀಲೆಯಿಂ ಮೂವತ್ತಾರು ತತ್ವಂಗಳನೊಳಕೊಂಡು, 
ಇಪ್ಪತ್ತು ನಾಲ್ಕು ಸ್ಪ್ಥಲಂಗಳೆ ಗರ್ಭೀಕರಿಸಿಕೊಂಡು 
ಸಾವಿರದೇಳುನೂರ ಇಪ್ಪತ್ತೆಂಟು ಮಂತ್ರಮಾಲೆಗಳ ಪಿಡಿದು, 
ಇಪ್ಪತ್ತು ನಾಲ್ಕು ಸಕೀಲ ಗರ್ಸದಿಂ 
“ಭಕ್ತದೇಹಿಕ ದೇವಾನಾಂ ದೇವ ದೇಹಿಕ ಭಕ್ತಯೋಃ” 
ಎಂಬ ವಾಂಛಿಯಿಂ ಕ್ಷೀರದೊಳು ಫೃತವಡಗಿದಂತೆ 
ಪಂಚಾಚಾರಮೂರ್ತಿ ಆಚಾರಲಿಂಗವಾಗಿ ನೆಲಸಿರ್ಷದು ನೋಡ! 
ಗುಹೇಶ್ವರಲಿಂಗವು ಚೆನ್ನಬಸವಣ್ಣ A Be 


a) 


೭೭೪ 


ಅಯ್ಯ! ಆಗಮಿಕನಲ್ಲ ವೇದಪಾಠಕನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ತರ್ಕನಲ್ಲ ವ್ಯಾಕರಣನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಶಾಸ್ತ್ರಜ್ಞನಲ್ಲ ಪುರಾಣಿಕನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ವಾದಿಯಲ್ಲ ಉಪನೀತಿಯಲ್ಲ ನೋಡ! ನಿರವಯಶೂನ್ಮಲಿಂಗಮೂರ್ತಿ 
ಮಾತಿನವನಲ ಮಥನದವನಲ್ಲ ನೋಡ! ನಿರವಯಶೂನ್ನಲಿಂಗಮೂರ್ತಿ 
ನೀತಿಯವನಲ್ಲ “ಸ್ಯಾತಿಯವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ರತಿಯವನಲ್ಲ ವಿರ. ಯವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಹೆಣ್ಣುರೂಪನಲ್ಲ ಗ. ಪುರೂಪನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 


Man adc cus lia tae 


ನಾಮದವನಲ್ಲ ಸೀಮೆಯವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಅಕ್ರಿಯದವನಲ್ಲ ದುಃಕ್ರಿಯದವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಶ್ರಾನಜ್ಞಾನಿಯಲ್ಲ ಕುಕ್ಕಟಜ್ಞಾ ನಿಯಲ್ಲ ನೋಡ! SS ನ 
ಅಶನಿಯಲ್ಲ ವ್ಯಸೆನಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 

ಇಂತು ಉಭಯ ಭಿನ್ನ ನಾಮವಳಿದ ಸಂಗನ ಬಸೆವಣ್ಣನ ಕರ ನಯನ ಮುಖದ 
ಬೆಳಗುವ ಚಿಜ್ಯೋತಿ ತಾನೆ ನೋಡ! ಗುಹೇಶ್ವರಲಿಂ 

ಚೆನ್ನ ಬಸೆವಣ್ಣ. ll ೪೦ 


೭೭% 


ಅಯ್ಯ, ಆಚಾರವಿಲ್ಲದ ಜಂಗಮದಲ್ಲಿ ಪಾದೋದಕಪ್ರಸಾದವ ಕೊಳಲಾಗದು. 
ಆಚಾರವಿಲ್ಲದ ಜಂಗಮ!ವ] ದೇವರೆಂದು ಭಾವಿಸೆಲಾಗದು. 
“ಆಚಾರಶೂನ್ಯಂ ಚ ಭೂತಪ್ರಾಣಿ' ಎಂದುದಾಗಿ 
ಆಚಾರವಿಲ್ಲದ ಅನಾಮಿಕರ ಕ್ಲೆಯಲ್ಲಿ 
ಪಾದೋದಕ ಪ್ರಸಾದ ಉಪದೇಶವ ಕೊಂಡವಂಗೆ 
ಅಘನಾಸ್ತಿಯಾಗದು, ಮುಂದೆ ಅಘೋರನರಕ ತಪ್ಪದು 
ಕಾಣಾ ಗುಹೇಶ್ವರಾ. WC i 


ಇಂತು ಉಭಯ ಭಿನ ಭಿನ್ನ ವರ್ತನಾಗುಣಂಗಳ 

ತನ್ನ ಮೂಲಚಿತ್ಸ ರೂಪವಾದ ಪರಿಪೂರ್ಣ ಮಹಾಜ್ಞಾನ ಪ್ರಕಾಶದ ಬಲದಿ: 
ಜಳ್ಳುಮಾಡಿ ತೂರಿ, ತನ್ನನಾದಿಸನಾ ರ್ಗ ವ ತಿಳಿದು, 
ಈ ಸನ್ಮಾರ್ಗ ದೊಳೆಗೆ ನಿರಾಭಾರಿ ವೀರಶೈವ ಅನಾದಿಶರಣ ಸ್ವರೂಪವ ತಿಳಿದು, 
ಆ ಶರಣನ ನಿಜಾಚರಣೆ ಸ್ವಸ್ಟರೂಪ ನಿಲುಕಡೆಯ 
ಆ ಪರಿಪೂರ್ಣಜ್ಞಾನಪ್ರಕಾಶದೊಳೆಗೆ ಮಹದರಿವ 
ಸ್ವಾನುಭಾವದೃಕ್ಕಿನಿಂ ಕಂಡು, ಆ ಮಹೆದರಿವೆ ಗುರುವಾಗಿ, 
ಆ ಪರಿಪೂರ್ಣಜ್ಞಾನವ ಶಿಷ್ಯನಾಗಿ, ಆ ಸ್ವಾನುಭಾವ ಪ್ರಕಾಶವ ಲಿಂಗವಾಗಿ, 

ತಮ್ಮ ನಿಜ ಪ್ರಕಾಶಕ್ಕೆ ಪ್ರಭಾವಿಸುವ 
ಪರಾತ್ರೆರಂಜೊ ತಿ ನಿರವಯ ಶೂನ್ಯಲಿಂಗಮೂರ್ತಿ ಗುಹೇಶ್ವರಲಿಂಗವು 
ಸೆಂಗನ ಬಸವಣ್ಣ ನ ಅಷ್ಟದಳ, ಚೌದಳ, ಷಡ್ಡಳ, ದಶದಳ, ದ್ವಾದಶದಳ, 
ಹೋಡಶದಳ, ದ್ಲಿದಳೆ, ಶತದಳ, ಸಹಸ್ರದಳ, ಲಕ್ಷದಳ, ಕೋಟಿದಳೆಂಗಳಿಂದ 
ಸರ್ವಾಂಗದಿ ಶೋಭಿಸುವ ಅನಂತದಳಂಗಳಲ್ಲಿ 
ಅನಂತಕೋಟಿ ಸೊರ್ಯಚಂದ್ರಾಗ್ಗಿ ಗ್ಗಿಪ್ರ ಕಾಶಕ್ಕೆ ಮುದಿಲಾಗಿ [ಒಪ್ಪು ತ್ತಿರ್ಪದು) 
ನೋಡ! ಚನ್ನ ಬಸೆವಣ್ಣ | ll ©S 


ಅಲಮಪ್ಪಭುದೇವರ ವಚನಸಂ್ಥ ೬ 


ಅಯ್ಯ ಎತ್ತಿದ (ಇಕ್ಕಿದ?) ಮಣಿ ಮಕುಟದ ಮೇಲೆ 
ಸುತ್ತಿದ ನಾಗಭೂಷಣದ ಪಡೆಯೊಂದು ಕೋಟಿ 
ಶಿವನಿಪ್ಪ ನೆಲೆಯನಾರೂ ಆರಿಯರಯ್ದ. 
ಇಕ್ಕಿದ ಕರೋಟಿಮಾಲೆಯೊಳೆಗಿಪ್ಪ ರುದ್ರರು ಒಂದು ಕೋಟಿ 
ಶವನಿಪ್ಪ ನೆಲೆಯನಾರೂ ಅಂಜ. 
ಇಕ್ಕಿದ "ರಂಡಮಾಲೆಯೊಳೆಗಿ ಮುಂಡಧಾರಿಗಳು ಒಂದು ಕೋಟಿ 
ಶಿವನಿಪ್ಪ ನೆಲೆಯನಾರೂ ಅರಿಯೆರಯ್ಯ 
ಉಟಿ ಗಜಚರ್ಮದೊಳಗಿಪ್ಪ ಯಜಷಿಗಳು ಒಂದು ಕೋಟಿ 
ಶಿವನಿಪ್ಪ ನೆಲೆಯನಾರೂ ಆರಿಯರಯ್ಯ. 
ಖಐಟಾ ೦ಗದೊಳಗಿಪ್ಪ ಮನುಮುನಿಗಳು ಒಂದು ಕೋಟಿ 
ಶಿವನಿಪ್ಪ ನೆಲೆಯನಾರೂ ಅರಿಯರಯ್ಯ. | 
ಗಂಗೆ ಗೌರಿ ಭೃಂಗಿ ಮೊದಲಾಗಿ ಶಿವನಿಪ್ಪ ನೆಲೆಯನರಿಯರು, 
ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣ ಬಲ್ಲ. i Va I 


~ ಗೀ 
ನ 


ಅಯ್ಯ! ಏಕಮುಖನಲ್ಲ ದ್ವಿಮುಖನಲ್ಲ ನೋಡ! 
ನಿರವಯಶೂನ್ಯಲಿಂಗಮೂರ್ತಿ. 
ತ್ರಿಮುಖನಲ್ಲ ಚತುರ್ಮುಖನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಸಂಚಮುಖನಲ್ಲ ಷಣ್ಮುಖನಲ್ಲ ' ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಸೆಪ್ಸಮುಖನಲ್ಲ ಅಷ್ಟಮುಖನಲ್ಲ ನೋಡ! ನಿರದಯಶೂನ್ನಲಿಂಗಮೂರ್ತಿ. 
ನವಮುಖನಲ್ಲ ದಶಮುಖನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
| ಜೀವಾತ್ಮನಲ್ಲ ಅಂತರಾತ ನಲ್ಲ ನೋಡ! ನಿರವಯಶೂನ್ನಲಿಂಗಮೂರ್ತಿ. 
ಜಾಗ್ರನಲ್ಲ ಸ್ಪ ಸ್ಪಷ್ಟ ನಲ್ಲ ನೊಡ! ನಿರವಯಶೂನ್ಯಲಿಂಗಮೂರ್ತಿ. 
ಎಶ್ವನಲ್ಲ ತೈಜಸನಲ್ಲ ನೋಡ! ನಿರವಯಶೂನ್ನಲಿಂಗಮೂರ್ತಿ. 
ಖೇಚರನಲ್ಲ ಭೂಚರನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಜಾರನಲ್ಲ ಚೋರನಲ್ಲ ನೋಡ! ನಿರವಯಶೂನ್ಮಲಿಂಗಮೂರ್ತಿ. 
ಹಮ್ಮಿನವನಲ್ಲ ಬಿವ್ಮಿನವನಲ್ಲ ನೋಡ! ನಿರವ ಲಿಂಗಮೂರ್ತಿ. 
ಭುಕ್ಕನಲ್ಲ ಮುಕ್ತನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ- 
ಇಂತು ಉಭಯವಳಿದ ಸೆಂಗನ ಬಸೆವಣ್ಣನ 
ಬೆಳಗಿನೊಳಗೆ ಮಹಾ ಬಚೆಳಗಾಗಿರ್ಪ್ವದು ನೋಡ! ಗುಹೇಶ್ವರಲಿಂಗವು 
ಸನ್ನ ಬಸವಣ್ಣ | | $೪ I 


ಹೆಚ್ಚಿನ ವಚನಗಳು 


~~ 


೭೭೯ 


ಆಯ್ಕ, ಒಂದು ಕೋಟಿ ವರುಷ ತಲೆ ಕೆಳಗಾಗಿ ತಪವ ಮಾಡಿದಕಿಂದಲು 
ಒಂದು ದಿನ ಶಿವಭಕ್ತರಲ್ಲಿ ನಿರಹಂಕಾರವಾಗಿರ್ದಡೆ ಸಾಕು ನೋಡಾ. 
ಒಂದು ಕೋಟ ವರುಷ ಊರ್ಧ್ಯಮುಖವಾಗಿ ಸೂರ್ಯನ ನೋಡಿದ ಫಲವು 
ಒಂದು ದಿನ ಸದಾಚಾರ ಸೆದ್ದರ್ಮರಪ್ಪ ಶಿವಭಕ್ಕರ ನೋಡಿದುದಕ್ಕೆ 
ಸರಿಯಿಲ್ಲ ನೋಡಾ. 
ಒಂದು ಕೋಟಿ ವರುಷ ಅಖಿಳ ದೇವತೆಗಳ ಸ್ತೋತ್ರವ ಮಾಡಿದ ಫಲವು 
ಒಂದು ದಿನ ಶರಣರಿಗೆ ಶರಣು ಮಾಡಿದುದಕ್ಕೆ ಸರಿಯಿಲ್ಲ ನೋಡಾ. 
ಒಂದು ಕೋಟಿ ವರುಷ ಅರವತ್ತಾರು ಕೋಟಿ ನದಿಗಳ ಮಿಂದು 
ಮುಡಿಯಿಟ್ಟ ಫಲವು, 
ಒಂದು ದಿನ ಸೆದ್ಭಕ್ತ-ಜಂಗಮ-ಶರಣಗಣ ತೀರ್ಥಕ್ಕೆ ಸರಿಯಿಲ್ಲ ನೋಡಾ. 
ಒಂದು ಕೋಟಿ ವರುಷ ಚಾಂದ್ರಾಯಣವ್ರತ ಮೊದಲಾದ 
ಸರ್ವವ್ರತಂಗಳ ನಡಸಿದ ಫಲವು 
ಒಂದು ದಿನ ಗುರು-ಲಿಂಗ-ಜಂಗಮ-ಪ್ರಸಾದಕ್ಕೆ ಸರಿಯಿಲ್ಲ ನೋಡಾ. 
ಒಂದು ಕೋಟಿ ವರುಷ ವೇದಾಗಮ ಪ್ರರಾಣಶಾಸ್ತ್ರ ಮಂತ್ರಂಗಳ ಓದಿದ ಫಲವು 
ಒಂದು ದಿನ ಶಿವಭಕ್ತಶರಣರ ಸೆಂಭಾಷಣಕ್ಳೆ ಸರಿಯಿಲ್ಲ ನೋಡಾ. 
ಒಂದು ಕೋಟಿ ವರುಸ ಮಹಾಯೋಗವ ಮಾಡಿದ ಫಲವು 
ಒಂದು ದಿನ ಶ್ರೀಗುರು-ಲಿಂಗ-ಜಂಗಮ ಧ್ಯಾನಕ್ಕೆ ಸೆರಿಯಿಲ್ಲ ನೋಡಾ. 
ಒಂದು ಕೋಟಿ ವರುಷ ಹೋಡಶ ಮಹಾದಾನಂಗಳ ಮಾಡಿದ ಫಲವು 
ಒಂದು ದಿನ ಸೆದೃರ್ಮಿ ಶಿವಯೋಗಿಗೆ ನೀಡಿ ತೃಪ್ತಿ ಯ ಮಾಡಿದುದಕ್ಕೆ 
ಸರಿಯಿಲ್ಲ ನೋಡಾ. 
ಅಖಿಳ ಕ್ರಿಯೆಗಳು ಲಿಂಗಜಂಗಮಾರ್ಚನ ಕ್ರಿಯೆಗಳೆಗೆ ಸರಿಯಿಲ್ಲ ನೋಡಾ. 
ಯೋಗದ ಬಲದಿಂದ ಸೆಮಸ್ತ ಭೋಗವ ಪಡೆದ ಫಲವು 
ಒಂದು ವೇಳೆ ಗುರು-.ಲಿಂಗ-ಜಂಗಮಕ್ಕೆ ದೀರ್ಪುದಂಡ ನಮಸ್ವಾರವ ಮಾಡಿ 
ಸನ್ನಿಧಿಯಲ್ಲಿ ಭೃತ್ಯನಾಗಿರ್ದುದಕ್ಕೆ ಸರಿಯಿಲ್ಲ ನೋಡಾ. 
ಪ್ರಾಣನ ಬ್ರಹ್ಮರಂಧ್ರದಲ್ಲಿ ಬಿಡುವ ಯೋಗವು 
ಪ್ರಾಣಲಿಂಗ ಸೆಂಬಂಧಕ್ಕೆ ಸರಿಯಿಲ್ಲ ನೋಡಾ. 
ಸುಮ್ಮನೆ, ಪ್ರಾಣಲಿಂಗವೆಂದು ಶೂನ ಕೈ ತಲೆವಾರನಿಕ್ಕದಿರಿರೊ. 
ವಸ್ತುವು ಭ್ರೂಮಧ್ಯದಲ್ಲಿ ಉಂಟೆಂದು ಕಣ್ಣ ಸಿಕ್ಕಿಸಿ ನೋಡಿ ಭ್ರಮಿಸದಿರಿರೊ, 
ವಸ್ತುವು ಹೆದಯದಲ್ಲಿ ಉಂಟೆಂದು ನೆನೆಯದಿರಿರ್ಕೊ, 
ವಸ್ತುವು ಬ್ರಹ್ಮರಂಧ್ರದಲ್ಲಿ ಉಂಟೆಂದು ಹೊಲಬುಗೆಡದಿರಿರೊ, 
ವಸ್ತು ನಿಶ್ಚಯವ ಎಮ್ಮ ಸದ್ದುರು ಅನುಮಿಷೇಶ್ವರನು 


೨೧೭ 


೨೧೮ 


ಅಲ್ಲಮಪ್ಪಭುದೇವರ ವಚನಸಂಪ್ಪ೬: 


ಕಶ ನಯನ ಮುಖದಲ್ಲಿ ಕಂಡು ಅಕ್ಷಯಸುಖಿಯಾದ! 
ಆ ಮಹಾಯೋಗೀಂದ್ರನ ಪಾದವ ನಂಬಿ ನಿಂದುದು 
ನಮ್ಮ ಗುಹೇಶ್ವರಲಿಂಗದಲ್ಲಿ ಕೂಟ ನೋಡಾ ಸಿದ್ಧರಾಮಯ್ಯಾ. | 6% | 


೭೮೦ 


ಅಯ್ಯ! ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ತರ, 
ಕುತ್ತು, ಪಿಪಾಸೆ, ಶೋಕ, ಮೋಹ, ಜನನ ಮರಣಂಗಳ, ಅಡಿಮೆಟ್ಟಿ ನಿಂದು, 
ಅಪ್ಪವಿಧಾರ್ಚನೆ-ಹೋಡಶೋಪಚಾರಂಗಳ ಮಾಡಿ ಶಿವನನಂತ ಲೀಲೆಗಳೆನರ್ಚಿನಿ 
ಫಲ-ಪದ-ಮೋಕ್ಷಂಗಳ ಪಡೆಯಬೇಕೆಂಬ ಬಯಕೆಯನುಳಿದು, 
ಅಂತರಂಗದ ಜ್ಞಾನ, ಬಹಿರಂಗದ ಸೆಶ್ಚೀಯಾಚಾರಂಗಳಲ್ಲಿ 
ದೃಢ ಚಿತ್ತದಿಂದ ನಿಂದು, ಹಿಂದೆ ಹೇಳಿದ 
ಸದ್ಭಕ್ತ -ಮಹೇಶ್ವರ- ಪ್ರಸಾದಿ-ಪ್ರಾಣಲಿಂಗಿ-ಶರಣಸ್ಥ ಲಂಗಳೆನೊಳಗು 
ಮಾಡಿಕೊಂಡು, 
ಪರಾತ್ರರ ನಿತೃತೃಪ್ತಾನಂದ ಮೂರ್ತಿಯಾಗಿ, 
ರುಗರುಗಿಸುವ ನಿಜೈೆಕ್ಸ ನಂತರಂಗದಲ್ಲಿ ಚಿದ್ರೂಪಲೀಲೆಯಿಂ 
ಸಾಕಾರ-ನಿರಾಕಾರ; ಸಕಲ.-ನಿಃಕಲತತ್ತ ೦ಗಳನೊಳಕೊಂಡು, 
ಹೆದಿಮೂರು ಸೆಲಂಗಳ ಗರ್ಭೀಕರಿಸಿಕೊಂಡು, 
ಎಂಟುನೂರ ಅರುವತ್ತ ನಾಲ್ಕು ಮಂತ್ರಮಾಲಿಕೆಗಳ ಪಿಡಿದುಕೊಂಡು, 
ಇಪ್ಪತ್ತು. ನಾಲ್ಕು ಸಕೀಲಗರ್ಭದಿಂ 
ಜೋತಿ ಜೋತಿ ಕೂಡಿ ಭಿನ್ನದೋರದ ಹಾಂಗೆ ಏಕಸ್ಪರೂಪಿನಿಂದೆ 
ವೇಧೆಸ್ಪರೂಪ ಮಹಾಲಿಂಗವಾಗಿ ನೆಲಸಿರ್ವದು ನೋಡ! 
ನಿರವಯಶೂನ್ಯಲಿಂಗಮೂರ್ತಿ ಗುಹೇಶ್ವರಲಿಂಗವು 
ಚನ್ನಬಸವಣ್ಣ k | St | 


೭0೧ 


ಅಯ್ಯ! ಕಾರ್ಯನಲ್ಲ ಕಾರಣನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಭೇದಕನಲ್ಲ ಸಾಧಕನಲ್ಲ ನೋಡ! ನಿರವಯಶೂನ್ಯಲಿಂಗಮೂ್ತಿ. 
ಪಾತಕನಲ್ಲ ಸೂತಕನಲ್ಲ ನೋಡ! ನಿರವಯ ಶೂನ್ಯಲಿಂಗಮೂ್ತಿ. 
ದ್ವೈತನಲ್ಲ ಅದ್ವೈತನಲ್ಲ ನೋಡ! ನಿರವಯ ಶೂನ್ಯಲಿಂಗಮೂರ್ತಿ. 
ಕಾಟಕನಲ್ಲ ಕೀಟಕನಲ್ಲ ನೋಡ! ನಿರವಯ ಶೂನ್ಯಲಿಂಗಮೂ್ರಿ. 
ಎನ್ನವನಲ್ಲ ನಿನ್ನವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಸಂಕಲ್ಪನಲ್ಲ ವಿಕಲ್ಪನಲ್ಲ ನೋಡ! ನಿರವಯ ಶೂನ್ಯಲಿಂಗಮೂರ್ರಿ. 
ಒಮ್ಮ ಆಚಾರದವನಲ್ಲ ಒಮ್ಮೆ ಅನಾಚಾರದವನಲ್ಲ ನೋಡ! 


ಹೆಚ್ಚಿನ ವಚನಗಳು ೨೧೯ 


ನಿರವಯಶೂನ್ನಲಿಂಗಮೂರ್ತಿ. 

ಕುಂಟಣಿಯಲ್ಲ ನೆಂಟಣಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ದುಶ್ವೀಲನಲ್ಲ ದುರ್ಮಾರ್ಗಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ k 
ಜಾತಿಯವನಲ್ಲ ಅಜಾತಿಯವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ k 

ಇಂತು ಉಭಯವಳಿದು ಬೆಳಗುವ ಸೆಂಗನ ಬಸವಣ್ಣನ 

ಉನ್ಮನಾಗ್ರದಲಿ ಹೊಳೆವಾತ ತಾನೆ ನೋಡ! ಗುಹೇಶ್ವರಲಿಂಗವು 

ಚನ್ನಬಸವಣ್ಣ ೨ Il Cc Il 


೭೮೨ 


ಅಯ್ಯ, ಕ್ರಿಯಾಚಾರದಲ್ಲಿ ಮೋಹವುಳ್ಳಾತನ ಸದ್ದುರುವೆಂಬೆ ನೋಡ. 
ಜ್ಞಾನಾಚಾರದಲ್ಲಿ ನೈಷ್ಕೆಯುಳ್ಳಾತನ ಸೆಚ್ಚಿದಾನಂದಲಿಂಗವೆಂಬೆ ನೋಡ. 
ಭಾವಾಚಾರದಲ್ಲಿ ಪ್ರೇಮವುಳ್ಳಾತನ ಪರಾತ್ರರಜಂಗಮವೆಂಬೆ ನೋಡ. 
ಈ ತ್ರಿವಿಧಾಚಾರದಲ್ಲಿ ಕಾಂಕ್ಷೆಯುಳ್ಳಾತನ ನಿಜಶರಣನೆಂಬೆ ನೋಡ. 
ಇಂತು ಆಚಾರಸನ್ಮಾರ್ಗ ಗುರುಲಿಂಗಜಂಗಮಶರಣರೆ 

ಹೇಶರಲಿಂಗಕಿ ಮೋಕವಮಂದಿತವೆ೨ಬೆ ನೋಡಾ, ಚನ್ನ ಬಸವಣ». ಲರ 

ವ ಕ ವಿ ಷೆ ಣ 
೭೮೩ 

ಅಯ್ಯ! ಗಮನಿಯಲ್ಲ ನಿರ್ಗಮನಿಯಲ್ಲ ನೋಡ! 
ನಿರವಯ ಶೂನ್ಯಲಿಂಗಮೂರ್ತಿ 
ಸುಚಿಂತನಲ್ಲ, ದುಶ್ಚಿಂತನಲ್ಲ ನೋಡ! ನಿರದವಯಶೂನ್ಯಲಿಂಗಮೂರ್ತಿ 
ಕುಟಿಲನಲ್ಲ ಕುಹಕನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಬೂಟಕನಲ್ಲ ಚಾಟಕನಲ್ಲ ನೋಡ! ನಿರದಯಶೂನ್ಯಲಿಂಗಮೂರ್ತಿ 
ದಿಟದವನಲ್ಲ ಸಟೆಯವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಸೆಂಚಲನಲ್ಲ ವಂಚಲನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಪ್ರಪಂಚನಲ್ಲ ಪ್ರಮಾಣನಲ್ಲ ನೋಡ! | ಲಿಂಗಮೂರ್ತಿ 
ಗಣಿತನಲ್ಲ ಅಗಣಿತನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಖಂಡಿತನಲ್ಲ ಅಖಂಡಿತನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಚರಿತನಲ್ಲ ಅಚರಿತನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಭರಿತನಲ್ಲ ಸುರಿತನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಚಾಡಿಯಲ್ಲ ಚಿತಾಲನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಗಾರುಡನಲ್ಲ (ಗಾಡಿಗನಲ್ಲ?) ಕುರೂಪನಲ್ಲ ನೋಡ! ನಿರವಯಶೂನ್ಯಲಿಗಮೂರ್ತಿ 
ಮರುಳನಲ್ಲ ದುರುಳನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 


೨3೦ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಆಶಕನಲ್ಲ ಪಾಶಕನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 

ಇಂತು ಉಭಯವಳಿದುಳಿದ ಸೆಂಗನ ಬಸವಣ್ಣ ನ 

ಅರುವಿನ ಮಧ್ಯದಲಿ ಬೆಳಗುವ ಜ್ಯೋತಿ ತಾನೆ ನೋಡ! ಗುಹೇಶ್ವರಲಿಂಗವು 
ಚನ್ನಬಸವಣ್ಣ ಲ್‌ | GF || 


೭೮೪ 


ಅಯ್ಯ! ಜ್ಞಾನೇಂದ್ರಿಯು ಕರ್ಮೇಂದ್ರಿಯ, ವಿಷಯಂಗಳು, 
ಕರಣ ಮುಂತಾದವರ ಆಶಾಪಾಶಂಗಳನುಳಿದು 
ನುಡಿಯಂತೆ ನಡೆ, ನಡೆಯಂತೆ ನುಡಿ-ದೃಢಚಿತ್ತ ದಿಂದ ಘಟ್ಟಿಗೊಂಡುು, 
ಹಿಂದೆ ಹೇಳಿದ ಸದ್ಭಕ್ಷ, -ಮಹೇಶ್ವರ-ಪ್ರಸಾದಿ-ಪ್ರಾಣಲಂಗಿ 
ಸೆಲಂಗಳ ನೊಳಗುಮಾಡಿಕೊಂಡು, 
ಪರಮಪರಿಣಾಮ ಅಚಲಾನಂದಮೂರ್ತಿಯಾಗಿ, 
ರುಗರುಗಗಿಸಿ ನೆಲಸಿರ್ಪ ಶಿವಶರಣನಂತರಂಗದಲ್ಲಿ, 
ಚಿನ್ಮಯ ಪರನಾದ ಸ್ಪೆಯಂಭುಲೀಲೆಯಿಂ, 
ಮಿಶ್ರಾಮಿಶ್ರಂಗಳೊಡನೆ ಕೂಡಿದ, ಸಕಲ ತತ್ತ ಎ೦ಗಳೆನೊಳಕೊಂಡು, 
ಹದಿಮೂರುಸ ಲಂಗಳ ಗರ್ಭೀಕರಿಸಿಕೊಂಡು, 
ಆರುಸಾವಿರದ ಒಂಬೈನೂರ ಹನ್ನೆರಡು ಮಂತ್ರ ಮಾಲೆಗಳ ಪಿಡಿದುಕೊಂಡು, 
ಇಪ್ಪತ್ತು ನಾಲ್ಕು ಸಕೀಲಗರ್ಭದಿಂ 
ಕ್ಷೀರಕ್ಷೀರ ಬೆರದು ಭಿನ್ನದೋರದ ಹಾಂಗೆ, ಏಕರೂಪಿನಿಂದೆ 
ಈಳನಸ್ಪರೂಪ ಪ್ರಸಾದಲಿಂಗಮೂರ್ತಿಯಾಗಿ [ನೆಲಸಿರ್ಪದು] ನೋಡ! 
ನಿರವಯಶೂನ್ಯಲಿಂಗಮೂರ್ತಿ ಗುಹೇಶ್ವರಲಿಂಗವು 
ಚೆನ್ನಬಸವಣ್ಣ s ll €0 | 


೭೦೫ 


ಅಯ್ಯ ತತ್ತ < ಎತತ್ತ ಗಳಿಲ್ಲದಂದು, ಪ್ರಕೃತಿ ಪುರುಷರಿಲ್ಲದಂದು, 
ಜೀವ-ಪರಮರೆಂಬ ಭಾವ ತಲೆದೋರದಂದು, ಏನೂಏನೂ ಇಲ್ಲದಂದು 
ಬಯಲು ಬಲಿದು ಒಂದು ಬಿಂದುವಾಯಿತ್ತು ನೋಡಾ. 
ಆ ಬಿಂದು ಅಕ್ಷರತ್ರಯದ ಗದ್ದು ಗೆಯಲ್ಲಿ ಕುಳ್ಳಿರಲು 
ಓಂಕಾರ ಉತ್ಪ ತ್ತಿಯಾಯಿತ್ತು. 
ಆ [ಓಂಕಾರದ]ನಾದದಲ್ಲಿ ಮೂರ್ತಿಗೊಂಡನೊಬ್ಬ ಶರಣ. 
ಆ ಶರಣನಿಂದಾಯಿತ್ತು ಪ್ರಕೃತಿ, ಆ ಪ್ರಕೃತಿಯಿಂದಾಯಿತ್ತು ಲೋಕ, 
ಈ ಲೋಕ ಲೌಕಿಕವನತಿಗಳೆದು ನಿಜದಲ್ಲಿ ನಿವಾಸಿಯಾಗಿಪ್ಪ, 


ಹೆಚ್ಚಿನ ವಚನಗಳು ಪಿ೨೧ 


ಗುಹೇಶ್ವರನ ಶರಣ ಚಿನ್ನ ಬಸೆವ್ಗಾನ ಘನವನು 
ಬಸವಣ್ಣನ ಕೃಪೆಯಿಂದಲರಿದು ನಮೋ ನಮೋ ಎನುತಿರ್ದೆನು. ll £0 Il 


೭೮೬ 


ತನುತ್ತಯಂಗಳು, ಜೀವತ್ರಯಂಗಳು, 
ಆತ್ಮತ್ರಯಂಗಳು, ಅವಸ್ಥಾ ತ್ರಯಂಗಳು, ಗುಣತ್ರಯಂಗಳ್ಲು, 
ಮನತ್ರಯಂಗಳು, ತಾಪತ್ರಯಂಗಳು, ಕಾಲತ್ರಯಂಗಳು, 
ಕರ್ಮತ್ರಯಂಗಳು, ಭಾವತ್ರಯಂಗಳು, ಮಲತ್ರಯಂಗಳು, 
ಕರಣತ್ರಯಂಗಳು ಮೊದಲಾದ ಪ್ರವೃತ್ತಿ ಮಾರ್ಗವನುಳಿದು, 
ಹಿಂದೆ ಹೇಳಿದ ಸೆದ್ಭಕ್ಷ -ಮಹೇಶ್ವರಸ್ಥ ಲದಲ್ಲಿ ನಿಂದು 
ಅಷ್ಟಾವಧಾನ ಅವಿರಳಾನಂದಮೂರ್ತಿಯಾಗಿ ಪ್ರಕಾಶಿಸುವ 
ನಿಜಪ್ರಸಾದಿಯಂತರಂಗದಲ್ಲಿ ಚಿದ್ಭನ ಸ್ವ ಸರೂಪಲೀಲೆಯಿಂ 
ಅಂತರಂಗದಲ್ಲಿ ಅಂಗತತ್ತ pe ಲಿಂಗತತ್ತ. » ಶಿವತತ್ತ ವ ಪರತತ್ತ್ಮ ಮೊದಲಾದ 
ಸಮಸ್ತ ತತ್ತ ಎ೦ಗಳನೊಳಕೊಂಡು, 
ಹದಿನಾರು ಸ್ಸ ಲಂಗಳ ಗರ್ಭೀಕರಿಸಿಕೊಂಡು, 
ನಾಲ್ಕು ಸಾವಿರದ ಮುನ್ನೂ ರಿಪ್ಪತ್ತು ಮಂತ್ರಮಾಲಿಕೆಗಳ ಪಿಡಿದುಕೊಂಡು 
ಇಪ್ಪತ್ತು ನಾಲ್ಕು ಸಕೀಲಗರ್ಭದಿಂ ಪಾದೋದಕ ಪ್ರಸಾದವ ಕೊಂಡ 
ಅಂಗ-ಮನ-ಪ್ರಾಣ-ಭಾವ-ಇಂದ್ರಿಯಂಗಳೆಲ್ಲ 
ಪಾದೋದಕ ಪ್ರಸಾದಮಯವೆಯ ಹರಗುರುವಾಕ್ಯದಿಂ 
ಚಿನ್ನ ಬಣ್ಣ ಪ್ರಕಾಶದ ಹಾಂಗೆ ಭಿನ್ನ ಭಾವವಿಲ್ಲದೆ ಏಕರೂಪಿನಿಂದ 
ನಿರೀಕ್ಷಣಾಮೂರ್ತಿ ಶಿವಲಿಂಗವಾಗಿ ನೆಲಸಿರ್ಪದು ನೋಡ! 
ನಿರವಯಶೂನ್ಯಲಿಂಗಮೂರ್ತಿ ಗುಹೇಶ್ವರಲಿಂಗವು 
ಚನ್ನಬಸವಣ್ಣ. | F೨ || 
೭೮೭ 

ಅಯ್ಯ, ತನುವಿನಾಸೆಯನಳಿದಾತನ ಸತ್ತುಚಿತ್ತಾನಂದಗುರುವೆಂಬೆ. 
ಮನದ ಕಾಂಕ್ಷೆಯನಳಿದಾತನ ಸರ್ವಾಚಾರಲಿಂಗವೆಂಬೆ ನೋಡಾ. 
ಭಾವದ ಭ್ರ ಮೆಯ ನಳಿದಾತನ ಷಟ್‌ಸೆ ಲಜಂಗಮವೆಂಬೆ ನೋಡಾ. 
ಪ್ರಾಣನ ಪ ಸ್ರಪಂಚನಳಿದಾತನ 
ನಿರಾತಂಕನಿರಾಲಂಬ ನಿಷ್ಪಳೆಂಕನಿಜಶರಣನೆಂಬೆ ನೋಡಾ. 
ಈ ಚತುರ್ವಿಧ ಪಾಶವ ಗೆದ್ದಾತನ ಗುಹೇಶ್ವರಲಿಂಗವಂಬೆ ನೋಡಾ 
ಚನ್ನ ಬಸವಣ್ಣಾ s | FS ll 


ಅಲ್ಲಮಪ್ಪಭುದೇವರ ವಚನಸಂಪ'ಟ 
೩೮೮ 


ಅಯ್ಯ! ದರಿದ ನೃನಲ್ಲ ಧನಿಕನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಕುಚಿತ್ತದವನಲ್ಲ ಸಚಿತ್ರ ದವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಕುಬುದ್ಧಿಯವನಲ್ಲ ಸುಬುದ್ದಿಯವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಅಹೆಂಕಾರಿಯಲ್ಲ ನಿರಹೆಂಕಾರಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಕುಮನದವನಲ್ಲ ಸುಮನದವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಅಜ್ಞಾನದವನಲ್ಲ ಸುಜ್ಞಾನದವನಲ್ಲ ನೋಡಾ! ನಿರವಯಶೂನ್ಯಲಿಂಗಮೂರ್ತಿ 
ದುರ್ಭಾವದವನಲ್ಲ ಸೆದ್ಭಾವದವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಸೆಕಲನಲ್ಲ ನಿಃಕಲನಲ್ಲ ನೋಡ! ನಿರವಯಶೂನ್ಮಲಿಂಗಮೂರ್ತಿ 
ಅರ್ಪಿತನಲ್ಲ ಅನರ್ಪಿತನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಆಹ್ವಾನನಲ್ಲ ವಿಸರ್ಜನನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಇಂತು ಉಭಯವನಳಿದು ಬೆಳೆಗ:ವ ಸಂಗನಬಸವಣ್ಣನ 
ಕರನಯನದಲ್ಲಿ ರುಗರುಗಿಸುವ ಗುಹೇಶ್ವರಲಿಂಗವು ತಾನೆ ನೋಡ! 
ಚೆನ್ನ ಬಸೆವಣ್ಣ. Ra 


C0೯ 


ಅಯ್ದ! ದೀಕ್ಷಾಗುರು, ಶಿಕ್ಷಾಗುರು, ಜ್ಞಾನಗುರುಗಳೆಯ ತ್ರಿವಿಧ ಗುರುಗಳು: 
ಕ್ರಿಯಾಲಿಂಗ, ಜ್ಞಾನಲಿಂಗ, ಭಾವಲಿಂಗವೆಂಬ ತ್ರಿವಿಧ ಲಿಂಗಂಗಳು: 
ಸ್ಪಯ, ಚರ, ಪರವೆಂಬ ತ್ರಿವಿಧ ಜಂಗಮವು- 
ಈ ಒಂಬತ್ತು ಆಚಾರಲಿಂಗದಲ್ಲಿ ಸಂಬಂಧವು. 
ಕ್ರಿಯಾಗಮ, ಭಾವಾಗಮ, ಜ್ಞಾನಾಗಮವೆಂ ತ್ರಿವಿಧ ಲಿಂಗಂಗಳು, 
ಸೆಕಾಯ, ಅಕಾಯ, ಪರಕಾಯನವೆಂಬ ತ್ರಿವಿಧ ಗುರುಗಳು: 
ಧರ್ಮಾಚಾರ, ಭಾವಾಚಾರ, ಜ್ಞಾನಾಚಾರವೆಂಬ ತ್ರಿವಿಧ ಜಂಗಮವು- 
ಈ ಒಂಬತ್ತು ಗುರುಲಿಂಗದಲ್ಲಿ ಸೆಂಬಂಧವು. 
ಕಾಯಾನುಗ್ರಹ, ಇಂದ್ರಿ ಯಾನುಗ್ರಹ, ಪಾ ಾಣಾನುಗ್ರಹೆವೆಬ ತ್ರಿವಿಧ ಗುರುಗಳ: 
ಕಾಯಾಪಿಣೆ, ಕೆರಣಾರ್ಪಿತ, ಭಾವಾರಿತವಂಬ ವಿಧ ಲಿಂಗಗಳು: 
ಶಿಷ್ಯ, ಶುಶ್ರೂಷ, ಸೇವ್ಯವೆಂಬ ತ್ರಿವಿಧ ಜಂಗಮನ. 
ಈ ಒಂಬತ್ತು ಶಿವಲಿಂಗದಲ್ಲಿ ಸಂಬಂಧವು. 
ಈ ಮೂರು ಸ್ಥಲವು ಅನಾದಿಭಕ್ತನ ಮಾರ್ಗಕ್ರಿಯಾ ಸ್ವರೂಪ್ಪ. 
ಜೀವಾತ್ಮ, ಅಂತರಾತ್ಮ, ಪರಮಾತ್ಮ ವೆ ವೆಂಬ ತಿ ಶಿ ವಿಧಲಿಂಗೆಗಳು: 
ನಿರೇಹಾಗಮ, ನಿರ್ಭ್ಧಾವಾಗಮ, ನಷ್ಟಾ ಗಮವೆಂಬ ತ್ರಿವಿಧ ಗುರುಗಳು: 
ಆದಿಪ್ರಸಾದಿ, ಅಂತ್ಯಪ್ರಸ ಸಾದಿ, ಸೇವ್ಯ ಪ್ರ 5 ಸಾದಿಯೆಂಬ ತ್ರಿವಿಧ ಜಂಗಮವು- 
ಈ ಬಂಬತ್ತು ಜಂಗಮಲಿಂಗದಲ್ಲಿ ಸಯಾಧವು- 


ಹೆಚ್ಚಿನ ವಚನಗಳು ೨೨೩ 


ದೀಕ್ಷಾಪಾಮೋದಕ, ಶಿಕ್ಷಾಪಾದೋದಕ, ಜ್ಞಾನಪಾದೋದಕವೆಂಬ 
ತ್ರಿವಿಧ ಲಿಂಗಂಗಳು, 
ಕ್ರಿಯಾನಿಷ್ಪತಿ, ಭಾವನಿಪ್ಪ ತಿ, ಜ್ಞಾನನಿಷ್ಪತಿಯೆಂಬ ತ್ರಿವಿಧ ಗುರುಗಳು: 
ಪಿಂಡಕಾಶ, ಬಿಂದ್ರಾ ಕಾಶ, ಮಹಾದಾಕಾಶವೆಂಬ ತಿ ತ್ರಿವಿಧ ಜಂಗಮವು. 
ಈ ಒಂಬತ್ತು ಪ ಪ್ರಸಾದಲಿಂಗದಲ್ಲಿ ಸಂಬಂಧವು. 
ಕಿ ಕ್ರಿಯಾಪ್ರ ಕಾಶ ಭಾವಪ್ರಕಾಶ, ಜ್ಞಾನಪ್ರ ಕಾಶವೆಂಬ ತಿ ತ್ರಿವಿಧ ಲಿಂಗಗಳು 
ಕೊಂಡದ್ದು ಪ್ರ ಪ,ಸಾದ, ನಿಂದದ್ದು ಓಗರ, 
ಚರಾಚರನಾಸ್ತಿ ಯೆಂಬ ತ್ರಿವಿಧ ಗುರುಗಳು; 
ಬಾಂಢಸ್ಸ ಲ, , ಭಾಜನಸ್ನೇ ಲ್ಮ ಅಂಗಲೇಪನಸ್ಥೆ ಲವೆಂಬ ತ್ರಿವಿಧ ಜಂಗಮವು- 
ಈ ಒಂಬತ್ತು ಮಹಾಲೆಂಗದಲ್ಲಿ ಸೆಂಬಂಧವೈ. 
Ee ಮೂರು" ಸೆಲವು ಆನಾದಿ ಜಂಗಮದ ಮೀರಿದ ಕ್ರಿಯಾ ಸ್ವರೂಪವು. 
ಈ ಉಭಯಂ ಕೂಡಲು ಐವತು ್ಲಿನಾಲ್ಪು ಸ್ಥೈಲಂಗಳಾಪಪ್ಪ. ಮುಂದುಳಿದ 
ಮೂರು ಸೆಲಂಗಳಲ್ಲಿ ಭಾವಾಭಾವನಷ್ಟಸ್ಸಲವೆ ಮೂಲ ಗುರುಸ್ವ್ತರೂಪವಾಗಿ 
ಹದಿನೆಂಟು ಗುರುಸ್ಸ ಅಂಯೂನೂಯು 
ಕ್ರಿಯಾಗುರುಲಿಂಗ ಜಂಗಮ ಸ್ವರೂಪವಾದ 
ಇಷ್ಟಮಹಾಲಿಂಗದ ಅಧೋಪೀರಿಕೆಯೆಂಬ ಹೆಪೆಯಲ್ಲಿ 
ಸ್ಪೈ ರ್ಶನೋದಕ, ಅವಧಾರೋದಕ, ಗುರುಪಾದೋದಕ, 
ಅಪ್ಯಾಯನಪ ರ್ರಸಾದ, ಸಮಯಪ್ರಸಾದ, ಗುರುಪ್ರಸಾದ 
ಆದಿ ಪ್ರಸಾದ, ನಿಚ್ಛಪ್ರಸಾದವಾಗಿ ತೆರಹಿಲ್ಲದೆ ಒಪ್ಪುತ್ತಿರ್ಪದು ನೋಡ! 
ಜಾ ೨ ನಶೂನ್ಯಸೆ ಸ್ಟೆ 5. ಈ ಜಂಗಮಸ್ವರೂಪವಾಗಿ 
ಹದಿನೆಂಟು ಚರಸ್ಥೆ ಲಂಗಳನೊಳಕೊಂಡು 
ಮಹಾಜ್ಞಾ ನಗುರುಲಿಂಗಜಂಗಮ ಸ್ವರೂಪವಾದ 
ಇಷ್ಟಮಹಾಲಿಂಗದ ಜಲರೇಖೆಯನ್ನು ಳ್ಳ ಪಾನಿವಟ್ಟಲಲ್ಲಿ 
ಪರಿಣಾಮೋದಕ, ನಿರ್ನಾಮೋದಕ, ಜಂಗಮಪಾದೋದಕ, ನಿತ್ಯೋದಕ, 
ಸೆಮತಾಪ್ರಸಾದ, ಪ್ರಸಾದಿಯ ಪ್ರಸಾದ, ಜಂಗಮ ಪ್ರಸಾದ, ಸದ್ಭಾವ ಪ್ರಸಾದ, 
ನ ಕ ಸೇವ್ಯ ಪ್ರಸಾದ, 
ಅಚ್ಚ ಪ್ರಸಾದಯಾಗಿ ತೆರಿಲ್ಲದೆ ಒಪ್ಪುತಿರ್ಪದು ನೋಡ! 
ಸ್ವ kA ಫರವರಿಯದ ಸ್ಸ ಲವೆ 'ಮೂಲಲಿಂಗಸ ಸ್ವರೂಪವಾಗಿ 
ಪೆದಿನೆಂಟು ಲಂಗಸ್ಥ ಲಂಗಳನೊಳಕೊಂಡು 
ಹೊನ ಜಂಗಮ ಸ್ಪರೂಪವಾದ 
ಸೈಮಹಾಲಿಂಗದ ಉನ್ನತವಾದ ಗೋಲಕದಲ್ಲಿ 
ಆಘೈಯನೋದಕ, ಹೆಸ್ತೋದಕ, ಲಿಂಗೋಪಾದೋದಕ, 
ಪಂಚೀಂದ್ರಿ(ಯ) ವಿರಹಿತಪ್ರ ಸಾದ, 


೨೨೪ 


ಅಲ್ಲಮಪ್ಪಭುದೇವರ ವಚನಸಂಪ್ರುಟ 


ಕರಣಚತುಪ್ಪ್ತಯವಿರಹಿತ ಪ್ರಸಾದ, ಲಿಂಗಪ್ರಸಾದ 

ಅಂತ್ಯೃಪ್ರಸಾದ ಸಮಖಯಪ್ರಸಾದವಾಗಿ ತೆರಹಿಲ್ಲವೆ ಒಪ್ಪುತ್ತಿರ್ಪುದು ನೋಡ! 
ಇಂತಪ್ಪ ಲಿಂಗಜಂಗಮದ ಪಾದೋದಕ ಪ್ರಸಾದವ ಸ್ವೀಕರಿಸಿದಂಥ 
ಜಂಗಮಭಕ್ಕರಾದ ಸಹಜಭಕ್ತರೆ ಪ್ರಸಾದಪಾದೋದಕ ಸೆಂಬಂಧಿಗಳು. 

ಇವರು ಸ್ವೀಕರಿಸಿದಂಥ ಪಾದೋದಕವೆ 

ನೇತ್ರದಲ್ಲಿ ಕರುಣಜಲ; ವಾಕಿನಲ್ಲಿ ವಿಜಯಜಲ; ಅಂತರಂಗದಲ್ಲಿ ಸಮತಾಜಲ.-- 
ಇಂತೀ ತ್ರಿವಿಧೋದಕವೆ ಘಟ್ಟಿಗೊಂಡು ಸಾಕಾರವಾಗಿ, 

ತಿಳಿದುಪ್ಪ ಹೆರೆದುಪ್ಪ(ವಾ]ದಂತೆ 

ಇಷ್ಟ ಮಹಾಲಿಂಗಕ್ಕೆ ತ್ಯಾಗಾಂಗವಾದ ಶುದ ಪ್ರಸಾದವಾಗಿರ್ಪುದಯ್ಯ: 
ಪ್ರಾಣಲಿಂಗಕ್ಳೆ ಭೋಗಾಂಗವಾದ ಸಿದ್ಧಪ್ರಸಾದವಾಗಿರ್ಪದ ‘Wn 
ಭಾವಲಿಂಗಕ್ಕೆ ಯೋಗಾಂಗವಾದ ಪ್ರಸಿದ್ಧ ಪ್ರಸಾದವಾಗಿರ್ಪದಯ್ಯ. 
ಇಂತೀ ತ್ರಿವಿಧಪ್ರಸಾದಪಾದೋದಕವೆ 

ಶರಣನ ಶುದ್ಧ ಪ್ರಸಾದವೆ ಜಿಹ್ವಯಲ್ಲಿ ಅಚ್ಛಪ್ರಸಾದವಾಗಿರ್ಪದಯ 
ಸಿದ್ಧಪ್ರಸಾದವೆ ಪಾದದಲ್ಲಿ ಸಮಯ ಪ್ರಸಾದವಾಗಿರ್ಪದಯ್ಯ 
ಇಂತಪ್ಪ ಶರಣಸ್ಪರೂಪವಾದ ಜ್ಞಾನಲಿಂಗಜಂಗಮದ 

ತೀರ್ಥಪ್ರಸಾದ ಸ್ಪರೂಪವನ್ನು ಅರಿಯದೆ, 

ಕ್ರಿಯಾ “ಜಂಗಮಲಿಂಗ'ದ ತೀರ್ಥಪ್ರಸಾದವನ್ನು ತೆಗೆದುಕೊಳ್ಳ ಹುದು. 
ಜ್ಞಾನಲಿಂಗಜಂಗಮದ ತೀರ್ಥಪ್ರಸಾದವನ್ನು ತೆಗೆದುಕೊಳ್ಳಲಾಗದು ಎಂಬ 
ಅಜ್ಞಾನಿಗಳ ಎನಗೆ ತೋರದಿರ! ಗುಹೇಶ್ವರ! Il ೫ | 


೭೯0 


ಅಯ್ಯ! ಧರ್ಮಿಯಲ್ಲ ಕದ್ಮಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಕಾಮಿಯಲ್ಲ ನಿಃಕಾಮಿಯಲ್ಲ ನೋಡ! ನಿರವಯಶೂನ್ಮ್ನಲಿಂಗಮೂರ್ತಿ 
ಕ್ರೋಧಿಯಲ್ಲ ನಿಃಕ್ರೋಧಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಲೋಭಿಯಲ್ಲ ನಿರ್ಲೋಭಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಮೋಹಿಯಲ್ಲ ನಿರ್ಮೋಹಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಮದದವನಲ್ಲ ನಿರ್ಕ್ಧದದವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಮತ್ಸರದವನಲ್ಲ ನಿರ್ಮತ್ಸರದವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಆದೀತೆನ್ನ ಆಗದೆನ್ನ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ರೋಗವೆನ್ನ ನಿರೋಗವೆನ್ನ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಬೇಕೆನ್ನ ಬೇಡವೆನ್ನ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಇಂತು ಉಭಯವಳಿದ ರಾಜಾಧಿರಾಜ ಸಂಗನ ಬಸವಣ್ಣ ನ 
ಸರ್ವಾಂಗದಿ ಬೆಳಗುವ ಪರಂಜ್ಯೋತಿ ಗುಹೇಶ್ವರಲಿಂಗವು ತಾನೆ ನೋಡ! 
ಚೆನ್ನ ಬಸವಣ್ಣ 


30 | ೬ | 
“| 


ಹೆಚ್ಚಿನ ವಚನಗಳು ೨೨೫ 


೭೯೧ 


! ನವರತ್ನ ಪ್ರ ಕಾಶಕ್ಕೆ ಸಮಾನವಾದ ಶಿಲಾರೂಪ 
ಸಾಪ ಮಧ್ಯದಲ್ಲಿ % ಕ್ರಿಯಾಗ್ನಿ ಇರ್ದು ದಹನಕ ಕೃತ್ಯಂಗಳಿಗೆ ಒಳಗಾಗದಿದ್ದ ೦ತೆ: 
ಕುಂತಣದೇಶ ಮೊದಲಾದ ಸಮಸ್ಸೆ ದೇಶಂಗಳಲ್ಲಿ ಸೂರ್ಯನ ಪ್ರಕಾಶ ಮಂ:ಚಿಕುಜಲ; 
ಅಶ್ವ-ಗಜ-ಎರಳಿಗಳೋಪಾದಿಯಲ್ಲಿ 
ಕಣ್ಣಿ ಗೆ ಕಾಣಿಸಿ ಕೆವಶವಾಗದಂತೆ; 
ಒಬ್ಬಾನೊಬ್ಬ ಚಿತ್ರಕನ ಮನದ 
ಅನಂತ ಚಿತ್ರ ಎಚ ಪಣ್‌ (ಸ 
ಕಂಠ, ಲೆಕ್ಕದ, ಬಳಹೆಗಳ ಮೊನೆಯಲ್ಲಿ ಸಮಸ್ತ ವರ್ಗ ೦ಗಳಡಗಿರ್ಪಂತೆ:; 
ಕನ್ನಡಿಯ ಅನಂತ ಬಿಂಬಂಗಳಡಗಿರ್ಪಂತೆ; 
ಪಟ ೨, ಪಟ್ಟಾವಳಿಗಳು ಮೊದಲಾದ ಸಮಸ್ತವಸೆನಂಗಳ ಮಧ್ಯದಲ್ತ 
ಸಮಸ್ತ ಬಣ್ಣ ೦ಗಳಡಗಿರ್ಪಂತೆ:; 
ಮೂಕನಂತರರಿಗದಲ್ಲಿ ನಾಮ-ರೂಪ-ಕ್ರಿಯೆಗಳಡಗಿರ್ಪಂತೆ; 
ಕವಿತ ವುಳ್ಳ ಶಾಸ್ತ್ರ ಜ ಸ್ಥ ನಂತರಂಗದಲ್ಲಿ 
ಅಥ ಆನ ಸ್ಟ ಆಕಾಂಕ್ಷಿಗಳಡಗಿರ್ಪಂತೆ: 
ಸೆಚ್ಛಿ ದಾನಂದ ಸ್ವರೂಪ ಸೆದ್ಭ ಕ್ಕ ಶಿವಶರಣಗಣಂಗಳಲ್ಲಿ ಗೋಪ್ಕವಾಗಿರ್ದು 
ಹರಯೋಗಿ ಮೊದಲಾದ ಭತ "ಕರ ೈಕಾಂಡಿಗಳಿಗೆ ಅಗೋಚರವಾಗಿರ್ರು ದು ನೋಡ! 
ನಿರವಯಶೂನ್ಯ ಮೂರ್ತಿ ಗುಹೇಶ 'ರಲಿಂಗವು 


ಚೆನ್ನಬಸವಣ್ಣ. ೯೭ ॥ 


೭೯೨ 


] ನಾಟಕನಲ್ಲ ಬೂಟಕನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಸಂಗಳ ಕಪಟನಾಟಕನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 


 ರುಂಡಮಾಲಿಗನಲ್ಲ ಗಂಡುಗಾಸಿಗನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಪುಲಿಚರ್ಮನಲ್ಲ ಗಜಚರ್ಮನಲ್ಲ ನೋಡ! ನಿರವಯಶೂನ್ಯಲಿಗಮೂರ್ತಿ. 
ದಕ್ಷಾಧ್ವರಸೆಂಹೆರನಲ್ಲ ತ್ರಿ ಪುರಾರಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ನಂದಿವಾಹೆನನಲ್ಲ ಭೃಂಗಿಸ್ತುತನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಸರ್ಪಧರನಲ್ಲ ಚೆಂದ ್ರಶೇಖರನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಗಂಗಾಧರನಲ್ಲ ಗೌರಿಪ್ರಿಯನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಗಿರಿಜಾವಲ್ಲಭನಲ್ಲ ಪಾರ್ವತಿಪ್ರಿಯನಲ್ಲ ನೋಡ! ನಿರವಯಶೂನ್ಯ ರಂಗಮೂರ್ತಿ. 
ಯೋಗಿಯಲ್ಲ ಜೋಗಿಯಲ್ಲ "ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಶ್ರವಣನಲ್ಲ ಸನ್ಯಾಸಿಯಲ್ಲ.ನೋಡ! ನಿರವಯಶೂನ್ಯಲಂಗಮೂರ್ತಿ. 
ಕಾಳಾಮುಖಿಯಲ್ಲ ಪಾಶುಪತಿಯಲ್ಲ ನೋಡ! ನಿರವಯಶೂನ್ಯಲಂಗಮೂರ್ತಿ- 


೨೨೬ 


ಅಲ್ಲಮಪ್ರಭುದೇವರ ವಚನಸಂಪುಟ 


ಇಂತು ಉಭಯವಳಿದ ಸೆಂಗನ ಬಸವಣ ನ 
ಸರ್ವಾಂಗದಿ ಬೆಳಗುವ ಮಹಾಜ್ಯೋತಿ ತಾನೆ ನೋಡ! ಗುಹೇಶ್ರರಲಿಂಗವು 
ಚನ್ನ ಬಸೆವಣ್ಣ. | 6 || 


೭೯೩ 


ವಿ! ನಿಜವಸ್ತು ನೆಲೆಸಿರ್ಪ ನೇತ್ರವೇ 
ಗುಹ್ಯಕ್ಕೆ ಗುಹ್ಯ, ಗೋಪ್ಯಕ್ಸೆ ಗೋಪ್ಯ 
ರಹಸ್ಯಸ್ಸೆ ರಹಸ್ಮೆ, ಕೂಟಕ್ಕೆ ಕೊಟಿ 
ನೋಟಕ್ಕೆ ನೋಟ, ಬೇಟಕ್ಕೆ ಬೇಟ. 
ಅದೆಂತೆಂದಡೆ: 
ಲಿಂಗಸ್ಕ ಸಾಯಕಂ ನೇತ್ರಂ 
ಚೆಕ್ಷುರ್ಲಿಂಗಸ್ಕ ಚಕ್ಷುಸೇ॥ 
ಇಂತೆಂದುದಾಗಿ, | 
ಗುರುಕಟಾಕ್ಷೆಯಿಂದ ಇಷ್ಟ-ಪ್ರಾಣ-ಭಾವ-ಲಿಂಗ ಸಂಬಂಧವಾದ 
ಮಹಾಘನ ಚಕ್ಷುವೆ ಗುಹೇಶ್ವರಲಿಂಗಕ್ಕೆ ಮಹಾಪ್ರಸಾದ ನೋಡಾ 
ಸಿದ್ಧರಾಮಯ್ಯಾ. | | ೯೯ Il 


೭೯೪ 


ಅಯ್ಯ! ನಿರವಯಶೂನ್ಯಮೂಗ್ರಿ ಗುಹೇಶ್ವರಲಿಂಗಕ್ಕೆ 
ಎನ್ನ ಅಪ್ಪತನುವೆ ಅಪ್ಟ ವಿಧಾರ್ಚನೆಯಾಗಿ, 
ಎನ್ನೆ ಅಷ್ಟಾತ್ಮ-ಅಷ್ಟಕರಣಂಗಳೆ ಹೋಡಶೋಪಚಾರವಾಗಿ, 
ಶರಣಸೆತಿ-ಲಿಂಗಪತಿಯೆಂಬ ಉಭಯ ಹ ಏಕವಾಗಿ 
ಎಲೆಗಳೆದ ವೃಕ್ಷದಂತೆ ಉಲುಹೆಡಗಿರ್ದೆನ 


 ತೆರೆಯಳಿದ ಅಂಬುಧಿಯಂತೆ ಪರಮ ಚಿದ್ಭನ ಗುರು ಶಿವಸಾಗರದೊಳೆಗೆ ಮುಳುಗಿ 


ಪರಮ ಚಿದ್ದ ಂಭೀರನಾಗಿರ್ಲೆನಯ್ಯಾ 


- ಘಟವನಳಿದ ಅವಕಾಶದಂತೆ 


ಬಚ್ಚಬರಿಯ ಬಯಲಾಗಿ ನಿಶ್ಚಲನಾಗಿರ್ದೆನಯ್ಯ. 

ಪಟವನಳಿದ ಚಿತ್ರದಂತೆ Ne ನಿರಾವರಣನಾಗಿ 

ಶುದ್ಧ ಅಮಲಬ 4 lh ಪ್ರತಿಯಿಲ್ಲದ ಅಪ್ರ ತಿಮ 

ಅನುಮಿಷ ಅನುಪಮ ಅಪ್ರ ಮಾಳಿ ಆನಾಮಯ ಅಗಣಿತ ಅಚಲಾನಂದ 
ನಿತ್ಯ ನೀಕಳಂಕ ನಿರಾಯ ನಾಲ ನಿರ್ಗುಣ ನಿತ್ಯಮುಕ್ತ 

ನಿತೃತೃಪ್ಪ ಪ ನಿಶ್ಚಿ ೦ತ ನಿಃಕಾಮ್ಯ ನಿಜಷಡ್ಡು ಣ್ಸ ) ರ್ಯ 

ಮದ್ದು ರು ಸಂಗನ ಬಸವಣ್ಣ ನ ಚಿದ್ದೆಳಗಿನ ಸಿಗಿ 


ಹೆಚ್ಚಿನ ವಚನಗಳು ೨೨೭ 


ಬಯಲಪ್ಪುದು ತಪ್ಪದು! ನಿಮ್ಮ ಕೃಪೆಯಿಂದ! ನೋಡ! 
ಚನ್ನ ಬಸವಣ . Il ೧೦೦ ॥| 

FR [SY 

೭೯೫ 

ಅಯ್ಯ! ನಿರವಯಶೂನ್ಯಲಿಂಗದೇಹಿ ನಿಜಕರುಣಪ್ರಸಾದಾತ್ಮನು 
ಆ ನಿರವಯಶೂನ್ಯಲಿಂಗಾದಾಚಾರದಲ್ಲಿಯೆ ನಡೆವನಯ್ಯ! 
ಲೋಕವರ್ತಕ ಲೋಕಚಾತುರ್ಯಕ್ಕೆ, ಲೋಕವ್ಯವಹರಣೆಯನನುಕರಿಸಿ ನಡೆವನಲ್ಲ! 
ನಿಜಶಿವಜ್ಞಾನ-ನಿಜಶಿವ ಕ್ರಿಯಾಪ್ರಕಾಶವ ಸಂಬಂಧಿಸಿಕೊಂಡು 
ಸರ್ವಾಂಗವು ನಿರವಯಶೂನ್ಯಲಿಂಗರೂಪವಾಗಿ 
ಲಿಂಗಕ್ಕೆ ಲಿಂಗವೆ ಭಾಜನ ಪದಾರ್ಕ- ಪ್ರಸಾದ-ಪರಿಣಾಮವಾಗಿರಬಲ್ಲಡೆ 
ಅದು ಲಿಂಗ್ಗೆಕ್ಸ ನೋಡ! 
Pole ನಿರ್ಮಲ ಚಿದ್ಬೂಮಿಯಲ್ಲಿ 
ಸ್ಟೆ ನಶಿಶು ಉದಯವಾಯಿತ್ತು ನೋಡ! ಆ ಸ ಸ್ವಯಜ್ಞ್ಞಾನ ಶಿಶು 
ಊಧ ರ್ಶ್ರ್ಯಲೋಕಕ್ಕೆ ಹೋಗಿ ವ್ಯೊ ಮಾಮ ತ ಪ್ರಸಾದವನುಂಡು 
ನಾಮರೂಪ್ಪ-ಕ್ರಿಯೆಗಳನಳಿದು, 'ರವಯಶೂನ್ಯಲೀಲೆಯ ಧರಿಸಿ 
ಸೋಮನಾಳದಲ್ಲಿ ಶುಭ್ರ ಕಳೆ; ಪಿಂಗಳನಾಳದಲ್ಲಿ ಸುವರ್ಣಕಳೆ; 
ಸ್ನ ಘು ಸುಜ್ಞಾನ ಜ್ಯೋತಿ ಪ್ರ ಪ,ಕಾಶದಂತೆ 
ಏಳುನೂರ ಎಪ್ಪತ್ತು ನಾಳದಲ್ಲಿ ಹೊಳಿವುತಿಸ ರ್ಪ 
ಪರಮಗುರು ಸಂಗನಬಸವಣ್ಣ ನ ಬೆಳಗಿನ ನಿಜಪ್ರಸಾದದೊಳಗೆ 
ಗುಹೇಶ್ವ ರ ಪ್ರಭುವೆಂಬ ರೂಪತಾಳಿ, ಪಕ್ವ ವಾದ ಮೇಲೆ 
ಮತ್ತಲೆಯ ನಿರವಯಶೂನ್ಯವಪ್ಪದು ತಪ್ಪದು ನೋಡ! 
ಚನ್ನಬಸವಣ್ಣ. | | ೧೦೧ ॥| 


೭೯೬ 


ಅಯ್ಯ! ನಿರವಯಶೂನ್ಯಲಿಂಗಮೂರ್ತಿಯ ನಿಲುಕಡೆ ಎಂತೆಂದಡೆ,. 
ಸಾಕಾರನಲ್ಲ ನಿರಾಕಾರನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಆದಿಯಲ್ಲ ಅನಾದಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಇಹದವನಲ್ಲ ಪರದವನಲ್ಲ ನೋಡ! ನಿರವ ಲಿಂಗಮೂರ್ತಿ. 
ಸುಖದವನಲ್ಲ ದುಃಖದವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಪುಣ್ಯದವನಲ್ಲ ಪಾಪದವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಕರ್ತುವಲ್ಲ ಭೃತ್ಯನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 
ಕಾರಣನಲ್ಲ ಕಾರ್ಯನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 


೨೩5 * ಅಲ್ಲಮಪ್ಪಭುದೇವರ ವಚನಸಂಪುಟ 


ಧರ್ಮಿಯಲ್ಲ ಕರ್ಮಿಯಲ್ಲ ನೋಡ! ನಿರಪಯಶೂನ್ಯಲಿಂಗಮೂರ್ತಿ. 

ಪೂಜ್ಯನಲ್ಲ ಪೂಜಕನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ. 

ಇಂತು ಉಭಯವಳಿದು ಬೆಳಗುವ ಸಂಗನ ಬಸವಣ್ಣನ 

ಹೃತ್ಯಮಲಮಧ್ಯದಲ್ಲಿ ನೆಲಸಿರ್ಪದು ನೋಡ! ಗುಹೇಶ್ವರಲಿಂಗವು 
ಚನ್ನಬಸವಣ್ಣ. ೧೦೨ ॥ 


'ರೀಿಹ್ಠಿ 


ಅಯ್ಯ! ನಿರಾಳ ನಿಃಶೂನ್ಯ ಪರಮ ಭಕ್ತ್ಕ--ಜಂಗಮ ತಾನಾಗಲರಿಯದೆ 
ಬರಿದೆ ಅಹಂಕರಿಸಿ ಮುಂದುಗೊಂಡು ಮೂರು ಮಲಗಳ ಸ್ವೀಕರಿಸಿ, 
ನಾವೆ ಭಕ್ತ -ಜಂಗಮವೆಂದು ನುಡಿವ ಕರ್ಮಕಾಂಡಿಗಳು 
ಕಾಶಿ ಕೇತಾರ, ಲ್ರೀಶೈ ಲ, ಗಯಾ, ಪ್ರಯಾಗ, ಶಿವಗಂಗೆ, ಕಂಚಿ, 
ಕಾಳಹಸ್ತಿ, ಪಂಪಾಕ್ಷೇಕ್ರ, 
ವೀರಣ್ಣ, ಬಸೆವಣ್ಣ, ಕಲ್ಲಣ್ಣ, ಮಲ್ಲಣ್ಣ, 
ಕಂಥೆ, ಕಮಂಡಲ, ಗದ್ದಿಗೆ, ಪಾವುಗೆ, ಭಸ್ಮ, ಘಂಟಿಕೆ, ಪುರಾಣ, ದಂಡಾಗ್ರ, 
ಗಿಳಿಲು, ಶಂಖು, 
ತಿಥಿ, ವಾರ, ನಕ್ಷತ್ರ, ಹುಣ್ಣಿವೆ, ಅಮವಾಸ್ಯೆ, ಸೂರ್ಯ ಚಂದ್ರಾಗ್ಗಿ, ದೀಪಾರತಿ 
ಗಂಗೆ, ಗೌರಿ, ವಿಘ್ನೇಶ್ವರ ಮೊದಲಾದ ಇವು ದೆವಂಗಳೆಂದು 
ಕಲ್ಲು, ಮಣ್ಣು, ಮರದಿಂದ ರಚಿಸಿ, ಸೆಂದಿ-ಗೊಂದಿ-.ಮಾಡು- 
ಜಗುಲಿಯ ಮಾಡಿಟ್ಟು, 
ಅದರ ತೊಳೆದ ನೀರು, ಎಂಜಲವ ತಿಬವರ ದೇವ-ಭಕ್ಕರೆನಬಹುದೆ? 
ಇಂತಪ್ಪ ಅನಾಚಾರಿ ಶ್ವ ಪಚರ ಭಕ್ತ _ಜಂಗಮ-ದೇವರೆಂದು ಪೂಜಿಸೆಲಾಗದು. 
ನಿರಾಭಾರಿ ವೀರಕ್ಕೆವಾಚಾರ ಕೆ ಕ್ರಿಯಾಜ್ಞ್ಞಾನ is ಸಡಲ ಯುಳ್ಳ 
ಸೆದ್ಭಕ್ಷ್ಯ ಶಿವಶರಣನ ಪೂಜಿಸಿ ಪಾದೋದಕೆಪ್ರ 
' ಭವಪಾಶಕರ್ಮಂಗಳು ಮಾಣ್ಬವು; ಕಾಣಾ pe: Fa 

ee ee ON H 004 | 


೭೯೮ 


ಅಯ್ಯ! ನೀಲಮಣಿ ಮಧ್ಯಸ್ಕಾ ನದಲ್ಲಿ, 
ಕಾರ ಮೇಘಮೊಳಗಿನ ಮಿಂಚಿನ ಪ ಸ್ರಕಾಶವಾಗಿ 
ಚಿದಾಕಾಶಸ್ತ ರೂಪದಿಂದ ಹೀತವರ್ಣ ಮೊದಲಾಗಿ ಅನಂತ ವರ್ಣಸ್ತರೂಪವಾಗಿ 
ಅತ್ಯಂತವಾದ ಅಣುರೂಪವಾಗಿ 
ಬದವಳಿಣಿ (ಬದವಣಿ?)ಯ ಮುಳ್ಳಿನ ಹಾಗೆ 


ಹೆಚ್ಚಿನ ವಚನಗಳು ೨ರ 


ಅನಂತ ಪ್ರಕಾರದಿಂದ ಕಾಣಲ್ಪಡುವುದು ನಿಜಶಿವಯೋಗ! 

ನಿಗಳಿಗೆ ಅನಾದಿ ಮೂಲ ಪ್ರಣಮಸ್ವರೂಪದಿಂದ 
ಮುಖಕಮಲದ ಮೇಲೆ ಕಾಣಲ್ಪಡುವುದು ನೋಡಾ. 
ಅದೆಂತೆಂದಡೆ: ಮುಖ ಮಧ್ಯದಲ್ಲಿ ನೇತ್ರ, ನೇತ್ರ ಮಧ್ಯದಲ್ಲಿ ಮನಸ್ಸು 
ಮನೋಮಧ್ಯ ದಲ್ಲಿ ತಾನೆ ತಾನಲ್ಲದೆ ಮತ್ತೊಂದು ಸಾಧಕವಿಲ್ಲದದು 


ನಿಜತಾರಕಬ ) ಪೈ ಶಾಂಭವಮೂರ್ತಿ ನೋಡ- 
ಇಂತು ನಿಜತಾರಕಬ ನ್ರಿಹ್ಮಶಾಂಭವಮೂರ್ತಿ ಮೂರ್ತಿಗೊಂಡಿರ್ಪರು ನೋಡಾ 
ಗುಹೇಶ್ವ ರಲಿಂಗದ ಹೃತ್ಯಮಲ ಮಧ್ಯದಲ್ಲಿ ಸಿದ್ಧರಾಮಯ್ಯ. ll ೧೦೪ Il 


೭೯೯ 


ಅಯ್ಯ! ಪ್ರಾಣ, ಅಪಾನ, ವ್ಯಾನ, ಉದಾನ, ಸೆಮಾನ, 
ನಾಗ ಕೂರ್ಮ, ಕೃಕರ, ದೇವದತ್ತ, ಧನಂಜಯವೆಂಬ 
ದಶವಾಯು ಪ್ರಾಣಗುಣಂಗಳ ನಷ್ಟವ ಮಾಡಿ 
ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, 
ಧ್ಯಾನ, ಧಾರಣ, ಸಮಾಧಿಯೆಂಬ ಹಠಯೋಗ ಜಡಶ್ಸೈ ವಮಾರ್ಗವನುಳಿದು, 
ನಿಭ್ರಾಂತ್ಯ ನಿಶ್ಚಿಂತ, ನಿರ್ಗುಣಾನಂದಲೀಲೆಯನರಿದು, ಹಿಂದೆ ಹೇಳಿದ 
ಸದ್ಧಕ ಕ |, -ಮಹೇಶ-ಪ್ರಸಾದಿ್ಥ ಲವ ಅಂಗವ ಮಾಡಿಕೊಂಡು 
ಸರ್ಮಾಂಗಲೋಚನಮೊರ್ತಿಯೊಗಿ ಪ ಪ್ರಭಾವಿಸುವ 
ನಿಜಪ್ರಾಣಲಿಂಗಿಯಂತರಂಗದಲ್ಲಿ ಚಿನ್ಮ ಯಸೆ ಸ್ವರೂಪಲೀಲೆಯಿಂ 
ಸಮಸ್ತ ತತ್ತಾ ಎನುಭಾವವನೊಳಗು 
ಹದಿನಾಲ್ಕು ಸ್ಥ ಸ್ಪ ನಳ ಗರ್ಭೀಕರಿಸಿಕೊಂಡು 
ಐದು ಸಾವಿರದ ನೂರ ಎಂಬತ್ತುನಾಲ್ಬು ಮಂತ್ರಮಾಲೆಗಳ ಪಿಡಿದುಕೊಂಡು 
ಇಪ್ಪ ತು ಬನಾಲ್ಕು ಸಕೀಲಗರ್ಭದಿಂ, ಬಂಗಾರ ಕೋಡೋ. 
ತನ್ನ ಸೋಂಕಿದವರೆಲ್ಲ ತನ್ನ ಂತೆಯೆಂಬ ಗುರುವಚನೋಕ್ತಿಪ ಪ್ರಮಾಣದಿಂದೆ 
ಶಬ್ನ ದೊಳಗೆ ನಿಃಶಬ್ಬ ವಡಗಿರ್ಪ ಹಾಂಗೆ ಏಕಸೆ ರೂಪಿನಾದ 
ಯಜನಸೆ ಕ ರೂಪಮೂರ್ತಿ ಜಂಗಮಲಿಂಗವಾಗಿ ನೆಲಸಿರ್ಪುದು ನೋಡ! 
ನಿರವಯಶೂನ್ಯಲಿಂಗಮೂರ್ತಿ ಗುಹೇಶ ಶ್ಯರಲಿಂಗವು 
ಚನ್ನ ಬಸವಣ್ಣ | Il ೧೦೫ ॥l 


00 


ಅಯ! ಪೂರ್ರವನಳಿದು ಪುನರ್ಜಾತನಾದ 
ಸೆತ್ಯಸದ್ಧ ದೃರ್ಮಸ್ತೆರೂಪ ತ ಷ್ಯನು ಪ್ರೀಗುರುಲಿಂಗಜಂಗಮದ 
ವೇಧಾ-ಮಂತ್ರ: ಜ್‌ ಯಾದೀಕ್ಷೆಯ ಪಡೆದು, ಅಷ್ಟಾ ವರಣದ ನೆಲೆಕಲೆಗಳ ತಿಳಿದು, 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಪಂಚಾಚಾರ ಮೊದಲಾಗಿ ಸೆರ್ವಾಚಾರ ಸೆಂಪತ್ತಿನ ವಿವರವ ತಿಳಿದು, 
ನೂರೊಂದು ಸ ಲದ ಆಚರಣೆ.-ಇನ್ನೂ ರಹದಿನಾರು ಸೆಲದ ಸೆಬಂಧವನರಿದು, 
ಷಟ್ಟ ಲ ಮಾರ್ಗವಿಡಿದು, ಶ್ರೀಗುರುಲಿಂಗ ಜಂಗಮಕ್ಕೆ 
ತನು-ಮನ-ಧನವಂಚನೆಯಿಲ್ಲದೆ ನಿರ್ವಂಚಕನಾಗಿ, 

ಭಕ್ತಿ ಸ್ಸ ಲದಲ್ಲಿ ನಿಂದಡೆ ಸತ್ಯಶುದ್ಧ ಕಾಯಕ[ವ ಮಾಡಿ] 

ಮಹೇಶ್ವರಸ್ಥೆ ಲದಲ್ಲಿ ನಿಂದಡೆ ಸತ್ಯಶುದ್ಧ ಭಿಕ್ಷವ ಮಾಡಿ, (ಬೇಡಿ?) 

ಬಂದ ಪದಾರ್ಥವ ಸಮರ್ಪಿಸಿ, ಪರದ್ರವ್ಯದಲ್ಲಿ ರಿಣಭಾರನಾಗದೆ, 

ಸತ್ಯಶುದ್ಧ ನಡೆನುಡಿಯಿಂದಾಚರಿಸಿ, 

ಶ್ರದ್ಧಾದಿ ಸೆಮರಸಾಂತ್ಯಮಾದ ಸೆದ್ಭೃಕಿಯ ತಿಳಿದು 

ಅನಾದಿಕುಳ ಸೆನ ತವಾದ ದಶವಿಧ ಪಾದೋದಕ, ಏಕಾದಶ ಪ್ರಸಾದದ ವಿಚಾರ 
ಮೊದಲಾದ ಅರ್ಪಿತಾವಧಾನವ, 

ಪರಿಪೂರ್ಣಮಯ ಶ್ರೀಗುರುಲಿಂಗಜಂಗಮಕರುಣಕಟಾಕ್ಷೆಯಿಂದ, 

ಅಚ್ಚ ಪ್ರಸಾದಿಸ್ಥೆ ಲದ ಶರಣತ ಶೈವ ಪಡೆದು, 

ಸೆತ್ಯಸೆದಾಚಾರವುಳ್ಗ ಸೆದ್ದು ರುಲಿಗಜಂಗಮದ ನಿಜನಿಷ್ಠತ್ತಮಂ ತಿಳಿದು, 
ದಂತಧಾವನಕಡ್ಡಿ ಮೊದಲು ಕೌಪ ಕಟಿಸೂತ್ರ ಕಡೆಯಾದ ಸಮಸ್ತ ಪದಾರ್ಮವ 
ಗುರು-ಲಿಂಗ-ಜಂಗಮಕ್ಕೆ ಸಮರ್ಪಿಸಿ, ಅವರೊಕ್ಕುದ ಹಾರೈಸಿ, ಕೊಂಡು 
ಇಂತು ಅಂತರಂಗ ಪರಿಪೂರ್ಣವಾಗಿ ನಿಂದ ಸಮಯದಲ್ಲಿ, 
ಸೆಯ-ಚರ-ಪರಲೀಲೆಯ ಧರಿಸಿ ಜಂಗಮಾಕೃತಿಯಿಂದ ಬಂದ 
ಗುರುಲಿಂಗಜಂಗಮವ ವೃತ್ತ ಸಾನವಾದ ಮೊಳಪಾದ ಪರಿಯಂತರವು 

ತೊಳದು ಬಹುಗುಣಿಯಲ್ಲಿ ಮಡಗಿಕೊಂಡು, 

ಹೊಸ ಮನೆ, ಹೊಸ ಧನ, ಧಾನ್ಯ ಭಾಂಡಭಾಜನ, ಹೊಸೆ ಅರುವೆ-ಆಭರಣ, 
ಜನನಿಜಠರದಿಂದಾದ ಲಿಂಗಾಂಗ, ಕಾಯಿಪಲ್ಯ, 

ಉಚಿತಕ್ರಿಯೆ ಮೊದಲಾಗಿ ಅರಿದಾಚರಿಸುವದು ನೋಡ! 

'ಆ ಮೇಲೆ ಗುರುಲಿಂಗಜಂಗಮದ ಪ್ರಕ್ಷಾಲನೆ ಮಾಡಿದ ಪಾದವನ್ನು 
ಮೂರು ವೇಳೆ ಅಡಿಪಾದವ ಸ್ಪರ್ಶನವ ಮಾಡಿ, ನಾಲ್ಕನೆಯ ವೇಳ್ಯ 
ದಶಾಂಗುಲಿಗಳು ಒಂದು ವೇಳೆ ಸ್ಪರ್ಶನವ ಮಾಡಿದ 

ಉದಕವನ್ನು ಭಾಂಡಭಾಜನದಲ್ಲಿ ತುಂಬಿ ಸ್ವಪಾಕವ ಮಾಡುವುದು. 
ಆ ಸಮಯದಲ್ಲಿ ಬಿಂದುಮಾತ್ರ [ವಾದರೂ] 

ಇಷ್ಟಲಿಂಗ ಬಾಹ್ಯವಾದ ಭವಿಜನ್ಮಾತ್ಮರಿಗೆ ಹಾಕಲಾಗದು. 

ಇನ್ನು ಜಂಗಮದ ಅಂಗುಷ್ಠ ಎರಡು-ಅಂಗುಲಿ ಎಂಟರಲ್ಲಿ ತನ್ನ ತ್ಹನಿ ಬೆರಳಿಂದ 
ಮೊದಲಂತೆ ಪಾದೋದಕವ ಮಾಡಿ, ಬಟ್ಟಲಲ್ಲಿ ಮಡಗಿ, 

ಪೂರ್ವದಲ್ಲಿ ಭಾಂಡದೊಳಗೆ ತುಂಬಿದ 

ಗುರುಪಾದೋದಕದಿಂದ ವಿಭೂತಿ ಘಟ್ಟಿಯಿ ಅಭಿಷೇಕವ ಮಾಡಿ, 


ಕ್ಯ 


ಹೆಚ್ಚಿನ ವಚನಗಳು ೨೩೧ 


= ಬಟ್ಟಲಲ್ಲಿ ಮಡಗಿದ ಲಿಂಗಪಾದೋದಕದಲ್ಲಿ ಮಿಶ್ರವ ಮಾಡಿ, 

ಇಪ್ಪತ್ಥೊಂದು ಪ್ರಣಮವ ಲಿಖಿಸಿ 3 

ಪ್ರೀಗುರುಲಿಂಗಜಂಗಮವು ತಾನು ಮಂತ್ರಸ್ಮೆರಣೆಯಿಂದ 

ಸ್ನಾನ-ಧೂಳನ-ಧಾರಣವ ಮಾಡಿ, ಲಿಂಗಾರ್ಚನೆ ಕ್ರಿಯೆಗಳ ಮುಗಿಸಿಕೊಂಡು, 

ಆ ಮೇಲೆ ತೀರ್ಥವ ಪಡಕೊಂಬುವಂಥ ಲಿಂಗಭಕ್ಕನು 

ಆ ಜಂಗಮಲಿಂಗಮೂರ್ತಿಯ ಖದಲ್ಲಿ ಗರ್ದುಗೆಯ ರಚಿಸಿಕೊಂಡು, 

ಅಷಪ್ಟಾಂಗಯುಕ್ತ್ಯ ನಾಗಿ ಶರಣಾರ್ಥಿ ಸ್ವಾಮಿ! ಜಂಗಮಲಿಂಗಾರ್ಚನೆಗೆ ಅಪ್ಪ ಣೆಯ 

ಪಾಲಿಸಬೇಕೆಂದು ಬೆಸೆಗೊಂಡು, 

ಆ ಗರ್ದುಗೆಯ ಮೇಲೆ ಮೂರ್ತವ ಮಾಡಿಕೊಂಡು 

ಆ ಕ್ರಿಯಾಜಂಗಷಮೂರ್ತಿಯ ಕರಕಮಲದಲ್ಲಿ 

ನೆಲಸಿರುವ ಪರಾತ್ರರ ಜ್ಞಾನಜಂಗಮ ಲಿಂಗಮೂರ್ತಿಗೆ 

ಅಪ್ಪವಿಧಾಧ್ವನೆ- ಹೋಡಶೋಪಚಾರಂಗಳ ಸಮರ್ಪಿಸಿ, 

ಆ ಮೇಲೆ, ತನ್ನ ವಾಮಕರದಂಗುಲ್ಲಿ ಮಧ್ಯದಲ್ಲಿ 

ಷಡಕ್ಷರಂಗಳ ಲಿಖಿಸಿಕೊಂಡು ಅರ್ಚಿಸಿ 

ತನ್ನ ಹೆನ್ನಂದಿರಾಲಯದಲ್ಲಿ ನೆಲಸಿರುವ 

ಜ್ಯೋತಿರ್ಕಯ ಇಷ್ಟಮಹಾಲಿಂಗವ ನಿರೀಕ್ಷಿಸಿ 

ಆ ಪರಶಿವಜಂಗಮಲಿಂಗದೇವನ ಚರಣಾಂಗುಷ್ಮವ, ತನ್ನ ವಾಮಕರಸ್ಥೆ ಲದಲ್ಲಿ 

ಸತ್ತು ಚಿತ್ತಾನಂದ ನಿತ್ಯಪರಿಪೂರ್ಣ ಅವಿರಳೆ ಪರಂಜ್ಯೋತಿ ಸ್ವರೂಪವಾದ 

ಪ್ರಾಣಲಿಂಗವೆಂದು ಭಾವಿಸಿ ಅಷ್ಟವಿಧಾರ್ಚನೆ 

ಹೋಡಶೋಪಚಾರ ಕ್ರೀಯಗಳ ಮಾಡಿ, 

ಆಮೇಲೆ ಇಷ್ಟಲಿಂಗಜಪಪ್ರಣಮ ಒಂದು ವೇಳೆ 

ಪ್ರಾಣಲಿ:ಗ ಜಪಪ್ರಣಮ ಒಂದು ವೇಳೆ 

ಭಾವಲಿಂಗ ಜಪಪ್ರಣಮ ಒಂದು ವೇಳೆ ಪ್ರದಕ್ಷಿಣವ ಮಾಡಿ," 

ಜಂಗಮಸ್ತೋತ್ರದಿಂದ ಶರಣು ಮಾಡಿ ಪೂಜೆಯನಿಳುಹಿ, ಪಾತ್ರೆಯಲ್ಲಿರುವ 

ಗುರುಪಾದೋದಕದಲ್ಲಿ ಬಿಂದುಯುಕ್ತವಾಗಿ ಮೂಲ ಪ್ರಣಮವ ಲಿಏ 

ಬಲದಂಗುಷ್ಕದಲ್ಲಿ ನೀಡುವಾಗ ಷಡಕ್ಷರಿ ಮಂತ್ರವ ಆರು ವೇಳೆ ಸ್ಮರಿಸಿ, 

ನೀಡುವಾಗ ಅಲ್ಲಿ ಅನಾದಿಗುರುವೆಂದು ಭಾವಿಸುವುದು. 

ಎಡದಂಗುಷ್ಕದ ಮೇಲೆ ನೀಡುವಾಗ ಪಂಚಾಕ್ಷರವ ಐದು ವೇಳೆ ಸ್ಮರಿಸಿ, 

ನೀಡುವಾಗ ಅಲ್ಲಿ ಅನಾದಿಲಿಂಗವೆಂದು ಭಾವಿಸುವುದು. 

ಎರಡಂಗುಷ್ಮದ ಮಧ್ಯದಲ್ಲಿ ನೀಡುವಾಗ ಒಂಬತ್ತಕ್ಷರವ ಒಂದು ವೇಳೆ ಸ್ಮರಿಸಿ, 
"ಆಡುವಾಗ ಅಲ್ಲಿ ತ್ರಿಕೂಟಸಂಗಮ ಅನಾದಿಜಂಗಮವೆಂದು ಭಾವಿಸುವುದು. 

ಈ ಪ್ರಕಾರದಲ್ಲಿ 'ನೀಡಿದ ಮೇಲೆ ದ್ರವವನಾರಿಸಿ, ಭಸ್ಮಧಾರಣವ ಮಾಡಿ, 

ಒಂದೆ ಪುಷ್ಟ ವ ಧರಿಸಿ, ನಿರಂಜನ ಪೂಜೆಯಿಂದ ಪ್ರದಕ್ಷಣವ ಮಾಡಿ, ನಮಸ್ಸರಿಸಿ, 

ಆ ತೀರ್ಥದ ಬಟ್ಟಲೆತ್ತಿ ಆ ಜಂಗಮಲಿಂಗಕ್ಕೆ ಶರಣಾರ್ಥಿಯೆಂದು ಅಭಿವಂದಿಸಿ, 


೨೩೨ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಅವರು ಸೆಲಿಸಿದ ಮೇಲೆ ತಾನು ಗರ್ದುಗೆಯ ಬಿಟ್ಟೆ ದ್ದು, 

ಪರಾತ್ರರ ಬ್ರಹೆ ಹ್ಮಸ್ತ್ರರೂಪ ಜಂಗಮ 4 ನೀತ್ರವ ಮಾಡಿ, 
ಅಷ್ಟಾಂಗ ಹೊಂದಿ ಶರಣ y 

ನಿಮ್ಮ ಪಸ ಸ್ರಸಾಡೋದಕಕ್ಕೆ "ಪಾಲಿಸಬೇಕು ಸಾ ಸ್ವಾಮಿ! ಎಂದು ಬೇಡಿಕೊಂಡು 
ಬಡ ಮೊದಲ ಹಾಂಗೆ ಗರ್ಡುಗೆಯ ಮೇಲೆ ಮೂರ್ರ್ತವ ಮಾಡಿಕೊಂಡು 
ಆ ಜಂಗಮ ಮೂರ್ತಿಗಳು ಸೆಲಿಸಿದೋಪಾದಿಯಲ್ಲಿ ತಾನು ಸಲಿಸುವುದು. 

ಆ ಮೇಲೆ ಷಟ್ಟ ಲ ಭಕ್ತ ಮಹೇಶ್ವರರು ಅದೇ "ರೀತಿಯಲ್ಲಿ ಸಲಿಸುವುದು. 
ಉಳಿದ ಷಟ ಸಿ ಲೆಮಾರವ ವರಿಯದ ಲಿಂಗಧಾರಕಶಿಶುವಾಗಲಿ, 

ಶಕ್ಷಿಯಾಗಲಿ, ದೊಡ್ಡ ವರಾಗಲಿ 

ಆ  ಗರ್ದುಗೆಯ ತೆಗೆದು ಲಿಂಗಕ್ಕೆ ಬಾಕ ಸ ಬಟ್ಟ ಲೆತ್ತಲಾಗದು. 
ಅದೇನು ಕಾರಣವೆಂದಡೆ, ಅವರಿಗೆ ಇಪ್ಪ ತ್ಹೊಂದು ದೀಕ್ಷೆ, ಷಿ 3 ಲಮಾರ್ಗ, 
ಸರ್ವಾಚಾರ ಸೆಂಪತಿ ತ್ರಿನಾಚರಣೆ ಮುಂದಿದ್ದ ರಂದ ಅವರು ಬಟ್ಟ ಕ್ತಿ ಲಾಗದು. 


ಹೀಂಗೆ ಸಮಸ್ತ ರುಸ ಸೆಲಿಸಿದ ಮೇಲೆ ಕೊಟ್ಟುಕೊಂಡ, ಭಕ್ತ ಗವ 


ಇರ್ವರು ಕೂಡಿ ಮುಕ್ತಾಯವ ಮಾಡಿದಲ್ಲಿಗೆ ದಶವಿಧ ಪಾದೋದಕವಾಗುವುದು. 

ಆ ಮೇಲೆ:ಗುರುಪಾದೋದಕದಿಂದ ಪಾಕವ ಮಾಡಿದ ಭಾಂಡಭಾಜನಂಗಳು 

ತಾಂಬೂಲ ಪದಾರ್ಥ ಮುಂತಾಗಿ ಇರ್ವರು ಕೂಡಿ 

ಮೌನಮಂತ್ರ ಧ್ಯಾನದಿಂದ ಹಸ್ತ ಸ್ಪರ್ಶನವಮಾಡಿ. 

ಶುದ್ಧ ಪ್ರಸಾದವೆಂದು ಭಾವಿಸಿ, ಬಹುಸುಯಿದಾನದಿಂದ 

ಸಮಸ”: ಜಂಗಮಭಕ್ಕ ಮಹೇಶ್ನರ ಶರಣಗಣಾರಾಧ್ಯರಿಗೆ ಎಡೆಮಾಡಿ, 

ಅಷ್ಟಾ ಗ ಹೊಂದಿ, ಎಡಬಲ:ಗಣತಿಂಧಿಣಿಯ ನೋಡಿ, ನರೀಕ್ಷಿಸಿ, 

ಶರಣಾರ್ಥಿ ಸ್ವಾ ಮಿ!" ಮಹಾಲಿಂಗಾರ್ಪಿತವ ಮಾಡಬೇಕೆಂದು ಅಭಿವಂದಿನಿ, 

ಪತಿವ್ರತತ್ತ ದಿಂದ ಜಂಗಮಕ ನಿರ್ವಂಚಕನಾಗಿ, ' 

ಭಕ್ತ ಸಜತಗಮವೆಬ ಉಧೆಯೆನುಮುವಂದು ಕ್ಷೀರ ಕ್ಷೀರ ಬೆರೆತಂತೆ ನಿರಾಕಾರ 
ನಿಶಬ್ನಲೀಲೆ ಪರಿಯಂತರವು ಪ್ರೀಗುರುಲಿಂಗಜಂಗಮಫಾದೋದಕಪ್ರ ಸಾದವ 
ಸಪ್ಪವಿಧಭಕ್ಮಿಯಿಂದ ಸಾವಧಾನಿಯಾಗಿ ಆಚರಿಸುವಾತಸೆ" 'ಜಂಗಮಭಕ್ತ ನಾದ 

ಅಚ್ಚಪ್ರಸವಾಯಂಭ ಕಾಣಾ! ಗುಹೇಶ ್ವರಲಿಂಗದಲಹನ್ನಿೆನೆಮ್ನೂ. | ೧೦೬ Il 


60೧ 


ಅಯ್ಯ, ಮಣ್ಣಿಂಗೆ ಹೊಡೆದಾಡುವಾತನ ಗುರುವೆಂಬೆನೆ? ಆತ ಗುರುವಲ್ಲ. 
ಹೆಣ್ಣಿಂಗೆ ಹೊಡೆದಾಡುವಂತಾ!ಗೆ?] ಲಂಗವೆಂಬೆನೆ? ಅದು ಲಿಂಗವಲ್ಲ. 
ಹೊನ್ನಿಂಗೆ ಹೊಡೆದಾಡುವಾತನ ಜಂಗಮವೆಂಬೆನೆ? ಆತ ಜಂಗಮನಲ್ಲ. 
ಈ ತ್ರಿವಿಧಮಲಕ್ಕೆ ಹೊಡೆದಾಡುವಾತನ ಶರಣನೆಂಬಿನೆ? ಆತ ಶರಣನಲ್ಲ ನೋಡಾ. 
ಈ ವಿಚಾರವನರಿದು, ಮಲತ್ರಯಂಗಳ ಸರ್ವಾವಸ್ಥೆಯಲ್ಲಿ ಹೊದ್ದಲೀಯದೆ 


ಜಿನ ವಚನಗಳು ೨೩೩ 


ge ಖುನಿ ಲಿಗಲೀಯ ಜಂಗಮಾನುಭಾವ ಸರ್ವಾಚಾರಸಂಪತ್ತಿ ನಾಚರಣೆಯ 
ತಿ _ಗುರು-ಸಾ ಿನುಭಾವದಿಂದರಿದು ಆಚರಿಸಿದಡೆ, 
ಹುಸ ಶ ಶ್ವರಲಿಂಗನ್ನಲ್ಲ ಪರಾತ್ರ ರಗುರುವಿಂಗಜಂಗಮಶರಣನೆಂಬೆ ನೋಡ 

ಪನ್ನ. ಸವ ವಣ್ಣಿ. | ೧೦೭ 


೦೦೨ 


! ಬಂದೆ ಮತಣ್ಯ ಲೋಕದ ಮಹಾಗಣಂಗಳು 
ಸದ್ಭಕ್ತಿ, ಸದಾಚಾರ, ಸತ್ವಿ ಯಾ, ಸೆಮ್ಯಜ್ಞಾನ, 
ಅಜ್ಞಾದೀಕ್ಷೆ ಮೊದಲಾದ ಇಪ್ಪತ್ತೊಂದು ದೀಕ್ಷೆಯ ವಿಚಾರ, 
ತ್ರಿವಿಧ ಸ್ಟ ಲ-ಷಟ್ಟ ಲ 
ದಶವಿಧಪಾದೋದಕ, ಏಕಾದಶಪ್ರಸಾದ, ಷೋಡಶಾವರಣ, 
ಸೂರೆಂಟುಸಕೀಲು ಮೊದಲಾದ ಸೆಮಸ್ತಸೆಕೀಲದ ಅರ್ಪಿತೆ-ಅವಧಾನಂಗಳು, 
ಮೂಲಪ್ರಣಮ ಮೊದಲಾಗಿ ಮಹಾಮಂತ್ರಗಳು, 
ಸರ್ವಚಾರ ಸೆಂಪತ್ತಿನ ಲಿಂಗಾನುಭಾವದ ನಡೆ-ನುಡಿಯ ವಿಚಾರವು 
ಷಡಿ ತ್ರಿಧಶೀಲ, ಷ ಷಡ್ರಿಧವ್ರ ತ್ಯ ಷಡಿ ್ರಿಧನೇಮದ ಕಲೆನೆಲೆಯ ಸನಾ ಸನ್ಮಾರ್ಗವು, 
ಇಂತೀ ಸ್ತ್ರ ಸ 6 ರೊಪ್ಲನಿಲುಕಡೆಯ” 
ನಿಷ್ಕಲಂಕ ನೆರಶಿವಮೂರ್ತಿ ಸೆದ್ದು ರು ಲಿೀಗಜಂಗಮದಿಂ ಪಡೆದು 
ಪರುಷಮುಟ್ಟಿದ ಲೋಹ ಬಂಗಾರವಾಗಿ ಮರಳಿ ಲೋಹವಾಗದಂತೆ, 
ಪಾವನಾರ್ಥವಾಗಿ ಸ್ವೈಯ-ಚರ-ಪರ, ಆದಿ-ಅಂತ್ಯ-ಸೇವ್ಯಸ್ಥೆ ಸಲ ಮೊದಲಾದ 
ಷಟ್ಟ ಲಮಾರ್ಗವಿಡಿದಾಚೆರಿಸುವಲ್ಲಿ ಭಕ್ತ ಮಾಹೇಶ್ವ ರ ಶರಣಗಣಂಗಳು 
ಸಮಪ ಯಲ್ಲಿ 
ಸುಗಂಧ: ಸುರಸ ಸುರೂಪು, ಸುಸ್ಪರ್ಶನ ಸುಶಬ್ದ [ಸುಪರಿಣಾಮ], 
ಮಧುರ, ಒಗರು, ಕಾರ, ಹುಳಿ, ಕಹಿ, ಲವಣ, ಪಂಚುಮೃತ 
ಮೊದಲಾದ ಪದಾರ್ಥದ 
 ಪೊರ್ವಾಶ್ರಯವ ಕಳೆದು, ಮಹಾಘನಲಿಂಗಮುಖದಲ್ಲಿ 
ಶುದ್ಧ -ಸಿದ್ಭ -ಪ್ರಸಿದ್ಧ, ರೂಪು-ರುಚಿ-ತೃಪ್ತಿ ಗಳ ಮಹಾಮಂತ್ರ 
ಧ್ಯಾನದಿಂದ ಸಮರ್ರಿಸಿ 
ಆ ಲಿಂಗದ ಗರ್ಭದಿ ನೆಲಸಿರ್ಪ ನಿರಂಜನಜಂಗಮದಿಂ ಮಹಾಪ್ರಸಾದವ ಪಡೆದು 
ತಾನೆ ಪ್ರಾಣಲಿಂಗವೆಂದು ಎರಡಳಿದು, 
ಪರಶಿವಲಿಂಗಲೀಲೆಯಿಂ ಭೋಗಿಸುವ ಸಮಪಜತ್ಮಿಯ ಮಧ್ಯದಲ್ಲಿ 
ಆವ ಗಣಂಗಳಾದರು ಸರಿಯೆ, ಪ್ರಸಾದ ನಮಗೆ ಹೆಚ್ಚಾಯಿತ್ತ ೦ದು 
ತ್ರಿವಿಧದೀಕ್ಷೂಹೀನವಾದ ಉಪಾಧಿಲಿಂಗಭಕ್ಕಂಗೆ 


2೩೪ 


ಅಲ್ಲಮಪ್ರಭುದೇವರ ವಚನಸಂಪುಟ: 


ಒಲೆ ಯಿಂದ ಶರಣಾಗೆಂದು ಕೊಡುವವನೊಬ ಅಯೋಗ್ಯನು! 

ಅಥವಾ ಗುರುಮಾರ್ಗದಾಚರಣೆಯ ತಿಳಿಯದ ಕೊಟ್ಟಲ್ಲಿ, 

ಇಂತು ಕೊಂಡ ಭಕ್ತನು ಬಹುನಿಜದಿಂದ ಆ ಪ್ರಸಾದವೆ- 
-ಪ್ರಾಣವಾಗಿದ್ದು ದನೋಡಿ 

ಮುಂದೆ ಷಟ್ಟ ಎಲಲಿಂಗಾನುಭಾವ ಸೆದ್ಭ ಕ್ತ ಶರಣಗಣಂಗಳು 

ಕೊಟಾ ತಂಗೆ ಇಂತು ಕೊಡದಂತೆ ಆಜ್ಞೆ ಯ ಮಾಡಿ, 

ಕೊಂಡಂಥವರ ದುರ್ಗಣಗಳೆ ಬಿಡಿಸಿ 

ವೇಧಾಮಂತ್ರಕ್ರಿಯೆ ಹೆಸ್ತಮಸ್ಸಕಸಂಯೋಗ ಮೊದಲಾದ 

ಇಪ್ಪತ್ತೊ ದು ದೀಕ್ಷೆಯ ಸೆದ್ದು ರುವಿನಿಂ ಮಾಡಿಸಿ ಸದಾಚಾರವ ಬೋಧಿನಿ 
ಅಷ್ಟಾವರಣದ ಗೊತ್ತ ಸರ್ವಾಂಗಲಿಂಗದಿ ತೋರಿ, 

ಅನಾದಿಜಂಗಮಪ್ರಸಿದ್ದ ಪ್ರಸಾದ ಪಾದೋದಕವ ಕೊಟ್ಟುಕೊಂಬುವೆ 
ಸೆದಾಚಾರ-ಸನ್ಮಾರ್ಗ ನೋಡ! ಗುಹೇಶ್ವರಲಿಂಗಕ್ಕೆ ಚೆನ್ನ ಬಸವಣ್ಣ AMOS 


೮೦೩ 


ಅಯ್ಯ! ಯಂತ್ರಗಾರನಲ್ಲ ಮುತ್ರಗಾರನಲ್ಲ ನೋಡ! 
ನಿರವಯಶೂನ್ಸಲಿಂಗಮೂರ್ತಿ 
ಕುಳನಲ್ಲ ವ್ಯಾಕುಳನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಪಾಶನಲ್ಲ ಪಾಶಬದ್ಧನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಕಾಲನಲ್ಲ ಕರ್ಮನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಅಂಗವಿಕಾರಿಯಲ್ಲ ಮನವಿಕಾರಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಸೊಯನಲ್ಲ ಅಸೊಯನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಜಪದವನಲ್ಲ ತಪದವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ವೈದಿಕನಲ್ಲ ವ್ಯವಹಾರಿಕನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಸಿದ್ಧನಲ್ಲ ಪ್ರಸಿದ್ಧನಲ್ಲ ನೋಡ! ನಿರದಯಶೂನ್ಯಲಿಂಗಮೂರ್ತಿ 
ಸುಖಿಯಲ್ಲ ದಃಖಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಪಾಪಿಯಲ್ಲ ಕೋಪಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಕರ್ಮಿಯಲ್ಲ ಧರ್ಮಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಇಂತು ಉಭಯವಳಿದು ಸಂಗನಬಸವಣ್ಣನ ಪಂಚಪರುಷಮೂರ್ದಿಯಾಗಿ ಬೆಳಗುವ 
ಜ್ಯೋತಿ ತಾನೆ ನೋಡ ಗುಹೇಶ್ವರಲಿಂಗವು, ಚೆನ್ನ ಬಸೆವಣ್ಣ. | ೧೦೯ ॥ 


60೪ 


ಅಯ್ಯ ಆ೮ಂಗಾಂಗ ಸೆಮರಸೆ ಹೇಗುಂಟೆಂದರೆ: 
ಸುಚಿತ್ತಕಮಲ ಮೊದಲಾಗಿ ಆಯಾಯ ಕರಸ್ಕ ಲದಲ್ಲಿ ಮೂರ್ತಗೊಂಡಿರುವ 


ಹೆಚ್ಚಿನ ವಚನಗಳು ೨೩೫ 


ಸುಜ್ಞಾನಜಂಗಮ ಸ್ವರೂಪನಾದ ಇಷ್ಟ ಮಹಾಲಿಂಗದ ಗರ್ಭದಲ್ಲಿ 

ತನ್ನಂಗವ ಬಿಟ್ಟು; ಎರಡು ನೇತ್ರ ಒಂದ ಲಲಾಟನೇತ್ರದಲ್ಲಿ 

ಇಷ್ಟಲಿಂಗವನು ಮುಳುಗಿಸುವುದೀಗ ಲಿಂಗಾಂಗಸೆಂಗಸಮರಸೆವು ನೋಡಾ. 

ಆ ಇಷ್ಟ ಮಹಾಲಿಂಗನೇತ್ರದರ್ಪಣದಲ್ಲಿ ಪ್ರತಿಬಿಂಬವಾಗಿ 

ಮನೋನೇತ್ರಕ್ಕೆ ಒಂದೆರಡಾಗಿ ಕಾಣಲ್ಪಡುವುದೀಗ ಪ್ರಾಣಲಿಂಗವು. 

ಆ ಪ್ರಾಣಲಿಂಗಹಸ್ತೆಂಗಳೆಯ ಎರಡರಲ್ಲಿ 

ನೇತ್ರದ್ವಯವೆಂಬ ಕುಚಂಗಳೆರಡ ಹಿಡಿವುದೀಗ ಲಿಂಗಾಂಗಸಂಗಸೆಮರಸೆವು[ನೋಡಾ)] 
ರೂಪು ರೇಖೆವಿಭ್ರಮ ವಿಲಾಸೆಕಳಾಲಾವಣ್ಯ ಸ್ವರೂಪವಾದ ಹರಶಿವ 
ಬ್ರಹ್ಮಮೂರ್ತಿಯ 

ಮುದ್ದು ಮುಖದ ಆಧಾರದಲ್ಲಿ ಓಂಕಾರನಾದಾಮೃತವ ತಾ ಚುಂಬನ ಮಾಡಲ್ಫಿ 
ಚಿತ್‌ಶಕ್ತಿ ಸ್ವರೂಪಮಪ್ಪ ತನ್ನ ಮುದ್ದು ಮುಖದ ಆಧಾರದಲ್ಲಿ ಹುಟ್ಟಿದ 
ನಕಾರಾದಿ ಪಂಚಪ್ರಣಮಂಗಳು ಆ ಪಂಚ್ರುಹ್ಮ ಚುಂಬನವ ಮಾಡಲೆ 

ಇದು ಲಿಂಗಾಂಗ ಸೆಮರಸೆವು. ಇದು ಶರಣಸತಿ ಲಿಂಗಪತಿ ನ್ಯಾಯವು. 

ಇದು ಪ್ರೀ (ತ್ರಿ?)ತನುವ ಲಿಂಗತ್ಕರ್ಪಿಸುವ ಕ್ರಮವು. 

ತನ್ನಲ್ಲಿ ತನ್ನ ತೋರಿ ನನ್ನಲ್ಲಿ ನನ್ನ ತೋರಿದನಾಗಿ 

ನಾನು ನೀನೆಂಬುದಿಲ್ಲ ನೀನು ನಾನೆಂಬುದಿಲ್ಲ, ತಾನೇ ತಾನಾದುದು. 

ಬಯಲು ಬಯಲ ಕೂಡಿದ ಹಾಗೆ, ಮಾತು ಮಾತ ಕಲಿವ ಹಾಗೆ 
ಪರಶಿವಲಿಂಗದಲ್ಲಿ ನಿಜದೃಷ್ಟಿ ಕರಿಗೊಂಡ ಮೇಲೆ 

ಗುಹ್ಯಕ್ಕೆ ಗುಹ್ಯ ಗೋಪ್ಯಕ್ಕಿ ಗೋಪ್ಯ ರಹಸ್ಯೆಕ್ಸೆ ರಹಸ್ಯ. 

ಇದ ಗುಹೇಶ್ವರನೆ ಬಲ್ಲನಲ್ಲದೆ, ಕಣ್ಣಗೆಟ್ಟಣ್ಣಗಳಿತ್ತ ಬಲ್ಲರು ನೋಡಾ? ॥ ೧೧೦ ॥ 


೮೦೫ 


ಅಯ್ಯ “ವಿಶ್ವತೋಚೆಕ್ಷುರುತ' ಎಂದುದಾಗಿ, 
ಜಗವೆಲ್ಲ ನೇತ್ರಂಗಳಾಗಿರ್ಪನು ಶಿವನು. 
ಜಗವೆಲ್ಲ ನೇತ್ರವಾಗಿದ್ದರೆ, ನೇತ್ರದೊಳಗುತ್ತಮ ಮಧ್ಯಮ ಕನಿಷ್ಠಂಗಳು 
ಏಕಾದವು? ಎಂದಡೆ ಹೇಳಿಹೆವು ಕೇಳಿರಯ್ದ: 
ನೇತ್ರಕ್ಕೆ ನೇತ್ರವಾದ ಜಗನೇತ್ರಕ್ಕೆ ಪ್ರಕಾಶವಾಗಿ ತನ್ನ ತೋರವೆ ಇದ್ದಂಥಾ, 
ಶ್ರೀಗುರು ಕರುಣಾಕಟಾಕ್ಷೆಯಿಂದ ಉದಯವಾದ 
ಇಷ್ಟಮಹಾಜ್ಯೋತಿರ್ಲಿಂಗವನು ನೋಡಿದ ನೇತ್ರವೆ ಲಿಂಗನೇತ್ರವು. 
ಅದೇ ಸೆದ್ಭ ರ್ಮಸ್ವೆರೂಪವಾದ ಉತ್ತೆಮವೆನಿಸುವುದು. 
ಅಯ್ಯಾ ಖಗಮ ಗ ಫಣಿಕೀಟಕಾದಿಗಳ ನೇತ್ರಂಗಳು ಉಭಯಕರ್ಮಕ್ಕೆ ಒಳಗಿಲ್ಲಾಗಿ 
ದೃಷ್ಟಿದೋಷವಿಲ್ಲಾಗಿ ಅದು ಮಧ್ಯ ವನಿಸುವುದು 


೨೩೬ 


ಅಲ್ಲಮಪ್ರಭುದೇವರ ವಚನಸಂಶ್ತಟ 


ಅಯ್ಯಾ ಅಷ,ಮಹಾಜ್ಞ್ನೋತಿರ್ಲಿಂಗಬಾಹ್ನ್ಮೆ ಮಾಗಿ 
ಪಂಚಮಹಾಪಾತಕ ಸೂತಕಂಗಳಲ್ಲಿ ವರ್ತಿಸುವ 

ಆ ಪಾತ್ರಜೀವಿಗಳಾದ ಭವಿಗಳ ನೇತ್ರಂಗಳು ಉಭಯಕ್ಕೆ ಅನುಕೊಲವಾದ ಕಾರ 
ಚರ್ಮಚಕ್ಷುವೆಂದು, ತನ್ನ ತಾನರಿಯದ ಗಾಡಾಂಧಕಾರವೆಂದು 

ಮೀನುಗಳಂದು ವಿಷನೇತ್ರವೆಂದು 

ಮನ್ಮಥನ ಕೈಗೆ ಸಿಲುಕಿದ ನೀಲೋತ್ಸಲ ಬಾಣವೆಂದು, ತಾಮಸಾಗ್ಗಿ ಯೆಂದು 
ಕುರೂಪದ ನೇತ್ರೇಂದ್ರಿಯವೆಂದು, ಶಿವಾಚಾರ ಸೆದ್ಭರ್ಮಿಗಳ ನಿಂದಿಸುವ 
ಮಹಾಪಾತಕ ದ ಪ್ಟಿಯೆಂದು ಹೇಳಲ್ಪಟ್ಟಿತ್ತು < 

ಇಷ್ಟಲಿಂಗವಿಲ್ಲಾದ ಕಾರಣ ಕನಿಷ್ಠ ಚಕ್ಷುವಂದುದು ನೋಡಾ ಅಯ್ಯ. 

ಅದರಿಂದ ಸೆದ್ಭಕ್ಕ ಶರಣಗಣಂಗಳು ಅರ್ಚನೆ ಅರ್ಪಿತದ್ರವ್ಯವ ಕೊಡದೆ, 
ಅವರೊಡನೆ ಸಂಭಾಷಣೆ ದರ್ಶನ ಸ್ಪರ್ಶನವ ಮಾಡಲಿಲ್ಲ ನೋಡಾ 
ಗುಹೇಶ್ವರಲಿಂಗದಲ್ಲಿ ಸಿದ್ಧರಾಮಯ್ಯ. | | ೧೧೧ 1 


೦೦೬ 


ಅಯ್ಯ! ಶ್ವೇತ, ಪೀತ, ಹರಿತ, ಮಾಂಜಿಷ್ಠ, ಕಪೋತ, ಮಾಣಕ್ಕ, 
ಹೆಂಡಸುಂಡ, ಚಿತ್ರವಿಚಿತ್ರ, ಮೊದಲಾದ ಪಶುಗಳ ಮಧ್ಯದಲ್ಲಿ ಕ್ಷೀರ!: 
ಕ್ಷೀರದ ಮಧ್ಯದಲ್ಲಿ ದಧಿ, ತಕ್ರ, ನವನೀತ, ಫೃತ್ಯ ರುಚಿ, ಚೇತನವಡಗಿರ್ಪಂತೆ, 
ಸಿಂಪಿಯ ಮಧ್ಯದಲ್ಲಿ ಚಿಜ್ಜಲ ಸ್ವಾತಿಮಿಂಚಿನ ಪ್ರಕಾಶಕ್ಕೆ ಘಟ್ಟಿಗೊಂಡು 
ಜಲರೂಪವಳಿದು ನಿರಾಕಾರವಾಗಿರ್ಪಂತೆ 
ಸಮಸ್ಸೆ ಬೀಜಮಧ್ಯದಲ್ಲಿ ವೃಕ್ಷಂಗಳಡಗಿರ್ಪಂತೆ 
ವೃಕ್ಷಂಗಳ ಮಧ್ಯದಲ್ಲಿ ಬೀಜಂಗಳಡಗಿರ್ಪಂತೆ 
ಸದ್ಭಕ್ತ, ಶಿವಶರಣಗಣಂಗಳ ಮಧ್ಯದಲ್ಲಿ ಗೋಪ್ಯವಾಗಿರ್ದು 
ಸಮಸ್ಸೆ ಕುಲ-ಛಲ-ಮತಭ್ರಮಿತಂಗಳಿಂದ ತೊಳಲುವ 
ವೇದಾಂತಿ-ಸಿದ್ಧಾಂತಿ.-ಭಿನ್ನಯೋಗಿ ಮೊದಲಾದ ಅದ್ದೆ ಪತೆಜಡಾತ್ಮರ ಕಣ್ಣ 0ಗೆ 
ಅಗೋಚರವಾಗಿರ್ಬುದು ನೋಡ! ನಿರವಯಶೂನ್ಯಮೂರ್ತಿ ಗುಹೇಶ್ವರಲಿಂಗವು 
ಚನ್ನ ಬಸವಣ್ಣ. Il ೧೧೨ ॥ 


6೦೭ 


ಅಯ್ಯ! ಸೆಗುಣಿಯಲ್ಲ ನಿರ್ಗುಣಿಯಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಪರಮನಲ್ಲ ಜೀವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಅಹುದೆನ್ನ ಅಲ್ಲವೆನ್ನ ನೋಡ! ನಿರದಯಶೂನ್ಯಲಿಂಗಮೂರ್ತಿ 
ನಾನು ಎನ್ನ ನೀನು ಎನ್ನ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಸೂಕ್ಷ್ಮನಲ್ಲ ಸ್ಥೂಲನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 


oil Wid duc 


ಹೆಚ್ಚಿನ ವಚನಗಳು ೨೩೭ 


pr Wg ಭೋಗದವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 

ಡುವೆ [ನೆನ್ನ] ಮಾಡಿಸಿಕೊಂಬೆನೆನ್ನ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
Bs ಕುಶಬ್ದದವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಸುಸ್ಪರೃನದವನಲ್ಲ ಕುಸ್ಪರ್ಶನದವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ರಿ 
ಸುರೂಪದವನಲ್ಲ ಕುರೂಪದವನಲ್ಲ ನೆೋಡ! ನಿರವಯಶೂನ್ಯಲಂಗಮೂರ್ತಿ 
ಸುರುಚಿಯವನಲ್ಲ ಕುರುಚಿಯವನಲ್ಲ ನೋಡ! ನಿರವಯಶೂನ್ಯಲಿಂಗಮೂರ್ತಿ 
ಸುಗಂಧದವನಲ್ಲ ದುರ್ಲಂಧದವನಲ್ಲ ನೋಡ! ನಿರವಯಶೂನ್ಯಲಂಗಮೂರ್ತಿ 
ಇಂತು ಉಭಯವಳಿದು ಸಂಗನಬಸವಣ್ಣನ ಕರ-ಮನ-ಭಾವಂಗಳಲ್ಲಿ 
ಬೆಳಗುವ ಪರಂಜ್ಯೋತಿ ತಾನೆ ನೋಡ! ಗುಹೇಶ್ವರಲಿಂಗವು 
ಚೆನ್ನಬಸವಣ್ಣ F Il ೧೧೩ 1 


೮೦೮ 


ಅಯ್ಯ ಸತ್ವಿ ೨ಯಾಸಮ್ಯಜ್ಞಾನವುಂಟಾದಡೆ ಸೆದಾಚಾರಸದ್ಭಕ್ಷಿ ಉಂಟೆಂಬೆ. 
ಸದ್ಭಕ್ತಿ ಸತ್ತಿ ಯಾ ಸಮ್ಯಜ್ಞಾನ [ಸತ್ಯ] ನಡೆನುಡಿ ಒಂದಾದಡೆ 
ಆದಿ-ಅನಾದಿಯಿಂದತ್ತತ್ಯ್ತ ಮೀರಿ ತೋರುವ, 
ಪರಿಪೂರ್ಣ ಪರಮಾನಂದ ಪರಬ್ರಹ್ಮ ಗುರುಲಿಂಗಜಂಗಮವೆಂಬೆ ನೋಡಾ. 
ಇಂತು-ಸೆದಾಚಾರ, ಸೆದ್ಭಕ್ತಿ, * ಸೆತ್ವಿ ಯಾ, ಸಮ್ಯಜ್ಞಾನ, 
ಸತ್ಯನಡೆ ನುಡಿಯಿಲ್ಲವಾದಡೆ 
ಗುಹೇಶ ರಲಿಂಗಕ್ಕೆ ದೂರ ಕಾಣಾ ಚನ ಬಸೆವಣ . li ೧೧೪ ॥ 
ವ ಮೆ ಇ 
೮೦೯ 
R ಸತ್ಯವ ನುಡಿಯದ, ಸೆದಾಚಾರದಲ್ಲಿ ನಡೆಯದ 
ಸದ್ಭಕ್ತಿ, ಯ" ಹಿಡಿಯದ, ನಿಜಮುಕ್ತಿ ಯ ಪಡೆಯದ 
ಸತ್ವಿ )ಯವೆ ಸಾರದ ಸೆ ಜ್ಞಾನವ ಮುಟ್ಟದ; 
ಸುಡು ಸುಡು-ಈ ' ವೇಷದ ಭಾಷೆಯ ನೋಡಿ 
ಗುಹೇಶ ್ವರಲಿಂಗಷ-ನಗಳಶ್ನ ಘಾ: `ಚಪ ಸಪ್ಟನವದ್ಯಾ. | ೧೧೫ | 
೮೧೦ 
ಅಯ್ಯ! ಸೆದ್ಭ ಕ್ರ -ಮಹೇಶ್ವ ರ-ಪ್ರ ಸಾದಿ- 
ಪಾ ೀಿಗಿ-ಶರಣ-ಕ್ಯ-ನಿರಿಲಂಬಕ್ಕ ಲ ಮೊದಲಾದ 
ಸೆಮಸೆ ಸ್ವಸ್ಕ ಸೆ ಲಂಗಳನರಿದು ಮರದು, ಮೇಲಾದ 


ನಿರದಯಶೂನ್ಯಸ್ಥೆ ಲದಲ್ಲಿ ಪ್ರಭಾವಿಸುವ ಮೂರ್ತಿಯ ಇರವೆಂತೆಂದಚೆ- 
ಅಜ್ಞಾನಮಾಯಾಸಂಸಾರ ಪ್ರ ಪ್ರಪಂಚೆಂಬ ಪಾಶದೆಲ್ಲ ಬಿದ್ದು ತೊಳಲುವ 


2೩೮ 


ಅಲಮಪ್ರಭ ನುದೇವರ ವಚಗಸಂಪುಟ 


ಜಡಜೀವರಿಗೆ ಮರೆಯಾಗಿ, ಕಣ್ಣು ಮನ ಭಾವಂಗಳಿಗೆ ಗೋಚರವಿಲ್ಲದೆ 
ಕ್ರಿಯಾಕಾಶ-ಜ್ಞಾನಾಕಾಶ--ಭಾವಾಕಾಶ-.ಪಿಂಡಾಕಾಶ-.ಬಿಂದ್ರಾಕಾಶ- 
ಚಿದಾಕಾಶ-ಮಹದಾಕಾಶಮಧ್ಮದಲ್ಲಿ ಸಿಡಿಲುಮಿಂಚು ಅಭ್ರಚ್ಛಾಯೆಯಂತೆ, 
ಇಕ್ಷು-ಲವಣ-ಸರ್ಪಿ-ದಧಿ- ಕ್ಷೀರ-ಫೃತ ಸ್ವಾದೋದಕ 


ಮೊದಲಾದ [ಸೆಪ್ಪ] ಸಮುದ್ರ ಂಗಳಲ್ಲಿ 


| ಉದರಾಗ್ಗಿ -ಮಂದಾಗ್ಗಿ -ಕಾಮಾಗ್ಗಿ- -ಶೋಕಾಗ್ಗಿ - 


ವಡವಾಗಿ -ಕಾಲಾಗಿ -ಚಿದಗ್ಗಿ (ಯಜಬ ಸಪ್ತಾ ಗ್ಗ] ಇರ್ದು 

ಆ ಸಮುದ್ರಂಗಳ ಸೆಂಸಾರ-ಪಾಶ-ಜನ -ಜರೆ-ಮರಣಾದಿಗಳಿಗೆ 

ಹೊರಗಾಗಿ ಇರ್ಪಂತೆ, ಶಿವಶರಣರ್ಗೆ ರೂಪಾಗಿ ಜಡಜೀವರಿಗೆ ನಿರೂಪವಾಗಿರ್ಪದು 
ನೋಡ! ಗುಹೇಶ್ವರಲಿಂಗವು ಚನ್ನಬಸವಣ್ಣ. | a೬ I 


6೧೧ 


ಅಯ್ಯ, ಸೆದಾಚಾರಸದ್ಭಕ್ತಿಯಿಲ್ಲದ ಗುರುತ್ವ ಉಂಟೀನೊ ಮರುಳೆ? 
ಸದಾಚಾರಸದ್ಭಕ್ತಯಿಲ್ಲದ ನಿಜಲಿಂಗ ಉಂಟೀನೊ ಮರುಳ? 
ಸೆದಾಚಾರಸೆದ್ಭಕ್ತೀಯಿಲ್ಲದ ನಿಜಜಂಗವಮತ್ವ ಉಂಟೀನೊ ಮರುಳೆ? 
ಸೆದಾಚಾರಸೆದ್ಭಕಿ , ಯಿಲ್ಲದ ಶರಣತ್ವ [ಉಂಟೇನೊ ಮರುಳ?) 
ಗುಹೇಶ್ವರ ಲಂಗ[ದಲ್ಲಿ] ಸೆದಾಚಾರಸೆದ್ಭಕ್ತಿ,ಯಿಂದಲ್ಲದೆ ನಿಜಮೋಕ್ಷವುಂಟೆ 
ಚನ್ನಬಸವಣ್ಣಾ? Occ H 


6೧೨ 


ಅಯ್ಯ ಸೆದಾಚಾರಸೆದ್ಭಕ್ತಿ,ಯಿಲ್ಲದ ಗುರುವು ನರಜೀವಿ. 
ಆತನಿಂದ ಹುಟ್ಟಿದ ಲಿಂಗಾಂಗವೆರಡು ಜಡಜೀವಿ. 
ಅವರಿಬ್ಬರಲ್ಲಿ ಹೊಕ್ಕು ಕೊಟ್ಟು ಕೊಂಬುವ ಜಂಗಮ ಭೂತಪ್ರಾಣಿ. 
ಈ ನರಜೀವಿ, ಜಡಜೀವಿ, ಭೂತಪಾ ್ರಣಿಗಳಿಗೆ ಕೊಟ್ಟುಕೊಂಬ ಭಕ್ತಂಗೆ 
ಏಳನೆಯ ಪಾತಕ ಬಿಡದು ಕಾಣಾ. 
ಗುಹೇಶ್ವರಲಿಂಗದ ಸೆದಾಚಾರಸೆದ್ದಕಿ,ಯಿಂದಲ್ಲದೆ ಮುಕ್ತಿಯಿಲ್ಲ ನೋಡಾ 
ಚೆನ್ನಬಸವಣ್ಣ. | ೧೮ ॥ 


೦೧೩ 


ಆಯ ಸದಾಚಾರ ಸದ್ಧ re ಗುರುವೆ ಪರಾತ್ರ ರ್ರಹೆ ಹ ನೋಡಾ. 


ಆ ಗುರುವಂದ ತಿ ತ್ರಿವಿಧದೀಕ್ಷೆಯ ಪಡೆದ ಶಿಷೊ ಸ್ಯೀತ್ರ ಮನೆ ಮೋಳ್ಷಮಂದಿರೆನ.: "ದಾ. 
ಆ ಶಷ್ಯೋತ್ತ ಮನ ಕರ-ಮನ-ಭಾವದಲ್ಲಿ ಪೂಜೆಗೊಂಬ 


ಹೆಚ್ಚಿನ ವಚನಗಳು ೨೩೯ 


ಲಿಂಗ-ಜಂಗಮವೆ ನಿಷ್ಫಲ ಪರಶಿವತತ್ವನೋಡಾ. 
ಆ ಗುರು-ಶಿಷ್ಯ -ಲಿಂಗ-ಜಂಗಮದಡಿದಾವರೆಯೆ ಗುಹೇಶ್ವರಲಿಂಗ ಸಾಕ್ರಿಯಾಗಿ 
ಎನಗೂ ನಿನಗೂ ಅವಿಮುಕ್ತ ಕ್ಷೇತ್ರ ನೋಡಾ ಚನ್ನಬಸವಣ್ಣ. Il ೧೧೯ 


೮೧೪ 


ಅಯ್ಯ! ಸಪ್ಪಧಾತುವಿನ ಸಪ್ತ ವ್ಯಸನವನಳಿದು, 
ಜೀವನ ಸಂಕಲ್ಪ -ವಿಕಲ್ಪ ಆಸೆ-ಆಮಿಷಂಗಳ ಹೊಟ್ಟುಮಾಡಿ ತೂರಿ, 
ಹಿಂದೆ ಹೇಳಿದ ಭಕ್ಷ ಸ್ಕೈ ಲದಲ್ಲಿ ನಿಂದು ನಿರ್ರಂಚಕನಾಗಿ ಪಾತಕಸೂತಕಗಳ ಪರಿದು 
ಸತ್ತುಚಿತ್ಲಾನಂದ ನಿತ್ಯಪರಿಪೂರ್ಣ ಅವಿರಳಪರಂಜ್ಯೋತಿಮೂರ್ತಿ ಯಾಗಿ 
ಪ್ರಜ್ವಲಿಸುವ ಸದ್ವೀರ ರನಂತರಂಗದಲ್ಲಿ 
ಪರಮಾನಂದ ಲೀಲೆಯಿಂ ಇಪ್ಪ ತೆ ತ್ಮೈದು ತತ್ತ ಎಂಗಳನೊಳಕೊಂಡು 
ಹದಿನೆಂಟು ಸ ಸ್ಥ ಲಂಗಳ ಗರ್ಭೀಕರಿಸಿಕೊಂಡು, 
ಎರಡು ಸಾವಿರದ ಐನೂರ ತೊಂಬತ್ತೆರಡು ಮಂತ್ರ ಮಾಲೆಗಳ ಪಿಡಿದುಕೊಂಡು 
ಇಪ್ಪತ್ತುನಾಲ್ಪು ಸಕೀಲಗರ್ಬದಿಂ, ಗುರುಮುಟ್ಟಿ ಗುರುವಾದ ಗುರುವಿಂಗೆ ಎಂಬ 
AE ೦ಟು ಕೋಟಿ MINED. ಸಾ ಿನುಭಾವಜ್ಞಾನದಿಂದರಿದು, 

ಪ್ರ ಪರಿಮಳ [ಜ್ಯೋತಿ] ಪ್ರ ಪ,ಕಾಶದಂತೆ ಏಕರೂಪಿನಿಂದ 

94 ಮೂರ್ತಿ ಗುರುಲಿಂಗವಾಗಿ [ನಲಸಿರ್ಪದು] ನೋಡ 


ನಿರವಯಶೂನ್ಯಲಿಂಗಮೂರ್ತಿ ಗುಹೇಶ ಶ್ರರಲಿಂಗವು ಚನ ಬಸವಣ್ಣ RT Ce 


೮೧೫ 

ಅಯ್ಯ! ಸಮಸ್ತ ಆತ್ಮರು ರತಿಸಂಯೋಗದಿಂದ ಗರ್ಬೀಿಣಿಯಾದಲ್ಲಿ 
ಹೆಣ್ಣು ಗಂಡೆಂಬ ನಾಮ-ರೂಪ-ಕ್ರಿಯೆಗಳು ಕಾಣಿಸಿಕೊಳ್ಳದಂತೆ; 
ಬಾಲ ಶಿಶುವಿನೊಳಗೆ ಯೌವನವಡಗಿರ್ಪಂತೆ:; 
ಆ ಯೌವನದೊಳಗೆ ಮುಪ್ಪು ಅಡಗಿರ್ಪಂತೆ; 
ಆ ಮುಪ್ರಿ ನೊಳೆಗೆ ಜನನ. ಮರಣ-ಸ್ಲಿ ತಿ ಅಡಗಿರ್ಪಂತೆ:; 
ಆ ಜನನ ಮರಣ ಸ್ಥಿ ತಿಯೊಳಗೆ ಸೆ ಕಲೆ ಭೋಗಂಗಳಡಗಿರ್ರ ೦ತೆ; 
ಸರ್ವಜೀವದಯಾ ಪರತ ಶ್ರವುಳ್ಳ ಸದ್ಭ ಕ್ರ ಶಿವಶರಣಗಣಂಗಳೆಲ್ಲ 
ಮುಗಿಲ ಮರೆಯ ಸೂರ, ನಶೆ ನೆಲದ ಮರೆಯ ನಿಧಾನದಂತೆ: 

ಒರೆಯ ಮರೆಯ ಅಲಗಿನಂತೆ; ಹಣ್ಣಿನ ಮರೆಯ ರಸೆದಂತೆ 

ಪರಮ ಪಾವನಮೂರ್ಲಿ ನಿರವಯಘನವನೊಡಗೂಡಿ 

ಸ್ಪರೂಪಿನಿಂದೆ ಗುಹೇಶ್ವರಲಿಂಗವು 
ತಾನು ತಾನಾಗಿರ್ದು ದನೇನೆಂಬೆನಯ್ಯ ಚನ್ನ ಬಸೆವಸ್ಗ. ॥ ೧೨೧ | 


೨೪೦ 


ಅಲ್ಲಮಪ್ರಭುದೇವರ ವಚೆನಸಂಪುಟ 
೮೧೬ 


ಅಯ್ಯ! ಸಮಸ್ತ ಧಾನ್ಯಾದಿಗಳಲ್ಲಿ, ಸಮಸ್ತ ಫಲಾದಿಗಳಲ್ಲಿ, 
ಸಮಸ್ತೆಪುಷ್ಪ ಪತ್ರಾದಿಗಳಲ್ಲಿ 
ಮಧುರ, ಒಗರು, ಕ್ಷಾರ, ಆಮ್ಲ, .ಕೆಹಿ, ಲವಣ ಮೊದಲಾದ 
ಸಮಸ್ತ ಪರಮಚಿದ್ರಸವಡಗಿರ್ಪಂತೆ, 
ಹೋಡಶಮದಗಜದಂತರಂಗದ ಮಧ್ಯದಲ್ಲಿ 
ಸಮಸ್ತ ವೈರಾಗ್ಯ ತಿರಸ್ಕಾರಸ್ಪ ರೂಪ ಮಹಾ [ಅ]ಜ್ಞಾನವಡಗಿರ್ಪ ಂತೆ, 
ಚಂದ್ರರ ಕಾಂತದ ಶಿಲಾಮಧ್ಯದಲ್ಲಿ ಚೆಜ ್ಸಲವಡಗಿರ್ಪಣಂತೆ, 
ನಿಶುಗಳು "ಕಂಡ ಕನಸು” ತಂದೆ ತಾಯಿಗಳಿಗೆ ಕಾಣಿಸಿದಂತೆ, 
ಕರವೀರ, ಸುರಹೊನ್ನೆ , ಜಾಜಿ, ಬಕುಳ್ಯ ಪಾದರಿ, ಪಾರಿಜಾತ್ಯ ಮೊಲ್ಲೆ, 
ಮಲ್ಲಿಗೆ, ತಾವರೆ, ನೈದಿಲು, ಸೆಂಪಿಗೆ, ದವನ, ಪಚ್ಚೆ, ಕಸ್ತೂರಿ, 
ಮರುಗ, ಬಿಲ್ವ ಮೊದಲಾದ ಪು ಪುಷ್ಪ ಪತ್ರಾ ದಿಗಳನ್ಲಿ 
ಮಹಾಸೆದ್ವಾಸನಾ ಸ್ಪ ಸೆರೂಪವಾದ “ಫರಿಮಳವಡಗಿರ್ಪಂತೆ, 
ಪ್ರಾಣ, ಅಪಾನ, ವ್ಯಾನ, ಉದಾನ, ಸೆಮಾನ, 
ಸ್ಸ ಕೂರ್ಮ, ಕೃಕರ, ದೇವದತ್ತ, ಧನಂಜಯವೆಂಬ ದಶವಾಯುಗಳ ಮಧ್ಯದಲ್ಲಿ 
ಭ್ರಮರನಾದ, ವೀಣಾನಾದ, ಘಂಟಾನಾದ, ಭೇರಿನಾದ ಮೇಘನಾದ, 
ಪ್ರಣಮನಾದ, ದಿವ್ಯನಾದ, ಸಿಂಹೆನಾದ, ಶರಭನಾದ, ಮಹಾನಾದಂಗಳಡಗಿರ್ಪಂತೆ, 
ಸೆದ್ಭಕ್ತ್ಮಶಿವಶರಣಗಣಂಗಳ ಮಧ್ಯದಲ್ಲಿ ಅಡಗಿರ್ದ, ಜಗದ ಜಡಜೀವರಿಗೆ 
ಗೋಚರವಲ್ಲದಿರ್ಪದು ನೋಡ! ಗುಹೇಶ್ವರಲಿಂಗವು, ಚನ್ನಬಸವಣ್ಣ » 110೨೨ 1 


6೧೭ 


ಅಯ್ಯ! ಸಮಸ್ಮಲೋಕದ ಅಹಂ-ಮವಮತೆಯೆಂಬ 
ಮೂಲಾಹಂಕಾರಂಗಳ ಪಾವುಗೆಯ ಹಾಡಿ ಮೆಟ್ಟಿನಿಂದು 
ಸರ್ವಾಂಗದಲ್ಲಿ ಚಿದಿ ಿಭೂತಿರುದ್ದಾ ೌಕ್ಷೆಮಂತ್ರ ಸ್ನ 
ಜ್ಞಾನ, ಕ್ರಿ ಯಾಪಾದೋದಕ ಪ್ರಸಾದಭಕ್ಕಿಯೆ 
ಅಂಗಮನ ಪ್ರಾಣಭಾವ ಇಂದ್ರಿಯಂಗಳಾಗಿ, ಹಿಂಡೆ ಹೇಳಿದ 
ಸೆದ್ಭಕ್ಷ್ಯ -ಮಹೇಶ್ವ ರ-ಪ್ರ ಸಾಡಿಎಕಾ. ಪಣಲಿಂಗಿ-ಶರಣ-ಐಕ್ಯಸ್ಥೆ ಲಂಗಳ 
ತನ್ನೊಳೆಗು ಮಾಡಿಕೊಂಡು: 
ಮೇಲಾದ ನಿರಾಲಂಬಸ್ಸೆಲದಲ್ಲಾ ಚರಿಸುವ ಶರಣನಂತರಂಗದಲ್ಲಿ 
ಅಣುವಿಂಗೆ ಅಣುವಾಗಿ; ಮಹತ್ಲಿಂಗೆ ಮಹತ್ತಾಗಿ 
ನೂರೊಂದು ಸ್ಫಲಂಗಳ ಕರತಳಾಮಳಕವಾಗಿ 
ಇಪ್ಪ ತ್ಲೊಂದು ಸಾವಿರದ [ಆ)ರುನೂರು ಮಂತ್ರಮಾಲಿಕೆಗಳ ಪಿಡಿದುಕೊಂಡು 


ಹೆಚ್ಚಿನ ವಚನಗಳು | ೨೪೧ 


ಇನ್ನೂರ ಹದಿನಾರು ಸಕೀಲಗರ್ಭದಿಂ 

ಪರಿಮಳ ಪರಿಮಳ ಕೂಡಿ ಭಿನ್ನದೋರದ ಹಾಂಗೆ ಏಕ ಸ್ವರೂಪಿನಿಂದೆ 
ದೀಕ್ಷಾ-ಶಿಕ್ಷಾ-ಮೋಕ್ಷ ಕಾರಣಾವತಾರಮೂರ್ತಿ ನಿಃಕಳೆಲಿಂಗವಾಗಿ 

ನೆಲಸಿರ್ಪದು ನೋಡ! ನಿರವಯಶೂನ್ಯಲಿಂಗಮೂರ್ತಿ 

ಗುಹೇಶ್ವರಲಿಂಗವು ಚನ್ನಬಸವಣ್ಣ. ll ೧೨೩ ॥ 


೮೧೮೦ 


_ ಸಾತ್ರಿಕ ಶರಣರ ನುಡಿ ಹುಸಿಯೆ? 
ಅದು ದಿಟ ಅದು ದಿಟ. 
ಒಳಗೆಂಬುದೆ ದೇವಲೋಕ, ಹೊರಗೆಂಬುದೆ ಮರ್ತ್ಯಲೋಕ. 
ಈ ಎರಡು ಲೋಕಕ್ಕೆ ಹೊರಗಾಗಿ ನಾವಿರಲು 
ಈ ಎರಡು ಲೋಕದೊಳಗೆಯೂ ತಾವೆ ಇರಲಿ ಗುಹೇಶ್ವರಾ. | ೧೨೪ ॥| 


೮೧೯ 


ಅಯ್ಯ, ಸ್ಲೊಲದೇಹೆದ ಸುಖದಲ್ಲಿ ಹೊದ್ದಿದವರು ಸೂಕರನ ಹಾಂಗೆ. 
ಸೂಕ್ಷ ದೇಹೆದ [ಸುಖದಲ್ಲಿ ಹೊದ್ದಿದವರು ಮದಗಜದಂತೆ. 
ಕಾರಣ ದೇಹದ ಸುಖದಲ್ಲಿ ಹೊದ್ದಿದವರು ರಾಜಹಂಸನ ಹಾಂಗೆ. 
ಅದೆಂತೆಂದಡೆ: 
ಸ್ಲೊಲದೇಹೆವೆಂದಡೆ ಸಪ್ತಧಾತುಯುಕ್ಕ್ತವಾದ ಪಂಚೆವಿಂಶತಿತತ್ತ ತ್ತ ಸೆ ರೂಪು, 
ಆ ದೇಹಕ್ಕೆ ಬಿಂದು ಮಾತ್ರ ಸುಖ ಪರ್ವತದಷ್ಟು ಸುಖ (ದುಃಖ?) ನೋಡು. 
ಸೊಕ್ಷೆ ಒದೇಹೆವೆಂದಡೆ: ಪಂಚೆರಸಾಮೃತಸ್ತೆರೂಪವಾದ ಕರಣಂಗಳು. 
ಆ ದೇಹಕ್ಕೆ ಬಿಂದು ಮಾತ್ರ ದುಃಖವು, 
ದಶವಿಧತತ್ತ ಸೆ ಸರವ ಕಾರಣ ಪರ್ವತದಷ್ಟು ಸುಖ ನೋಡಾ. 
NS 
ಅನಂತನಾದಸ್ವರೂಪವಾದ ಏಕತತ್ತ ವನ್ನುಳ್ಳ ಆತ್ಮನೆ ಕಾರಣದೇಹ, 
[ಅದು] ದಿವ್ಯ ಸುಧಾರಸಾಮೃತಸ್ತರೂಪವಾದ ಮಹಾಸದ್ದಂಧದ 
ಪರಿಮಳದಂತಿಪ್ಪು ದು ನೋಡಾ. 
ಆ ದೇಹಕ್ಕೆ ಅಣುಮಾತ್ರ ದುಃಖವಿಲ್ಲದ ಸುಖವುಂಟು ನೋಡಾ, 
ಶಿಂಗಸೆಂಗಿಯಾದ ಕಾರಣ. 
ಇಂತಪ್ಪ ಲಿಂಗಸೆಂಗದಿಂದ ಅಖಂಡಸುಖಿ ತಾನಾಗಬೇಕಾದಡೆ 
ಪಿಂಡಾದಿ ಜ್ಞಾನಶೂನ್ಯಾಂತಮಾದ ನೂರೊಂದು ಸ್ಸ ಳ-ಕುಳವ 
ಕರತಳಾಮಳಕವಾಗಿ ತಿಳಿದು, 


LE ಅಲ್ಲಮಪ್ರಭುದೇವರ ವಚನಸಂಪುಟ 


ಮೇಲಾದ ಜಾ ನಿ ನಶೂನ್ಯಸ್ಥ ಲದಲ್ಲಿ ನಿಂದು, 

ಪಿಂಡಾದಿ ಜ್ಞಾ ಗುಂಸತಿಸಿ ಸ ಲಂಗಳೆಂಬ ಮಾರ್ಗವು ತಪ್ಪದೆ 
ನಡೆ-ನುಡಿ ಸಂಪನ್ನ ರಾಗ ನಿಜಾಚರಣೆಯಲ್ಲಿ ನಿಂದು 

ಅರು ವೈರಿ ಅಪ್ಪ ಮದ [ಸಪ್ತ] ವ್ಯಸನವೆಂಬ ಮಾಯಾಪಾಶಪರ್ವತಕ್ಕೆ 
ವಜಾ ್ರಿಯುಧವಾಗಿ ನಂದರು ನೋಡಾ ನಮ್ಮ ಶರಣಗಣಂಗಳು. 
ಇಂತು_ಕಾರಣಸ್ವರೂಪವಾದ 

ಚಿದ್ಭನಲಿಂಗ ನಡೆ-ನುಡಿ-ಸ್ಥ ಳ-ಕುಳದನುಭಾವ ಸುಖವ ಪಡೆಯದ 
ಶೈವ ಜಡಕರ್ಮಿಗಳೆಲ್ಲ, 

ಅರುವ್ಯರಿ ಅಷ್ಟ ಮದ ಸಪ ಸೆಪ್ರವ್ಯಸನವೆಂಬ 

ME ಕಾಲ ಕಾಮರ,ಬಾಧೆಗೊಳಗಾಗಿ 

ಗುಹೇಶ್ವರಲಿಂಗದ ಶರಣರ ಮಾರ್ಗವನರಿಯದೆ [ಕೆಟ್ಟರು]. 

ಕೆಟ್ಟಿತೀ ಲೋಕ ನೋಡಾ ಸಿದ್ಧರಾಮಯ್ಯಾ. | ೧೨೫ 


6೨೦ 


SE ಅರಸಿ ಹಾ ಹಾ ಎನುತ್ತಿ ದ್ದೆ ನು. 
ದಕಿ ಬೆದಕಿ ಬೆದಬೆದ ಬೇವುತ್ತಿ ದ್ರ ನು 
ಗುೆತ್ಸ ರಾಕಣ್ಣ ಮೊದಲಲ್ಲಿದ್ದವನ ಕಾಣೆನು. 0೨೬ | 


೦೨೧ 


ಅರಸುವ ಬಳ್ಳಿ ಕಾಲ ಸುತ್ತಿ ತ್ರೆ ೦ಬಂತೆ, 

ಬಯಸುವ ಬಯಕೆ ಕ್ಸಸಾರಿದಂತೆ, 
ಬಡವ ನಿಧಾನವನೆಡಹಿ ಕಂಡಂತೆ, 
ನಾನರಸುತ್ತಲರಸುತ್ತ ಬಂದು 
ಭಾವಕ್ಯಗಮ್ಯವಾದೆ ಮೂರ್ತಿಯ ಕಂಡೆ ನೋಡಾ. 
ಎಣ್ನೆ ಅರಿವಿನ ಹರುಹ ಕಂಡೆ ನೋಡಾ. 
ಎನ್ನ ಒಳೆಹೊರಗೆ ಎಡೆದೆರಹಿಲ್ಲದೆ ಥಳಢಳಿಸಿ ಬೆಳಗಿ ಹೊೂಳೆವುತಿಪ್ಪ 
ಅಖಬಂಡೆ ಜ್ಯೋತಿ ತಿಯ ಕಂಡೆ ನೋಡಾ! 
ಕುರುಹಳಿದ ಕರಸ್ಥ ಲದ ನಿಬೆರಗಿನ ನೋಟದ 

ಎನ್ನ ಪರಮಗುರುವ ಕಂಡು ಬದುಃಕಿದೆನು ಕಾಣಾ ಗುಹೇ ಶ್ವ ರಾ. | ೧೨೭ 


ಹೆಚ್ಚಿನ ವಚನಗಳು ek 
೮೨೨ 


ಅರಿತು ಜನ್ಮವಾದವರಿಲ್ಲ ಸೆತ್ತು ಮರಳಿ ತೋರುವರಿಲ್ಲ. 
ದುರಭಿಮಾನವ' ಹೊತ್ತು ಅಘಟಿತ ಫಟಿತವ ನುಡಿವಿರಿ. 
ಈ ದೇಹವಿಡಿದು ನುಡಿವ ಪ್ರಪಂಚಿಗಳನೇನೆಂಬೆ ಗುಹೇಶ್ವರಾ. ೧೨೮ ॥ 


೮೨೩ 


ಅರಿದಡೆ ಸುಖವಿಲ್ಲ; ಮರದಡೆ ದುಃಖವಿಲ್ಲ! ಸೆತ್ತಡೆ ಚೇಗೆಯಿಲ್ಲ: 
ಬದುಕಿದಡೆ ಆಗಿಲ್ಲವೆಂಬ! ನಿರ್ಣಯದಲ್ಲಿ ನಿಶ್ಚಯಿಸಿ ನಿಲ್ಲದೆ! 
ನಾನು ನೀನೆಂಬ ಉಭಯವಳಿದು ಕೂಡುವ ಯೋಗದ ಹೊಲಬನರಿಯದೆ! 
ಬರಿಯ ಮರವೆಯ ಪ್ರೌಧಿಕೆಯಲ್ಲಿ ಕೆಟ್ಟರಯ್ಯ ಗುಹೇಶ್ವರ. ll ೧೭೯ 1 


೮೨೪ 
ಅರಿದರಿದು ನಿಮ್ಮ ಪರಿಕರ ಹೊಸತು 


ಅಲಗನೇರಿ ಹೂವ ಕೊಯ್ದು ಇಳಿದು ಬರುವಂತೆ, 
ಗುಹೇಶ್ವರಾ ನಿಮ್ಮ ಶರೆಣ ಚನ್ನ ಬಸನಣ್ಣಂಗಲ್ಲದೆ. I ೧೩ I 
೮೨೫ 
ಅರಿದ ಶರಣಂಗೆ ಆಚಾರವಿಲ್ಲ, ಆಚಾರವುಳ್ಳ ವಂಗೆ ಲಿಂಗವಿಲ್ಲ. 
ಲಿಂಗವಿಲ್ಲದ ಶರಣನ ಸುಳುಹು ಜಗಕ್ಕೆ ವಿಪಂಸತ, 
ಚೆರಿತ್ರವದು ಪ್ರಕಟವಲ್ಲ ನೋಡಾ! 
ಸೆಂಸಾರಿ ಬಳೆಸುವ ಓಬಯಕೆಯನೆಂದೂ ಹೊದ್ದನು. 
ಸಟೆಯ ಹಿಡಿದು ದಿಟವ ಮರೆದು, 
ಇಲ್ಲದ ಲಿಂಗವನು ಉಂಟೆಂದು ಪೂಜಿಸುವರಾಗಿ ಆಚಾರವುಂಟು, 
ಆಚಾರವುಳೆ ವಂಗೆ ಗುರುವುಂಟು, ಗುರುವುಳ್ಳ ವಂಗೆ ಲಿಂಗವುಂಟು, 
ಲಿಂಗಪೂಜಕಂಗೆ ಭೋಗವುಂಟು. 
ಈ ಬರಿಯ ಬಾಯ ಬಣ್ಣಕರೆಲ್ಲರೂ ಪೂಜಕರಾದರು. 
ಗುಹೇಶ್ವರಲಿಂಗವು ಅಲ್ಲಿ ಇಲ್ಲವೆಂಬುದನು; | 
ಈ ವೇಷಲಾಂಛನರೆತ ತೈಬಲ್ಲರು ಹೇಳಾ ಸಂಗನಬಸೆವಣ್ಣ. | ೧೩೧ ॥ 


೬ 


ಅರಿದು ಮರೆದು ಬೆರಗು ಹತ್ತಿತ್ತು. 
ಏನಂದರಿಯದೆ ಅದಂತೆಂದರಿಯದೆ 
ಗುಹೇಶ್ವರಾ ಗುಹೇಶ್ವರಾ ಎನುತ ಅಲ್ಲಿಯೆ ನಿಂದಿತ್ತು. | ೧೩೨ ॥ 


೨೪೪ 


ಅಲ್ಲಮಪ್ರಭುದೇವರ ವಚನಸೆಂಪುಟ 


೮೨೭ 


ಅರಿಯದ ಕಾರಣ ಕುರುಹುವಿಡಿದೆನಲ್ಲದೆ 
ಅರಿದ ಬಳಿಕ ಇನ್ನೇನೊ? | 
ಬಿಟ್ಟಡೆ ಸಮಯ ವಿರೋಧ, ಬಿಡದಿದ್ದದಡೆ ಜ್ಞಾನ ವಿರೋಧ. 
ಗುಹೇಶ್ವರಲಿಂಗವು ಉಭಯ ದಳದ ಮೇಲ್ಫದಾನೆ ಕಾಣಾ 


ಸಿದ್ಧರಾಮಯ್ಯಾ. | ೧೩೩ ॥ 


೮೨೮ 


ಅರಿಯದೆ (ಅರಿದು?) ಅರಸಿದಡೆ ಮನದ ವಿಕಾರ, 
ಸುಳಿದರಸಿದಡೆ ಪವನವಿಕಾರ, ನಿಂದರಸಿದಡೆ ದೇಹವಿಕಾರ, 
ಒಳೆಗನರಸಿದಡೆ ಜ್ಞಾನವಿಕಾರ. 
ಅರಸೆದೆ ಚೆರಸಿದಡೆ ಆತನೆ ಶರಣ ಗುಹೇಶ್ವರಾ. Il ೧೩೪ | 


೮೨೯ 

ಆರಿವ ಆತ್ಮ; 
ಕಂಗಳ ಮರೆಯಲ್ಲಿ ಕಾಂಬಂತೆ, 
ಕಿವಿಯ ಮರೆಯಲ್ಲಿ ಕೇಳುವಂತೆ 
ಕಂಗಳು ನಷ್ಟವಾದಲ್ಲಿ ಕರ್ಣ ಬಧಿರವಾದಲ್ಲಿ 
ಕಾಂಬುದು ಕೇಳುವುದು ಅಲ್ಲಿಯೆ ನಿಂದಿತ್ತು. 
ಆತ್ಮನ ಅರಿವಾವುದು? ಗುಹೇಶ್ವರನೆಂಬ ಕುರುಹಾವುದು; 
ಅಂಬಿಗರ ಚೌಡಯ್ಯ? | ೧೩೫ | 


೮೩೦ 

ಅರಿವನರಿದಹೆನೆಂಬುದು ಮರವೆ, 
ಮರಹ ಮರೆದಹೆನೆಬುದು ಮರವೆ. 
ಸಾಕಾರ ನಷ್ಟ ನಿರಾಕಾರ ದೃಷ್ಣವೆಂಬುದು ಭಾವದ ಬಳಲಿಕೆ. 
ಗುರುವೆಂಬುದು ಶಿಷ್ಯನೆಂದಲ್ಲಯ ಹೋಯುತ್ತು, 
ಶಿಷ್ಯನೆಂಬುದು ಗುರುವೆಂದಲ್ಲಿಯೆ ಹೋಯಿತ್ತು. 
ನಿರ್ಣಯದಲ್ಲಿ ನಿಜೈಕ್ಕನಾದಹೆನೆಂದಡೆ, ಎಚ್ಚರಿಕೆಯಲ್ಲಿ ತಪಿತ್ತು. 
ಸೆಹಜ ಸಂಬಂಧಕ್ಕೆ ಗುರುವಲ್ಲದೆ ಅಸಹಜಕ್ಕೆ ಗುರುವುಂಟೆ? 


ಹೆಚ್ಚಿನ ವಚನಗಳು ೨೪೫ 


ಗುಹೇಶ್ವರಲಿಂಗದಲ್ಲಿ ಪರವೆಂದಲ್ಲಿ ಗುರುವುಂಟಲ್ಲದೆ 
ಸ್ಪೆಯವೆಂದಲ್ಲಿ ನುಡಿಯಲಿಲ್ಲ. ll Oat Il 


೮೩೧ 


ಅರಿವನರಿದು ಮರಹ ಮರೆದು, 

ಸೆಂಕಲ್ಪ ಸಂಶಯವಳಿದ ನಿಲವನು, ಅರಿದ ಪರಿ ಎಂತು ಹೇಳಾ? 

ಅರಿದೆನೆಂದಡೆ ಜ್ಞಾನಕ್ಕೆ ದೂರ, ಮರೆದೆನೆಂದಡೆ ಮನಕ್ಕೆ ದೂರ. 

ನಿರ್ಭಾವದ ಹೊಲಿಗೆಯಲ್ಲಿ ಭಾವಸಂಕಲ್ಪ ಬಿಡದು. 

ನಮ್ಮ ಗುಹೇಶ್ವರಲಿಂಗದಲ್ಲಿ ಮನಮಗ್ಗ ಯೋಗ್ಯ 

ನಿನಗೆಂತು ಸಾಧ್ಯವಾಯಿತ್ತು ಹೇಳಾ ಸಿದ್ಧರಾಮಯ್ಯಾ? ॥ ೧೩೭ ॥ 


೮೩೨ 


ಅರಿವ ಬಲ್ಲೆನೆಂದು ಬಿರುನುಡಿಯ ನುಡಿವರೆ? 
ಸೆತ್ಯವನರಿದವಂಗೆ ಮಿಥ್ಯಾಭಾವವುಂಟೆ? 
ತಥ್ಯಮಿಥ್ಯ ಉಭಯಭಾವವಳಿದಿರಬೇಕು. 
ಸೆಮಯವೆಂಬುದು ಸಂಪದ. ಅದು ನಿನಗನ್ನ ವೆ? 
ಸರ್ವಮಯ ಸಂಪದವಾದಲ್ಲಿ 


ಗುಹೇಶ್ವರಲಿಂಗಕ್ಕೆ ತಥ್ಯಮಿಥ್ಯವಿಲ್ಲ ಘಟ್ಟಿವಾಳಯ್ಯ. ೧೩೮ ॥ 
೦೩೩ 


ಅರಿವರತು ಬೆರಗುಹೊಡೆದು, ಕುರುಹುಗೆಟ್ಟವನ, 
ಬಂದ ಬಟ್ಟೆಯಲ್ಲಿ ಬಾರದೆ ಹೋದವನ, 
ಕಂಗಳಲುಂಡವನ, ಮನದಲ್ಲಿ ದಣಿದವನ, 
ಕಿಚ್ಚಿಲ್ಲದೆ ಬೆಂದವನ, ಅಚ್ಛಲಿಂಗೈಕ್ಯನ, 
ಕೈಯಿಲ್ಲದೆ ಕೊಂಡವನ, ಬಾಯಿಲ್ಲದೆ ಉಂಡವನ, 
ಒಡಲಿಲ್ಲದೆ ಅವಗ್ರ ಹಿಸಿದವನ-ನಂಬು ಗುಹೇಶ ಶ್ಯರಲ್ಲಮನ! ll ೧೩೯ | 


0೦೩೪ 


ಅರಿವರತು ಮರಹುಗೆಟು ತನ್ನಲ್ಲಿ ತಾನು ಸನ್ನ ಹಿತನಾದವಂಗೆ 
ದುಃಖಿಸುವರೆ ಹೇಳಾ? ಶೋಕಿಸುವರೆ ಹೇಳಾ? 
ಒಡಲಿಲ್ಲದಾತಂಗೆ ಎಡೆಯಲೊಂದು ಅಳಿವುಂಟೆಂದು 
ನುಡಿದು ಹೇಳುವ ಮಾತು ಭ್ರಾಂತು ನೋಡಾ! 


೪೬ _ 


ಅಲ್ಲಮಪ್ರಭುದೇವರ ವಚನಸಂಪುಟ 


ಎರಡಿಲ್ಲದ ಐಕ್ಯಂಗೆ ಒಳೆಹೊರಗಿಲ್ಲ ನೋಡಾ, 
ಗುಹೇಶ್ವರನ ಶರಣ ಅಜಗಣ್ಣಂಗೆ! ll ೧೪೦ | 


೦೩೫ 


ಅರಿವಿಂಗಸಾಧ್ಯ, ಉಪಮೆಗೆ ಕಡೆ ಮುಟ್ಟ ದು! 
ಗುಹೇಶ್ವ ರನ ಕರುಣಪ್ರಸಾದಿ ಮರುಳುಶಂಕರೆದೇವ 
ಎಂತಿಪು 7ನೆಂಬುದ ತಿಳಿದು ನೋಡಾ, ಸಂಗನಬಸವಣ್ಣ. | ೧೪೦೧ ॥l 


೮೩೬ 


ಅರಿವಿಂದರಿಯಬಾರದು, ಕುರುಹುವಿಡಿದ ಪರಿಯೆಂತಯ್ಯಾ? 
ತೆರಹಿಲ್ಲದ ಘನವನರಿದೆಹೆನೆಂದಡೆ, ಅರುಹು ಮರಹು ನಷ್ಟವಾದ 
ಮಹದರಿವುತಾನಾಗಿ ಗುಹೇಶ್ವರಲಿಂಗವನರಿಯದಂತರಿಯಬೇಕು 
ಕಾಣಾ ಸಿದ್ಧರಾಮಯ್ಯ. | ೧೪೨ 1! 

೮೩೭ 

ಅರಿವಿನ ನಿರಿಗೆಗಾಣದೆ ಗಿರಿಯ ಕೋಡುಗಲ್ಲ ಮೇಲೆ 
ತಲೆಯೂರಿ ತಪಸ್ಸು ಮಾಡಿದಡಿಲ್ಲ, ಇಲ್ಲದ ಕಾಲಕ್ಕಿಲ್ಲ, 
ಗಾತ್ರವ ದಂಡಿಸಿದಡಿಲ್ಲ ಪೃಥ್ವಿಯ ತಿರುಗಿದಡಿಲ್ಲ, 
ತೀರ್ಥಂಗಳೆ ಮಿಂದು ನಿತ್ಯನೇಮಂಗಳ ಮಾಡಿ 
ಜಪಸೆಮಾಧಿಯಲ್ಲಿ ನಿಂದಡಿಲ್ಲ 
“ಪೂಜಾಕೋಟಿ ಸಮಂ ಸ್ತೋತ್ರಂ, ಸ್ತೊ ತ್ರಕೋಟಿ ಸೆಮಂ ಜಪಃ 
ಜಪಕೋಟಿ ಸಮಂ ಧ್ಯಾನಂ, ಧ್ಯಾನಕೋಟಿರ್ಮನೋ ಲಯಃ- 
ಎಂದುದಾಗಿ, 
ಸುತ್ತಿಸುಳಿವ ಮನವ ಚಿತ್ತಿನಲ್ಲಿರಿಸಿ, ಚಿತ್ತು ಲಯವಾದಡೆ ನಿತ್ಯಪ್ರಕಾಶ! 


ಗುಹೇಶ್ವರಲಿಂಗವ ಮತ್ತೆ ಅರಸೆಲುಂಟೆ? Il ೧೪೩ 1 


೮೩೮ 


ಅರಿವಿನ ಹದಯ ಕೆಂದೆರೆಯಬೇಕೆಂದು 
ಗುರುವೆಂದು ಕಲ್ಪಿ ಸಿಕೊಂಬರಲ್ಲದೆ, 
ಗುರುವೆಂದೆನಲುಂಟೆ ಶಿಷ್ಯಂಗೆ? 
ಶಿಷ್ಯನೆಂದೆನಲುಂ.* ಗುರುವಿಂಗೆ? 
ಗಮನಾಗಮನ ನಾ; ಯಾದ ಲಿಂಗಕ್ಕೆ 
ಅಂಗವೆಲ್ಲಿಯದು ಹೇ ನಾ ಗುಹೇಶ್ವರಾ? ll ೧೪೪ | 


ಹೆಚ್ಚಿನ ವಚನಗಳು ೨೪೭ 
೮೩೯ 


ಅರಿವಿನೊಳಗಣ ಮರಹು, ಮರಹಿನೊಳಗಣ ಅರಿವು! 
ಅರಿದು ಮರೆದು ನೆನೆದಡೆ ನೆಲೆಗೊಳ್ಳದು. 
ಅರಿವರಾರಯ್ಯಾ ಅಗಮ್ಯಲಿಂಗವನು? 
ಕೊಟ್ಟು ಕೊಂಡಾಡುವ ವ್ಯವಹಾರಕ್ಕೆ ಲ್ಲಿಯದೊ? 
ನೀರಲೊದಗಿದ: ಬೆಣ್ಣೆ ಮುಗಿಲಲೊದಗಿದ ಕಿಚ್ಚು 
ಪವನನ ಶಬ ) ಸಂಚಿ” ಬಣ ್ಲವುಂಟೆ? 
ಗುಹೇಶ್ವ ರಲಿಂಗದ ನಿಲವ 'ತೋರಬಾರದು-_ಕೇಳಾ ಸುಗನಬಸವಣ್ಣಾ. | ೧೪೫ || 


6೪೦ 


ಮರಹು ನಷ್ಟ ವಾದಲ್ಲದೆ ಅರಿವು ಸೆಯವಾಗದು. 

ಅರಿವು ಸೆಯವಾಗಿ ದೊರೆಕೊಂಡ ಬಳಿಕೆ; - 

ಗುರುವಾರು? ಲಿಂಗವಾರು? ಆವುದು ಘನ, ಆವುದು ಕಿರಿದು ಹೇಳಾ? 
ಗುಹೇಶ್ವರಲಿಂಗದಲ್ಲಿ ಅರಿದು ಮರೆದು ಉಪದೇಶವ ಹಡೆದಡೆ 

ಮುಂದೆ ನಿಜವೆಂತು ಸಾಧ್ಯವಪ್ಪುದು, 

ಹೇಳಾ ಮಡಿವಾಳ ಮಾಚಯ್ಯಾ? I O೪೬ I 


೮೪೧ 


ಅರಿವುಗೆಟ್ಟು ಮರ(ಕುರು?)ಹಳಿದು 
ಕುರುಹನರಸುವರೆ ಹೇಳಾ? 
ತಾನಳಿದು ತಾನುಳಿದು ತಾನುತಾನಾದ ನಿಜಶರಣಂಗೆ 
ಅಂತರಂಗದಲ್ಲಿ ಒಂದು ಅರಿವುಂಟೆ? 
ಗುಹೇಶ್ವರನ ಶರಣರ ನಿಲವು 
ಕಾಯಗೊಂಡವರ ಕಣ್ಣಿಂಗೆ ಸೆಂದೇಹವಾಗಿಪ್ಪದು, 
ನಿಸ್ಪಂದೇಹಿಗಳಿಗೆ ನಿಜವಾಗಿಪ್ಪುದು ನೋಡಾ ಮರುಳೆ. Il ೧೪೭ | 


೮೪೨ 


ಅರಿವು ಮರವೆಯನರಿದು ನೆರೆನಿಂದ ನಿಜವನಾರು ಬಲ್ಲರೊ? 
ಭಾವ ನಿರ್ಭಾವವ ಮೀರಿದ ಮಹಾಘನವ ಭಾವಿಸುವರಿನ್ನಾ ರೊ? 
ಅದು ಭಾವಕ್ಕತೀತವಾಗಿ ಭಾವಿಸೆಲಿಲ್ಲ, ಮನಕ್ಕೆ (ಅ]ಗೋಚರವಾಗಿ ನೆನೆಯಲಿಲ್ಲ. 


ಅಲ್ಲಮಪ್ರಭುದೇವರ ವಚನಸಂಪುಟ 


ಅರಿವುದಕ್ಕೆ ಕುರುಹಿಲ್ಲ, ಮರೆವುದಕ್ಕೆ ಲ. 


ಜ್ಞಾತೃ, ಸ್ಲಾನ, ಜ್ಞೇಯವಳಿದು ನೀಪ 


ಗುಹೇಶ್ವರಾ ನಿಮ್ಮ ಶರಣ, ನಿಶ್ಚಿ es 


೦೪೩ 


ಅರೂಪು ಕಾಣಬಾರದು, ಪೂಜಿಸುವ ಪರಿ ಇನ್ನೆಂತೊ?ಿ 


ರೂಪಿಂಗೆ ಕೇಡುಂಟು ಪೂಜಿಸುವ ಪರಿ ಇನ್ನೆಂತೊ? 
ಸೆಕಲ ನಿಷ್ಪಲ ಪೂಜೆಗೆ ಕಾರಣವಲ್ಲ! 

ಇನೆ ತಯಾ ಲಿಂಗವಂತರಿಗೆ ಪೂಜಿಸುವ ಪರಿ? 
ಲಿಂಗದ ಪರಿ ಇನೆ ್ಲಿಂತಯ್ಯಾ? 


. ಅರಿಯಬಾರದ ಲಿಂಗವನು ಅರಿವಂತೆ ಮಾಡಿಕೊಟ್ಟನು ಶ್ರೀಗುರು. 


ಈ ಎರಡುವನರಿದು ಪೂಜಿಸಬೇಕು ಗುಹೇಶ್ವ ರಾ. 


೮೪೪ 


Il ೧೪೮ ॥l 


ll ೧೪೯ 1 


ಅರ್ಚನೆ ಪೂಜನೆಯ ನಿಮಗೆ ನಾನು ಹಂಗು ಹರಿಯಿಲ್ಲದೆ ಮಾಡುವೆನಯ್ಯಾ 


ನಾ ಮಾಡುವ ಕ್ರೀಯೆಲ್ಲವು ನೀವೆಯಾದ ಕಾರಣ, 
ನಿಮ್ಮಲ್ಲಿ ತದ್ದ ತನಾಗಿದ್ದೆ ಕಾಣಾ ಗುಹೇಶ್ವ ರಾ. 


೮೪೫ 


ಅರ್ಧನಾರೀಶ,ರನೆಂಬರು ಅನುವನರಿಯದವರು. 
ತ್ರಿಪುರವಿಜಯನೆಂಬರು ವಿರೋಧಿಗಳಾದವರು. 
ಕಾಮಾರಿಯೆಂಬರು ಕಣ್‌ಕಾಣದವರು. 


ಜಟಾಜೂಟಕೋಟೀರಭಾರನೆಂಬರು ಜಾಣರಲ್ಲದವರು. 


ನಮ್ಮ ಗುಹೇಶ್ವರಲಿಂಗ ಇಂತಹ ಬಹುರೂಪದವನಲ್ಲ! 
೮೪೬ 


ಅರ್ಪಿತ ಅನರ್ಪಿತವನಾರುಬಲ್ಲರೆಯ್ಯಾ? 
ಅರ್ಪಿಸಿ ಕೊಂಬುದು ಅನರ್ಪಿತ 
ಅರ್ಪಿಸೆವೆ ಕೊಂಬುದೂ ಮುನ್ನವೆ ಅನರ್ಪಿತ. 
ಅರ್ಪಿಸಿ ಅರ್ಪಿಸೆದೆ ಕೊಳೆಬಲ್ಲ 
ಗುಹೇಶ್ವರಾ ನಿಮ್ಮ ಶರಣ. 


| ೧೫೦ | 


I ೧೫೧ | 


| ೧೫೨ ॥ 


ಹೆಚ್ಚಿನ ವಚನಗಳು ೨೪೯ 
೮೪೭ 


ಅವಧಿ ಅಳಿಯಿತ್ತು ವೃವಧಾನ ಉಳಿಯಿತ್ತು. 
ನಿಜವೆ ನಿಜವನೊಡಗೂಡಿತ್ತು ಕೇಳಾ ಬಸೆವಣ್ಣ t 
ಕಲಿಯುಗದಲ್ಲಿ ಮುಂದೆ ಇರಬಾರದು ನಿಜ ಶರಣಂಗೆ 
ನಡೆ ನೀನು-ಕಪ್ಪಡಿಯ ಸೆಂಗಯ್ಯನಲ್ಲಿ ಒಡಗೂಡು. 
ಉಳುಮೆಯಲ್ಲಿ ನಿಜವನೆಯ್ದು ನಡೆ, ಚನ್ನ ಬಸವಣ್ಣಾ. 
ಸೊಡ್ಡ ಳ ಬಾಚಿರಸೆರು ಮೊದಲಾದ ಪ್ರಮಥರೆಲ್ಲರು 
ನಿಜವನೆಯ್ದುವುದು ನಿರ್ವಯಲ ಸಮಾಧಿಯಲ್ಲಿ. 
ಬಗಿದು ಹೋಗಿ ಲಿಂಗದೊಳಗೆ ಹೊಗುವರೆಲ್ಲರೂ! 
ನಡೆಯಿರಿ ಕಾಯವೆರಸಿ ಲಾಸಕ್ಸೆ, ಕಾಯಸೆಹಿತ ಎಯ್ದುವುದು. 
ನಿಮಗೆಲ್ಲರಿಗೆಯೂ ಉಪದೇಶಮಂತ್ರ ತಪ್ಪದು. 
ನಮಗೆ ಕದಳಿಯಲ್ಲಿ ಹೊಕ್ಕು ನಿಜದಲ್ಲಿ ಒಡಗೂಡುವ ಪರಿಣಾಮ. 
ಇದು ನಮ್ಮ ಗುಹೇಶ್ವರಲಿಂಗದ ಆಣತಿ ನಿಮಗೆಲ್ಲರಿಗೆಯೂ. | ೧೫೩ 


೮೪೮ 


ಅವಸ್ಥಾತ್ರಯಮಂ ಬಿಟ್ಟು ಇಷ್ಟಲಿಂಗದ ಗರ್ಭದಲ್ಲಿ 
ಕಾಯವ ನಿಕ್ಷೇಪವಂ ಮಾಡಿದ ಬಳಿಕ ಕಾಲನ ಭಯವಿಲ್ಲ. 
ನೇತ್ರದಲ್ಲಿರ್ದ ಪ್ರಾಣಲಿಂಗದ ಮೇಲೆ ಮನವ ನಿಲಿಸಿದ ಬಳಿಕ ಕಾಮನ ಭಯವಿಲ್ಲ. 
ಹ್‌ ಸ್ಥಾ ಗಿ ಅಂತರೆಂಗದ ಭಾವ 
ಜ್ಯೋತಿರ್ಲಂಗದಲ್ಲಿ ಅರಿವು ಸಂಧಾನದಿಂ ಸಮರಸವಾಗಲು, ಕರ್ಮದ ಭಯವಿಲ್ಲ. 
ಈ ತ್ರಿಲಿಂಗ ಸೆಂಬಂಧದಿಂದ ಕಾಲಕಾಮಕರ್ಮವನೊತ್ತಿ ಮೆಟ್ಟಿ ನಿಲ್ಲದೆ, 
ವಿಷಯಸುಖಕ್ಕೆ ಮೆಚ್ಚಿ ಆ ಮೂವರ ಕಾಲ ಕೆಳಗೆ ಬಿದ್ದು, 
ಮಹಾದುಃಖಕ್ಕೊಳಗಾದರು, ನ 
ಈ ವಿಷಯಗಾಳಿ ಸೋಂಕಲು ಹರಿ ಹತು ಬು ಭವವೆತ್ತಿದ. 
ಅಜ ೨೧ ಭವವೆತ್ತಿ ಶಿರ ಕಳಕೊಂಡ. 
ಇಂದ್ರನ ಮೈ ಕೆಟ್ಟಿತ್ತು, ಚಂದ್ರ. ಕ್ಷಯ ರೋಗಿಯಾದ. 
ದಿವಸೇಂದ್ರ ಕಿರಣ ನಷ್ಟವಾದ. 
ಮನೀಂದ್ರರ್ನಷ್ಟವಾಗೆ ಮಡಿದರು. 
ಮನು ಮಾಂಧಾತರು ಮಂದಮತಿಗಳಾದರು. 
ದೇವ ದಾನವ ಮಾನವರು ಮಡಿದರು. 


ಇದ ನೋಡಿ ನಮ್ಮ ಶರಣರು, 


೨೫೦ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ವಿಷಯಗಾಳಿ ತಮ್ಮ ಸೋಕೀತೆಂದು ಶಾಂಭವ ಪುರದಲ್ಲಿಯೆ ನಿಂದು, 
ನಿರ್ವಿಷಯಾಸ್ತ್ರದಲ್ಲಿ ವಿಷಯಗಾಳಿಯ ಛೇದಿಸಿ ಜಯಿಸಿ 
ಅಕ್ಷಯ ಸುಖಿಗಳಾದರು ನೋಡಾ ಗುಹೇಶ್ವರಲಿಂಗದಲ್ಲಿ. il ೧೫೪ ॥l 


೮೪೯ 


ಅವಸೆ ಅವಸೆ ಯ ಕೂಡಿ, ಬಿಂದು ನಾದವ ಕೂಡಿ, 
ಕಳೆಕಳೆಗಳು ಒಂದಾದ ಪರಿಯ ನೋಡಾ! 
ಅದು ಲಿಂಗದಲನಿಮಿಷ, ಆನೆಂಬ ಗುರುಪದವಾದೆನಯ್ಯಾ. 
ಹಿಂದು ಮುಂದ ಒಂದು ಮಾಡಿ ಮೂರ್ತಿಯಾಗಿ 
ಲಿಂಗ ಜಂಗಮವಾದ ಪರಿಯ ನೋಡಾ! ' 
ಗುಹೇಶ್ವರನ ಅಮಳೋಕ್ಯವಾದ ಸೆಂಗನಬಸವಣ್ಣ ನ 
ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. Il ೧೫೫ 11 


೮೫೦ 


ಅಶನಕ್ಕಂಜಿ 'ವೇಷವನೆ ಹೊತ್ತು ದೇಶವ ತೊಳಲುವ 
ಹಿರಿಯರ ಗಂಡ, ಕಾಲನ ಗಂಡ ಕರ್ಮದ ಗಂಡ 
ಲಿಂಗವಿಡಿದು ಸಾವ ಹಿರಿಯರ ಗಂಡ 
ಗುಹೇಶ್ವರಾ ನಿಮ್ಮ ಶರಣ ಘಟ್ಟಿವಾಳ 
ಅಲ್ಲಮನಂತಿಂತೆಂಬವರ ಗಂಡ. | O೫೬ I 


೮೫೧ 


ಅಷ್ಟವಿಧಾರ್ಚನೆ ಪಹೋಡಶೋಪಚಾರಂಗಳ 
ಹೆಂಗು ಹರಿಯಿಲ್ಲದೆ ಮಾಡುವೆನು. 
ನಾ ಮಾಡುವ ಕ್ರೀಗಳೆಲ್ಲವು ನೀವೆಯಾದ ಕಾರಣ 
ಗುಹೇಶ್ವರಾ ನಿಮ್ಮಲ್ಲಿ ತದ್ದ ತವಾಗಿದ್ದೆನು. | ೧೫೭ ॥ 


6೫೨ 


ಅಹುದಹುದು ಕಿಂಕುರ್ವಾಣ! ಬುರು ಭಾಷ್ಪ! 
ಬಲ್ಲವರು ಬಲ್ಲೆವೆಂದೆಂಬರೆ? 
ಲಿಂಗಮಂತರ ಮಹಿಮೆ ಈ ಹೀಂಗಿರಬೇಡಾ? 
ಗುಹೇಶ್ವರನ ಆಪ್ಯಾಯನವನಡಗಿಸುವ ಅನುವನು 
ನೀನಲ್ಲದೆ ಮಹೀತಳದೊಳು ಮತ್ತೆ ಬಲ್ಲವರಾರು? 
ಹೇಳಾ ಸಂಗನಬಸವಣ್ಣಾ R | ೧೫೮ ॥ 


ಚ್ಲಿನ ವಚನಗಳು ೨೫೧ 


ಅಹುದಹುದು ಬಸವಣ್ಣಾ ನೀನೆಂದುದನಲ್ಲಿನಬಹುದೆ? 
ಎನ್ನ ಮನದ ಕಪ್ಪ ಕಳೆದು ನಿರ್ಲೇಪನ ಮಾಡಿ 
ಎನ್ನ ನಿರವಯಲಲ್ಲಿ ನಿಲಿಸಿ ಪ್ರತಿಷ್ಮೆಯ ಮಾಡುವಾತನು 
ನೀನೆಂಬುದು ಸೆತ್ಯವಚನ ನೋಡಾ. 
ಗುಹೇಶ್ವರನ ಮಹಾಗಣಂಗಳಿದ್ದಲ್ಲಿಗೆ ಹೋಗಿ 
ತಿಳುಹಿಕೊಂಡು ಬಾರಾ ಸೆಂಗನಬಸೆವಣ್ಣಾ. ll O೫೯ ll 


೮೫೪ 


ಅಹುದಹುದು, 

ಭಕ್ತಿಭಾವದ ಭಜನೆ ಎಂತಿರ್ದುದಂತೆ ಅಂತರಂಗದಲ್ಲಿ ಅರಿವು. 
ಆ ಅಂತರಂಗದ ಅರಿವಿಂಗೆ ಆಚಾರವೆ ಕಾಯ. 
ಆಚಾರವೆಂಬ ಕಾಯವಿಲ್ಲದಡೆ ಅರಿವಿಂಗೆ ಆಶ್ರಯವಿಲ್ಲ. 
ಅರಿವು ಆಚಾರದಲ್ಲಿ ಸಮವೇಧಿಸಿದ ಲಿಂಗೈಕ್ಯನ 
ಕ್ರಿಯಾಬದ್ಧನೆಂದು ನುಡಿದಡೆ ಪಂಚಮಹಾಪಾತಕ. 
ನಿನ್ನ ಅರಿವಿಂಗೆ ಆಚಾರವಾಗಿ, ಆಚಾರಕ್ಕೆ ಆಳಾಗಿ 

ಗುಹೇಶ್ವರನು ನಿನ್ನ ಕ್ಸೈವಶಕ್ಕೆ ಒಳಗಾದನು 
ನಿನ್ನ ಸುಖಸೆಮಾಧಿಯ ತೊರು, ಬಾರಾ ಸಿದ್ಧರಾಮಯ್ಯ. Il O೬೦ Il 


೦೫೫ 


ಅಹುದಹುದು, ಸಾಕಾರ ಶರಣರ ನುಡಿ ಹುಸಿವುದೆ? ದಿಟದಿಟ ತಪ್ಪದು! 
ಒಳೆಗೆಂಬುದೇ ದೇವಲೋಕ; ಹೊರಗೆಂಬುದೇ ಮರ್ತ್ಯಲೋಕ. 
ಈ ಎರಡು ಲೋಕದೊಳಗೆಯೂ ತಾವಿರಲಿ. 
ಈ ಎರಡು ಲೋಕಕ್ಕೆ, ನಾ ಮುನ್ನವೆ ಹೊರಗು ಗುಹೇಶ್ವರಾ. ll ೬೧ | 


೮೫೬ 


ಅಳಿಯ, ಬಳಿಯೆ ಸುಳಿವನಲ್ಲ ಪ್ರಳಯವಿಲ್ಲದ ವಿಜಯನು. 
ಕುಳಾಕುಳೆದ ಆತ್ಮನ ಅಂಗದ ಸೆಂಗಿಯಲ್ಲ. 
ಸುಳುಹಿನೊಳಗಣ ಸೂಕ್ಷ ವ ತಿಳಿದು ನೋಡುವಡೆ 
ಅಣಿಮಾದಿ ಗುಣರಹಿತನು, ಅಕಲ್ಪಿ ತಮಹಿಮನನೇನೆಂಬೆ? 
ನೆಳಲ ಕಳವಳದ ಬಳಿಯ ಭಾವರೂಪನಲ್ಲ! 


೨೫೨ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಬೆಳಗಿನೊಳಗಣ ಬೆಳೆಗು, 
ಗುಹೇಶ್ವರಾ ನಿಮ್ಮ ಶರಣನ ನಿಲವು! | ೧೬೨ | 


೮೫೭ 


ಅಳಿವನಲ್ಲ ಉಳಿವನಲ್ಲ ಘನಕ್ಕೆ ಗಮನನಲ್ಲ ಮನಕ್ಕೆ ಸಾಧ್ಯನಲ್ಲ 
ತನ್ನ ತಪ್ಪಿಸಿ ಇದಿರನೊಪ್ಪಿಸಿಹೆನೆಂಬ ಭಿನ್ನಭಾವಿಯಲ್ಲ, 
ಗುಹೇಶ್ವರನ ಶರಣ. 
ಅಜಗಣ್ಣ ನ ಅಂತಿಂತೆನಬಾರದು ಕೇಳಾ ತಾಯೆ. | O೬೩ || 


೮೫೮ 


ಅಳಿವರ ಉಳಿವರ ಸುಳಿವರ ನಿಲವ ನೋಡಿ ಕಂಡು 
ಸೋಂಕಿಲ್ಲದ ರೂಪಿಲ್ಲದ ನಿಜವ ಬಯಸುತ್ತಿದ್ದೆ, 
ಕಾಲಿಲ್ಲದೆ ನಡೆಯುತ್ತಿದ್ದೆ, ಕಣ್ಣಿ ಲ್ಲದೆ ನೋಡುತ್ತಿದ್ದೆ ಗುಹೇಶ್ವರಾ ll O೬೪ Il 


೮೫೯ 


ಆಕಾರನಿರಾಕಾರವೆಂಬೆರಡೂ ನಾನೆ; 
ದಿಟ ದಿಟ ತಪ್ಪದು ಕೇಳಾ. 
ಆಕಾರಕ್ಕೆ ಭಾವವೆ ಪ್ರಾಣ (ಪ್ರಮಾಣ?), 
ನಿರಾಕಾರಕ್ಕೆ ಮಹಾಜ್ಞಾನವೆ ಪ್ರಾಣ (ಪ್ರಮಾಣ?)- 
ಇಂತೀ ಉಭಯಕುಳಕ್ಸೆ ಇದು ಲಕ್ಷಣ ಕೇಳಾ. 
ಎರಡರೊಳೆಗೆ ಅವ ಮುಖದಲ್ಲಿ ಇಪ್ಪಾತನು, 
ಆ ಮುಖದಲ್ಲಿ ಶುದ್ಧನಾಗದನ್ನ ಕ್ಕರ 


ಗುಹೇಶ್ವರಲಿಂಗಕ್ಕೆ ದೂರ ಕೇಳಾ ಸಂಗನಬಸವಣ್ಣಾ. l O೬೫ 1 


೮೬೦ 


ಆಕಾಶ ಒಂದಂಡಜ, ಪೃಥ್ದಿ } ಒಂದಂಡಜ (ಒಂದು ಪಿಂಡಜ?) 
ಆ ಎರಡರ ಮಧ್ಯದಲ್ಲಿ ಪಕ್ಷಿ ಮರಿಗಳನಿಕ್ಕಿತ್ತ ಕಂಡೆ. 
ತುಪ್ಪುಳು ಬಾರದು ಅದರೊಪ್ಪ ವನೇನೆಂಬೆನು ಗುರುವೆ? 
ಬಯಲನೆ ಉಡುಗಿತ್ತು ನಿರ್ವಯಲನೆ ಗೂಡು ಮಾಡಿತ್ತು, 
ಉರಿಯನೆ ಉಂಡಿತ್ತು ಮಧುರಸವನೆ ಹಿಂಡಿತ್ತ ಕಂಡೆ. 
ಪಕ್ಷಿಗೆ ಪಕ್ಕ ಬಂದಿತ್ತು ಗಗನಕ್ಕೆ ಹಾರಿತ್ತು! 
ಹಾರಿ ಹೋಗುತ್ತ ನಮ್ಮ ಗುಹೇಶ್ವರಲಿಂಗವ ಕೂಡಿತ್ತ ಕಂಡೆ! | O೬೬ | 


ಹೆಚ್ಚಿನ ವಚನಗಳು ೨೫೩ 


೮೬೧ 


ಆಕಾಶದಂತರಂಗದಲ್ಲಿ ತೋರುವ ಸಕಲ ವರ್ಣಂಗಳೆ ವರ್ಣಿಸುವರು, 
ನಿರವಯದ ನಿಲವನೆತ್ತ ಬಲ್ಲರು? 
ಅರಿವನಾಶ್ರಯಿಸಿ ಮನವ ಮುಂದುಗೊಂಡು 
ನೆನಹಿಂಗೆ ಗುರಿಯಾದವರೆಲ್ಲರೂ ನಿರವಯದ ನಿಲವನೆತ್ತ ಬಲ್ಲರು? 
ವರ್ಣನಾಮವಳಿಯದಾಗಿ. 
ಆಕಾಶದಂತರಂಗ ಬಹಿರಂಗವೆನಲಿಲ್ಲದ ನಿರವಯವು! 
ಗುಹೇಶ್ವರನೆನಲಿಲ್ಲದ ನಿಲವಿಗೆ ಸೊಲ್ಲು ಸಲ್ಲುವುದೆ? ll ೧೬೭ || 


೮೬೨ 
ಆಕಾಶದಲ್ಲಾಡುವ ಪಕ್ಷಿ ಆಕಾಶವ ನುಂಗಿ ಮಹದಾಕಾಶದಲ್ಲಾಡುತ್ತಿದ್ದಿ 


ಆಡುವ ಪಕ್ಷಿಯೊಳಗಾದ ಆಕಾಶದ ಪಕ್ಷಿಗೆ ತೆರಪುಗೊಟ್ಟ ಮಹದಾಕಾಶವನೊಂದು 
ಶಂಕೆಯಲ್ಲಿ ಷಡಾಂಗವಾ ಎಲೆಯುದುರಿದ ವೃಕ್ಷದಂತುಲುಹೆಡಗಿದ ಶರಣ, 

ಗಗನದ ಪರಿ. 

ಬೆಳಗಿನೊಳಗೆಂಬುದು ಮುನ್ನಿಲ್ಲವೋ ವಾಯುರೂಪಿನ ಪರಿಯಂತುಟಲ್ಲವೊ, 
ಪ್ರಾಣಲಿಂಗ ಲಿಂಗ ಪ್ರಾಣವೆಂಬುದು ಮುಂದಿಲ್ಲವೊ. 

ಯಥಾಲಿಂಗ ತಥಾ ಶರಣನೆಂಬುದು ಮುನ್ನಿಲ್ಲವೋ. 

ನಾನೂ ಇಲ್ಲ ನೀನೂ ಇಲ್ಲ ಮತ್ತೇನೂ ಏನೂ ಇಲ್ಲವೋ 

ಗುಹೇಶ್ವರನೆಂಬ ಲಿಂಗ ನಿಶ್ಚಿಂತ ನಿರ್ವಯಲವೋ. O೬೮ ॥ 


೮೬೩ 


ಆಕಾಶವನಡರುವಂಗೆ ಅಟ್ಟಗೋಲ ಹೆಂಗೇಕೊ? 
ಸಮುದ್ರವ ದಾಟುವಂಗೆ ಹೆರಿಗೋಲ ಹೆಂಗೇಕೊ? 
ಸೀಮೆಯ ಮೀರಿದ ನಿಸ್ಟೀಮಂಗೆ ಸೀಮೆಯ ಹೆಂಗೇಕೊ? 
ಗುಹೇಶ್ವರಲಿಂಗದಲ್ಲಿ ನಿಸ್ಸೀಮ ಸಿದ್ಧರಾಮಯ್ಯದೇವರಿಗೆ 
ಲಿಂಗವೆಂದೇನು ಹೇಳಾ ಚನ್ನಬಸವಣ್ಣಾ ? | ೧೬೯ | 


೦೬೪ 


ಆಕಾಶವ ಮೀರುವ ತರುಗಿರಿಗಳುಂಟಿ? 
ನಿರಾಕಾರವ ಮೀರುವ ಸಾಕಾರವುಂಟೆ? 
ಗುಹೇಶ್ವರಲಿಂಗವ ಮೀರುವ ಒಡೆತನವುಂಟೆ, ಸೆಂಗನಬಸೆವಣ್ಣಾ ? ll ೧೭೦ ॥| 


೨೫೪ 


ಅಲ್ಲಮಪ್ಪಭುದೇವರ ವಚನಸಂಪುಟ 


೮೬೫ 


ಆಚಾರ ಅನಾಚಾರವೆಂದಡೆ ಹೇಳಿಹೆ ಕೇಳಿರಣ್ಣಾ - 
ಸೆರ್ವಪದಾರ್ಥಂಗಳ ಇದಿರಿಟ್ಟಲ್ಲಿ ಇಷ್ಟಲಿಂಗಕ್ಕೆ ಕೊಟ್ಟು 
ಪ್ರಸಾದವೆಂದು. ಕೊಂಡು ಸುಯಿಧಾನವಿಲ್ಲದೆ ಸೂಸಿದಲ್ಲಿ, ದೂಷಿಸಿ 
ಪ್ರಸಾದದಲ್ಲಿ ಒಳ್ಳಿ ತು ಹೊಲ್ಲಹ ವಿಷ ಸಿಹಿ ಹುಳಿ ಸಪ್ರೆಯೆಂದು 
ಜರೆದು ರುಂಕಿಸಿ ಬಿಡುವ ಕರ್ಮಿಗಳು ನೀವು ಕೇಳಿರೊ- 
ಜ್ಯೋತಿಯ ತಂದು ಬತ್ತಿಯ ಮುಟ್ಟಿ ಸಲು ಜ್ಯೋತಿಯಪ್ಪ ತೆ ಕಾಣಿರೊ 
ಒಂದು ವೇಳೆ ಪ್ರಸ ಸಾದನೆಂದು ಕ ಮತ್ತೊಂದು ವೇಳೆಯಲ್ಲಿ 
ಎಂಜಲೆಂದು ನಂದಿಸುವ 
ಪ್ರಸಾದದ್ರೋಹಿಗಳಿಗೆ ದೇವಭಕ್ತರೆನ್ನ ಲಾಗದು. 
ಅವರಿಗೆ ಸೂರ್ಯಚಂದ್ರರುಳ್ಳನ್ನ ಕೃ ನರಕ. 
ಎಕ್ಕಲನರಕದಲ್ಲಿ ಮುಳುಗಾಡುತ್ತಿ ಪ್ಪ ವರ ಮುಖವನೆನಗೆ ತೋರದಿರಾ 
ಗುಹೇಶ್ವರ. | ೧೬೭೧ 1 


ಲ೬೬ 


ಆಚಾರ ಅನಾಚಾರವೆಂದು ಎರಡು ಪ್ರಕಾರವಾಗಿಪ್ಪು ದು. 
ಆಚಾರವೆಂದಡೆ ಹೇಳಿಹೆ ಕೇಳಿರೊ: 
ಸರ್ವಪದಾರ್ಥಂಗಳು ಇದಿರಿದ್ದ ಲ್ಲಿ ಆ ಪದಾರ್ಥಂಗಳ ಶುದ್ಧ ವ ಮಾಡಿ 
ಲಿಂಗಕ್ಕೆ ಸೆಮರ್ಪಿಸುವಲ್ಲಿ ) ಭೋಜ್ಯಭೋಜ್ಯ ಕೈ 
ಶಿವಮಂತ್ರಯುಕ್ತನಾಗಿ ಪ್ರಸಾದಗ್ರಾಹೆಕನಾಗಿರಬಲ್ಲಡೆ 
ಆತನೆ ಪ್ರಸಾದಿ, ೬ ನೀರಮಾಹೇಶ್ವರಸೆಂಬೆ. 
ತಟ್ಟುವ ಮುಟ್ಟುವ ತಾಗು[ವ] ನಿರೋಧವೆಲ್ಲವನು 
ಹಲ್ಲು ಕಡ್ಡಿ ದರ್ಪಣ ಮೊದಲಾದ ಸರ್ವವ್ಯವಹಾರದಲ್ಲಿ 
ಅವುದಾನೊಂದು ಭೋಗಿಸಲು, ಆವುದಾನೊಂದು ಕ್ರೀಡಿಸೆಲು 
ಲಿಂಗವೆ ಪ್ರಾಣವಾಗಿರಬಲ್ಲಡೆ ಆ ಮಹಾಂತನೆ ಸರ್ವಾಚಾರಸೆಂಪನ್ನ ನೆಂಬೆ. 
ಅಂತಪ್ಪ ಮಹಾತ್ಮನ ತ್ರಿವಿಧಮುಖವನರಿದು ಕರುಣಪೂರಿತನಾಗಿ 
ಪ್ರಸಾದವ ಕೊಂಡಡೆ ಪಾವನವೆಂಬೆ 
ಆತನ ಕೇವಲ ಮಹಾನುಭಾವ ಪರಮಜ್ಞಾನಪರಿಪೂರ್ಣನೆಂಬೆ, 
ಆ ಮಹಾತ್ಮನೆ ತ್ರೆ 4ಜಗದೊಡೆಯನೆಂಬೆ ಗುಹೇಶ್ವರಾ. | ೧೭೨ ॥| 


೮೬೭ 


ಆಚಾರಲಿಂಗವಿಡಿದು ಗುರುಲಿಂಗವ ಕಾಣಬೇಕು. 
ಗುರುಲಿಂಗವಿಡಿದು ಶಿವಲಿಂಗವ ಕಾಣಬೇಕು. 


ಹೆಚ್ಚಿನ ವಚನಗಳು ೨೫೫ 


ಶಿವಲಿಂಗವಿಡಿದು ಜಂಗಮಲಿಂಗವ ಕಾಣಬೇಕು. 

ಜಂಗಮಲಿಂಗವಿಡಿದು ಪ್ರಸಾದಲಿಂಗವ ಕಾಣಬೇಕು. 

ಪ್ರಸಾದಲಿಂಗವಿಡಿಮ ನಲಿದ ಕಾಣಬೇಕು. 

ಇಂತೀ ಷಡುಸ್ಸಲದ ಧಾತುವ ಸೆಂಬಂಧಿಸಿ 

ಒಂದು ಮಾಡಿಕೊಂಡಿಪ್ಪ = ಕರಸ್ಥಲದ ಅನುವ 

ಗುಹೇಶ್ವರನ ಶರಣ ಸಂಗನಬಸೆವಣ್ಣಿ ಬಲ್ಲ, 

ಜಿಸೆಗೆನುಿಬ ಬಾರಾ ಸಿದ ಸ ರಾಮಯ್ಯ. Il ೧೭೩ 1 


೮೬೮ 


ಆಚಾರವಂಗಲೇಪವಾಗಿ, ಕಾಯಮುಕ್ತನು ನೀನು ನೋಡಯ್ಯಾ. 
ಅರಿವು ಅಂತರಂಗದಲ್ಲಿ ಭರಿತವಾಗಿಪುು ದಾಗಿ, 
ಮನೋಮುಕ್ತನು ನೀನು ನೋ 
ಅರ್ಪಿತ ಪರಿಣಾಮದಲ್ಲಿ ಅವಿರಳವಾಗಿಪ್ಪುದಾಗಿ 
ಸರ್ವಾಂಗಲಿಂಗೈಕ್ಯನು ನೀನು ನೋಡಯ್ಯಾ. 
ಮುಕ್ತನಲ್ಲೆಂಬ ಬಳಕೆಯ ಮಾತಂತಿರಲಿ, 
ಬಯಲ ಭ್ರಮೆಯ ಕಳೆದು ಭವದ ಬಟ್ಟೆಯ ಹರಿದಿಪ್ಪ ದ 
ನಮ್ಮ ಗುಹೇಶ್ವರಲಿಂಗ ಬಲ್ಲನು 
ನೀನು ಮರೆಯಾಗಿ ನುಡಿವರೆ ಸೆಂಗನಬಸವಣ್ಣಾ. Il ೧೭೪ ॥| 


೮೬೯ 


ಆಚಾರವೆ ಲಿಂಗ, ಆ ಆಚಾರದರಿವೆ ಜಂಗಮ 
ಅಂಗವೆ ಲಿಂಗ, ಚೈ ವೆ ಜಂಗಮ 
ಆ ಜಂಗಮದ ಸೇವೆಯೆ ಲಿಂಗ, ಕೈಕೊಂಬುದೆ ಜಂಗಮ. 
ನಮ್ಮ ಗುಹೇಶ್ವರನ ಶರಣರು ಮಚ್ಚುವಂತೆ, 
ಮಡಿವಾಳನ ಕಾಯಕದಂತೆ, ನಿರೂಪಿಸಿದ 


ಚನ್ನ ಬಸವಣ್ಣನ ಕರುಣದಲ್ಲಿ ಬದುಕಾ ಚಂದಯ್ಯಾ. ll ೧೭೫ || 
೮೭೦ 


ಆಚಾರವೆ ಸ್ಪರೂಪವಾದ ಕುರುಹಿನ ಅಂಗವಿಡಿದು 
ಅಂಗ ಅನಂಗವೆಂಬವೆರಡನೂ ಹೊದ್ದದ ಮಹಿಮ 
ನೀನು ನೋಡಾ, ಚೆನ್ನ ಬಸವಣ್ಣಾ! 
ಅಂಗವೆ ಆಚಾರವಾಗಿ ಇರಬಲ್ಲ 


೨೫೬ 


ಅಲ್ಲಮಪ್ರಭುದೇವರ ವಚನಸಂಪುಟ 


ಆಚಾರವೆ ಅಂಗವಾಗಿ ಇರಬಲ್ಲನಾಗಿ 

ಅಂಗವಿಲ್ಲದ ಅಪ್ರತಿಮನು ನೀನು ನೋಡಾ. 

ಆಚಾರವೆ ಆಯತ ಆಚಾರವೆ ಸ್ವಾಯತ 

ಆಚಾರವೆ ಸನ್ನಿಹಿತ ಆಚಾರವೆ ಪ್ರಾಣವಾಗಿಪ್ಪೆಯಾಗಿ 

ಎನ್ನ ಗುಹೇಶ್ವರ ಲಿಂಗದಲ್ಲಿ ನಿನ್ನ ಆಚಾರ ಭಿಕ್ಷವನಿಕ್ಕು 

ಚನ್ನ ಬಸವಣ್ಣಾ | Qc I 


೮೭೧ 


ಆಚಾರ ಸೆನ್ನ ಹಿತವಾಗಿ ಬಂದಡೆ, 
ಜಂಗಮ ಬೇರಲ್ಲದಿರ್ದಡೆ ಭೂತಪ್ರಾಣಿ ಎಂಬೆ. 
ಅರ್ಥಿಯಲ್ಲಿ ಲಿಂಗವೆ ಜಂಗಮವೆಂದರಿದು ಮಾಡುವಲ್ಲಿ, 
ಭಕ್ತನಲ್ಲದಿರ್ದಡೆ ಫಲದಾಯಕನೆಂಬೆ. 
ಸ್ಥಾವರ ಜಂಗಮ ಒಂದೆ ಎನಬಲ್ಲಡೆ, ಶರಣ ಸೆಂಬಂಧಿ, 
ಅಲ್ಲದಿರ್ದಡೆ ಪೂಜಕನೆಂಬೆ. 
ಇಂತೀ ತ್ರಿವಿಧ ನಿರ್ಣಯದ ಸೋಂಕಿನ ಸುಖವ, 
ಗುಹೇಶ್ವರ ಲಿಂಗದಲ್ಲಿ ಬಸೆವಣ್ಣ ನೊಬ್ಬನೆ ಬಲ್ಲನು. Il ೧೭೭ 1 
೮೭೨ 
ಆಡಿಂಗೆ ದಾಯಾದ್ಯರಾದಿರಲ್ಲಾ. 
ಕಾಡ ಗಿಡುವಿಂಗೆ ಮೃತ್ಯುವಾದಿರಲ್ಲಾ. 
ಅರಿವನರಿಯ ಹೇಳಿ, 
ಶ್ರೀಗುರು ಕುರುಹ ಕೈಯಲ್ಲಿ ಕೊಟ್ಟಡೆ 
ಅರಿವನೆ ಮರೆದು ಕುರುಹ ಪೂಜಿಸುವ 
ಕುರಿಗಳ ನೋಡಾ ಗುಹೇಶ್ವರಾ. | ೧೭೮ ॥ 


೦೭೩ 


ಅಣವಮಲ ಮಾಯಾಮಲ ಕಾರ್ಮಿಕಮಲವೆಂಬ 
ಮಲತ್ರಯಂಗಳಳಿದು ನಿರ್ಮಲನಾದ ಶಿಷ್ಯ; 
ಕಾಯಜೀವದ ಭ್ರಾಂತುಸೂತಕ ಹಿಂಗಿ 
ನಿಶೃಂಕನಾದ ಗುರು-- 
ಈ ಉಭಯ ಭಾವದೊಳಗೆ 
ಆವುದು ಮುಂದು ಆವುದು ಹಿಂದೆಂದರಿಯಬಪುುದು? 
ಕರಸ್ಕ ಲಕ್ಕ ಕಾರುಣ್ಯವ ಮಾಡಿದಡೆ ಮನಸ್ಸೆ ಲಕ್ಕ ಹೆಂಗಿಲ್ಲ. 


ಹೆಚ್ಚಿನ ವಚನಗಳು ೨೫೭ 


ಮನಸ್ಕಲದಲ್ಲಿ ಸೆರಗೊಡ್ಡಿ ಬೇಡಿರ್ದಡೆ 
ಕರಸ್ಥಬಿದ ಲಿಂಗ ಕೈಸಾಂತ್ರು! 
ಗುರಸ್ಸಲದ ನಿಲವು ಪರಸ್ಥೆ ಲದಲಡಗಿದರೆ 
$ 
ಭಾವ 'ಬಳಲಿತ್ತಿದೇನೊ (ಚೆರಗಾಯಿತ್ತು?) ಗುಹೇಶ್ವರಾ? ೧೭೯ ॥ 


೮೭೪ 


ಆತ್ಮನೆಂಬ ಹುತ್ತಿನೊಳಗೆ 
ನಿದ್ರೆಯೆಂಬ ಕಾಳೋರಗನಟ್ಟಿ ಕಚ್ಚೆ, 
ಅಂಜನಸಿದ್ದರ [ಅಂಜನ] ಹೋಯಿತ್ತು. 
ಘುಟಿಕಾಸಿದ್ದರ ಘುಟಿಕುರುಳಿ ಬಿದ್ದಿತ್ತು. 
ಮಂತ್ರಸಿದ್ಧರ ಮಂತ್ರ ಮರದು ಹೋದವು. 
ಇದರ ವಿಷವ ಪರಿಹಟರಿಸಿದವರ ಕಾಣೆ. 
ಈ ರಾಹುವಿನ ವಿಷದಿಂದ ಮೂರು ಲೋಕದವರೆಲ್ಲರೂ 
ಮೂರ್ಭಾಗತವಾದುದ ಕಂಡು 
ನಾನು ಪರಮಭಕುತಿಭಿಕ್ಷೆಯನುಂಡು 
ಮಂಡೆ ಬೋಳಾದೆನು ಕಾಣಾ ಗುಹೇಶ್ವರಾ. || ೧೫೦ ॥| 


೮೭೫ 


ಆತ್ಮಸೆಂಗವಾದವರ್ಗೆ ಬಹಿರ್ಭಾವವಿಲ್ಲ. 
ಇಂದ್ರಿಯಂಗಳು ಲಿಂಗವಾದವರ್ಗೆ ವಿಷಯಸೂತಕವಿಲ್ಲ. 
ಕರಣಂಗಳು ಲಿಂಗವಾದವರ್ಗೆ ಹಿಂದು ಮುಂದೆ ಸಂದೇಹವಿಲ್ಲ. 
ಶಿಂಗಾಲಯವು ಮನವಾದವರ್ಗೆ ಇಹಪರವೆಂಬ ಸಂಶಯವಿಲ್ಲ. 
ಲೋಕದಂತೆ ನಡೆವರು ಲೋಕದಂತೆ ನುಡಿವರು, 
ಮನವು ಮಹಾಲಿಂಗದಲ್ಲಿ ಪರಿಣಾಮಿಗಳು! 
ಅಂತಪ್ಪ ಮಹಾನುಭಾವಿಗಳ ಲೋಕದ ಪ್ರಪಂಚಿಗಳೆಂದಡೆ 
ಮನೋಮಧ್ಯದಲ್ಲಿಪ್ಪ ಜ್ಯೋತಿರ್ಲಿಂಗವು ನಗದಿಪ್ಪನೆ ಗುಹೇಶ್ವರಾ? 1॥ ೧೮೧ ॥ 


೦೭೬ 


ಆದಿ ಅನಾದಿ ಎಂಬೆರಡರ ಮೂಲವನೆತ್ತಿ ತೋರಿದನಯ್ಯಾ ಬಸೆವಣ್ಣ ನು. 
ಆದಿ ಲಿಂಗ ಅನಾದಿ ಜಂಗಮನೆಂಬ. (ಶರಣನೆಂಬ?) ಭೇದವ, 
ಏವರಿಸಿ ತೋರಿದನಯ್ಯಾ ಬಸೆವಣ್ಣ ನು, 


೫೮6 ಅಲ್ಲಮಪ್ಪಭುದೇವರ ವಚೆನಸಂಪುಟ 


ಕಾಯದ ಜೀವದ ಸೆಂಬಂಧವ, 

ಅಸೆಂಬಂಧವ ಮಾಡಿ ತೋರಿದನಯ್ಯಾ ಬಸೆಷಣ ನು. 
; ಎನ್ನ ಆದಿ ಅನಾದಿಯನು ಬಸವಣ ನಿಂದರಿದು 

ಗುಷೇಶ್ವ ರಲಿಂಗದಲ್ಲಿ ಸುಖಿಯಾದೆನು ಕಾಣಾ ಚನ್ನ ಬಸೆವಣ್ಣ. | ೧೮೨ ॥ 


೦೭೭ 


ಆದಿ ಅನಾದಿಗಳಿಲ್ಲದಂದಿನ ಕೂಗು; 
ನಾದ ಬಿಂದುಗಳಿಲ್ಲದಂದಿನ ಕೂಗ ಕಂಡು ಕೂಗಿದೆ! 
ಇಡಾ ಪಿಂಗಳೆ ಸುಷುಮ್ನ ನಾಳಮಧ್ಯದ ಕೂಗ ಕಂಡು ಕೂಗಿದೆ. 
ಗುಹೇಶ್ವರನೆಂಬ ತಲೆವೊಲನ ದಾಂಟಿ 
ಅಲ್ಲಮ ಕೂಗಿದ ಕೂಗು! I ೧೮೩ ॥ 

೮೭೮ 

ಆದಿ ಅನಾದಿಯೆಂಬ (ಯೆಂಬುದ?) ಅಂತರಾತ್ಮ ನಲ್ಲಿ ತಿಳಿಯಲರಿಯಜೆ 
ಆದಿ ದೈವವೆಂದು ಬರಿಯ ಬಹಿರಂಗದ ಬಳಕೆಯನೆ' ಬಳಸಿ, 
ಅನ್ಯ ದೈವಂಗಳನಾರಾಧಿಸಿ ಕೆಡುತ್ತಿಪ ಸರು ನೋಡಾ. 
ಅದಕೆ ತಪ್ಪೆ ನು ಮಕ್ಕಳಿಗೆ ತಮ್ಮ ಮಾತೆಯೇ ದೈವ. 
ಮಾತೆಗೆ ತನ್ನ ಪುರುಷನೆ ದೈವ, ಔರುಷಂಗೆ ತನ್ನ ಪ್ರಭುವೆ ದೈವ. 
ಪ ಸ್ರಭುವಿಂಗೆ ತನ್ನ ಪ ಪ್ರಧಾನವೆ ದೈವ, ಪ್ರ ಪ್ರಧಾನಂಗೆ ತನ್ನ ps ದೈವ. 
ರಾಯಂಗೆ ತೆನ್ನ “ಎಕ ಕ್ಷೈಯೆ ದೈವ, ಲಕ್ಷಿ ಗೆ ತನ್ನ ಎಷ್ಟುವೆ ದೈವ. 
ವಿಷ್ಣು ವಿಗೆ ತನ್ನ ರುದ್ರನೆ ದೈವ, ಆ ರುದ್ರಂಗೆ ತನ್ನ ಈಶ್ವರನೆ ದೈವ. 
ಈಶ್ವರಂಗೆ ತನ್ನ ಸೆದುಶಿವನೆ ದೈವ, ಸೆದುಶಿವಂಗೆ ತನ್ನ ಸರ್ವಗತ ಶಿವನೆ ದೈವ. 
ಸರ್ವಗತ ಶಿವನಿಗೆ ಆಕಾಶ ಮಹಿಪತಿಯೆಂಬ ಮಹಾಲಿಂಗಕ್ಕೆ 
ಆದಿ ದೇವರುಳ್ಳಡೆ ಹೇಳಿರೆ, ಇಲ್ಲದಿರ್ದಡೆ ಸುಮ್ಮನೆ ಇದರಿರೆ. 
ಇದು ಕಾರಣ ಷಡುದರುಶನದ ಚರಾಚರಾದಿಗಳೆಲ್ಲರೂ 
ತಮ ತಮಗಿಷ್ಟ ಕಾಮ್ಯವ ಕೊಡುವುದಕ್ಕೆ 
ವರವುಳ್ಳ ದೇವರೆಂದು ಬೆರವುತ್ತಿಹರು. 
ಅದಕ್ಕೆ ತಪ್ಪೆ (ನು ಅವರಿಗಪ್ಪ ೦ಥ, 
ವರವೀವುದಕ್ಕೆ ಸತ್ಯವುಳ್ಳವನಹುದು. 
ಆದಡೇನು, ಪ್ರಾಣಕ್ಕೆ ಪರಿಣಾಮವ ಕೊಡಲರಿಯವು. 
ಅವರ ಕೈಯಲ್ಲಿ ಆರಾದಿಸಿಕೊಂಬ ದೈವಂಗಳಿಲ್ಲವು. 


ಹೆಚ್ಚಿನ ವಚನಗಳು 


ಪೃಥ್ವಿ ಅಷ್ಟು ತೇಜ ವಾಯು ಆಕಾಶ ಮನವೆಂಬಾರರ ಹಂಗಿನಲ್ಲಿ ಸಿಕ್ಕಿ, 
ವಿಭೊತಿಯನಿ ಟ್ಟು, ರುದ್ರಾ ಕ್ಷೆಯಂ ತೊಟ್ಟು 
ಜಪತಪ ಹೋಮ ನೇಮಂಗಳ ಮಾಡಿ 
ಮಾರಣ ಮೋಹನ ಸ್ತಂಭನ ಉಚ್ಛಾಟನ 
ಅಂಜನ ಸಿದ್ದಿ, ಘುಟಿಕಾ ಸಿದ್ಧಿ, ಮಂತ್ರ ಸಿದ್ದಿ, ದೂರದೃಷ್ಟಿ 
£ ದಧ ತೃಪಷ್ಞಾನಹು ಆರ್ಷ, ತ್ರಿಕಾಲ ಜ್ಞಾನ, 
ಪರಕಾಯ ಪ್ರವೇಶವೆಂಬ 
ಅಷ ್ಪಮಹಾಸಿದ್ಧಿ ಗಳಂ ಲಿಂಗದಲ್ಲಿ ವರಂಬಡದು 
ಬೇಡಿದವುರಿಗೆ ಕೊಟು ಸಿ ತಮ್ಮಿಂದ ಹಿರಿಯರಿಗೆ ನಮಸ್ಕರಿಸಿ, 
೦ದ ಕಿರಿಯರಿಗೆ eo ಬೆರವುತ್ತಿ ಹರು. 
ಕಿರಿದುದಿನ ಅವರ ದೇವರೆನ್ನ ಬಹುದೆ? 
ದೇಹಕೇಡಿಗಳ ಸೆತ್ಯರೆಂದೆನಬಹುದೆ? 
ಅಸತ್ಯದಲ್ಲಿ ಅಳಿವವರ ಭಕ್ಷ ರೆಂದೆನಬಹುದೆ? 
ಬಹುರೂಪಿನ ಕಪಟಿಗಳ ನಿತ್ಯರೆನಬಹುದೆ? 
ದಿನದಿನಕ್ಕೆ ಸತ್ತು ಸತ್ತು ಹುಟ್ಟುವವರ. 
ಅದೆಂತೆಂದಡೆ: 
ಬ್ರಹ್ಮನ ಜಾವವೊಂದಕ್ಕೆ ಒಬ್ಬ ಇಂದ್ರನಳಿವ 
ವಿಷ್ಣುವಿನ ಜಾವವೆೊಂದಕ್ಕಿ ಒಬ್ಬ ಬ್ರಹ್ಮನಳಿವ 
ರುದ್ರನ ಜಾವವೊಂದಕ್ಕೆ ಒಬ್ಬ ವಿಷ್ಣು ವಳಿವ 
ಈಶ್ರ ರನ ಜಾವವೊಂದಕ್ಕೆ ಒಬ್ಬ ರುದ್ರ ನಳಿವ 
ಸದೆಶಿವನ ಜಾವವೊಂದಕ್ಕ ಒಬ್ಬ ಈಶ್ವ ರನಳಿವ 
ಸರ್ವಗತನ ಜಾವವೊಂದಕ್ಕೆ ಒಬ್ಬ ಸದ್ಭಾಶಿವನಳಿವ 
ಲಿೀಗ ಶರಣರ ಒಂದು ನಿಮಿಷ ಒಬ್ಬ ಸರ್ವಗತನಳಿವ 
ರಿಂಗ ಶರಣರಿಗೆ ಅಳಿವುಳ ಡೆ ಹೇಳಿರೆ? 
ಇಲ್ಲದಿರ್ದಡೆ ಸುಮ್ಮ ನರಿರೆ. 
ಅಂತಪ್ಪ ಮಹಾಲಿಂಗವನು ಶರಣರನು ಅರಿಯವೆ 
ಷಡುದೇವತೆಗಳು ಮುಖ್ಯವಾದ ಮನು ಮುನಿ ದೇವ ದಾನವ 
ಮಾನವರೆಲ್ಲರೂ ಅರಿಸಿ ತೊಳಲಿ ಬಳಲುತ್ತಿಪ್ಪರು. 
ಅದು ಹೇಗೆಂದಡೆ: 
ಬ್ರಹ್ಮ ವೇದದಲ್ಲರಸುವನು. 
ವಿಷ್ಣು ಪೂಜೆಯಲ್ಲರಸುವನು. 
ರುದ್ರ ಜಪದಲ್ಲರಸುವನು. 
ಈಶ್ವರ ನಿತ್ಯನೇಮದಲ್ಲರಸುವನು. 


ಅಲ್ಲಮಪ್ರಭುದೇವರ ವಚನಸಂಪುಟ 


ಸದಾಶಿವನು ನಿತ್ಯ ಉಪಚಾರದಲ್ಲರಸುವನು. 
ಸರ್ವಗತ ಶೂನ್ಯದಲ್ಲರಸುವನು. 
ಗೌರಿ ತಪದಲ್ಲರಸುವಳು, ಗಂಗೆ ಉಗ್ರದಲ್ಲರಸುವಳು. 
ಚಂದ್ರ ಸೂರ್ಯರು ಹರಿದರಸುವರು. 
ಇಂದ್ರ ಮೊದಲಾದಷಪ್ಪ ದಿಕ್ಸಾಲಕರು ಆಗಮ್ಯದಲ್ಲರಸುವರು 
ಸೆಪ್ರ ಮಾತೃಕೆಯರು “ಓಂ ಪಟು ಸ್ವಾಹಾ' ಎಂಬ ಮಂತ್ರದಲ್ಲರಸುವರು. 
ಸೆತ್ಯಯಷಿ ದದೀಚಿ ಗೌತಮ ವಶಿಷ್ಠ ವಾಲ್ಮೀಕಿ ಅಗಸ್ತ್ಯ ವಿಶ್ವಾಮಿತ್ರ 
ಇವರು ಮೊದಲಾದ ಸೆಪ್ರ್ತಯಪಷಿಯರುಗಳೆಲ್ಲಾ 
ತಪ, ಯೋಗ, ಆಗಮಂಗಳಿಂದ ಅರಸುವರು. 
ಇಂತಿವರೆಲ್ಲರಿಗೆಯೂ ಸಿಕ್ಕಿಯೂ ಸಿಕ್ಕದ ಘನವು 
ಶುಕ್ಲ ಶೋಣಿತವಿಲ್ಲದ ಕಾಮಿ, ಒಡಲಿಲ್ಲದ ರೂಪು, 
ತಲೆಯಿಲ್ಲದ ಗಜ, ಬಾಲವಿಲ್ಲದ ಸಿಂಹ, ನಿದ್ರೈಯಿಲ್ಲದ ನಿರಾಳ. 
ಇಂತೀ ಭೇದಮಂ ಭೇದಿಸಿ ನೋಡಬಲ್ಲಡೆ ಕಣ್ಣಮೇಲೆ ಕಣ್ಣುಂಟು. 
ಮತ್ತಾ ಕಣ್ಣರೆದೆರದು 
ಅಮೃತಕಾಯದೃಪ್ಪಿಯಲ್ಲಿ ನೋಡಿದಡೊಂದೂಯಿಲ್ಲ. 
, ಗುಹೇಶ್ಪ ಈ ಲಿಂಗವು ಬಚ್ಚಬರಿಯ ಬಯಲು p 
ನಿಶ್ಚಿಂತ ನಿರಾಳನು. ll ೧೮೪ ॥ 


೮೭೯ 


ಆದಿ ಅನಾದಿ ಷಡುದೇವತೆಗಳಿಲ್ಲದಂದು, 
ಒಬ್ಬ ಶರಣ ಷಡಕ್ಷರವನು ಷಡುಸ್ಮಲವನು 
ಒಳಕೊಂಡು ಇ ‘ 
ಆ ಶರಣನ ನೆನಹಿನ ಲೀಲೆಯಿಂದ 
ಪರಶಿವನ ಮೂಲಜ್ಞಾನ ಪಂಚೆಶಕ್ತಿಗಳಾಗಿ 
ತೋರಿ ಬೆರಸಿದ್ದವಯ್ಯಾ, 
ಇದ್ದ ಕಾರಣ ಶರಣನ ಪರಮಶಾಂತಿ 
ಭಕ್ತ $೦ಗನೆಯಾಗಿ ತೋರಿ ಬೆರಸಿದ್ದ 
ಇದ್ದ ಕಾರಣ ಶರಣನ ಮಹಾಬೆಳಗು 
ಪಡುಸ್ಸೆ ಲಬ ಸ್ರಿಹ್ಮಿಗಳಾಗಿದ್ದಿ 5 

ಇದ್ದ ಕಾರಣ ಶರಣನ ಪರಶಿವನ ಶ್ರಿ ಗಳ ಮಹಾಬೆಳಗು 

ಪಡುಭಕೆ ಕ್ರ್ಯಂಗನೆಯಾಗಿ ಷಡುಸ್ಸ ಲ ಭಕ್ತ ರ ಬೆರಸಿದ ವಯ್ಯ. 
ಇದ್ದ ಕಾರಣ ಶರಣನೊಳಡಗಿದ ಸುವಾಕುವಕ್ಷರ 


ಹೆಚ್ಚಿನ ವಚನಗಳು ೨೬೧ 


ಲಿಂಗ ಪ್ರಣಮ ಮಂತ್ರ ಚಕ್ರ ಕಮಲ ಸೆಶ್ಚಿ ಯ ಭಸಿತ ರುದ್ರಾಕ್ಷಿ 

ಇಂತಿವೆಲ್ಲಾ ಇವರೊಳಗಡಗಿದ್ದ ವಯಾ. 

ಇದ್ದ ಕಾರಣ ಶರಣನಿವರು ಸೆಹಿತ ಕೋಟಾನುಕೋಟಿ ಕಾಲವು 
ಪ್ರಮಥಗಣೇಶ್ವರನೆಂಬ ನಾಮವಾಗಿರುತ್ತಿರ್ದನಯ್ಯಾ, 

ನಿಮ್ಮ ಶರಣ ಗುಹೇಶ್ವರಾ. Il ೧೮೫ ॥| 


೮೮೦ 


ಆದಿ ಅನಾದಿ ಸಂಗದಿಂದಾದವನಲ್ಲ. 
ಸಂಗಸುಖದೊಳಗಿರ್ದವನಲ್ಲ. 
ಇಬ್ಬರ ಸಂಗದಿಂಡಾದವನಲ್ಲ. 
ರವಿ ಶಶಿಯ ಬೆಳಗಿನಿಂದ ಬೆಳೆದವನಲ್ಲ. 
ನಾದ ಬಿಂದು ಕಳೆ ಹುಟ್ಟದ ಮುನ್ನ 
ಅಲ್ಲಿಂದತ್ತತ್ತ ಗುಹೇಶ್ವರಾ ನಿಮ್ಮ ಶರಣ, ll oct Il 


೮6೧ 


ಆದಿ ಅನಾದಿ ಹೆದಿನಾಲ್ಕುಲೋಕ ಕಾಲ ಕಲ್ಪಿತ ಮಂತ್ರ ತಂತ್ರ 
ಓದು, ನೇಮ, ಸೆಂಧ್ಯಾ ಸಮಾಧಿ ಮೌಂಜಿ ಕರ್ಮ 
ನೀರು ನೇಣು ಯಜ್ಞೋಪವೀತ ಹುಟ್ಟದಂದು 
ಒಬ್ಬ ಶರಣ ಭಕ್ತಿಯ ಮಾಡುತ್ತಿ ಪ್ರುದ ಕಂಡೆನಯ್ಯಾ. 
ಆ ಶರಣನ ಭಕ್ತಿಯೆಂಬ ಚಿತ್ರಿಂಡದೊಳೆಗೆ 
ಎರಡುಸಾವಿರದೆಂಟುನೂರು ಕೋಟಿ ಯೋಜನದುದ್ದದೊಂದು 
ಮಹಾಲೋಕದಿಂದತ್ತಲರಿಯದಿಪ್ಪ 
ಷಡುಸಾದಾಖ್ಯನಾಯಕರ ಹೆಂಡಿರೆಲ್ಲಾ 
ಮೊಲೆದೆಗೆದು (ಒಲೆದೆಗೆದು?) ಹೋಯಿತ್ತ ಕಂಡೆ ಗುಹೇಶ್ವರಾ. ll ೧೮೭ ॥॥ 


೮೮೦೨ 


ಆದಿ ಗುರುಸೆ ಲ ಲಿಂಗಸೆಲ ಜಂಗಮಸೆ ಲ 
ಪ್ರಸಾದ ಲ ಪಾದೋದಕಸ್ಥೆ ಲಂಗಳನಾರು ಬಲ್ಲರಯ್ಯಾ? 
ಆದಿಯ ತೋರಿದ, ಅನಾದಿಯನರುಪಿದ, 
ನಾದ ಬಿಂದು ಕಳೆಗಳ ಭೇದಮಂ ಭೇದಿಸಿ ತೋರಿದ, 
ಹುಟ್ಟುವುದ ಮುಟ,ದೆ ತೋರಿದ 
ಹುಟ್ಟದೆ ಇದ್ದುದ ಮುಟ್ಟಿ ತೋರಿದ, 
ಎನ್ನ ಅಂತರಂಗವನನುಮಾಡಿ ನಿಜಲಿಂಗವ ನೆಲೆಗೊಳಿಸಿದ. 


ಅಲ್ಲಮಪ್ರಭುದೇವರ ವಚನಸಂಪುಟ 
ಗುಹೇಶ್ವರನ ಶರಣ ಸೆಂಗನಬಸವಣ್ಣ ನಿಂದ 


ಸೆಕಲಸನುಮತವನರಿದೆನಯ್ಯಾ. Il ೧೮೮ ॥ 


೮6೮೩ 


ಆದಿಗೆ ಅನಾದಿಗೆ ಭೇದವುಂಟೆ? 
ಆದಿ ಲಿಂಗ ಅನಾದಿ ಶರಣನೆಂಬುದು, 
ತನ್ನಿ ೦ದ ತಾ ಮಾಡಲಾಯಿತ್ತು. 
ಧರೆಯಾಕಾಶ ಭುವನ ಭಷನಂಗಳು ಹುಟ್ಟ ದ ಮುನ್ನ 
ಅನಾದಿ ಪರಶಿವನು ತಾನೆ ತನ್ನ ಲೀಲೆಗೆ ಇತುಡಷ ಧರಿಸಿದಡೆ 
ಆ ಸಾಕಾರವೆ ಈ ಸಾಕಾರವಾಯಿತ್ತು p 
ಎನ್ನೆ ಸಾಕಾರದ ಆದಿಯನೂ, ಎನ್ನ ನಿರಾಕಾರದ ಆದಿಯನೂ 
ಬಸೆವಣ್ಣ ಬಲ್ಲನಾಗಿ, 
ಗುಹೇಶ್ವರಲಿಂಗದ ಘನವು ಬಸವಣ್ಣ ಂದೆನಗೆ ಸಾಧ್ಯವಾಯಿತ್ತು 
ಕಾಣಾ ಚನ್ನ ಬಸೆವಣ್ಣಾ | | ೧೮೯ | 


6೮೪ 


ಆದಿ ಜಂಗಮ ಅನಾದಿ ಭತ್ತನೆಂಬುದನಾರು ಬಲ್ಲರು 
ಹೇಳಾ ಬಸವಣ್ಣಾ ನೀನಲ್ಲದೆ? 
ನಿತ್ಯನಿರಾಕಾರ ಘನವು ಶಕ್ತಿಯಿಲ್ಲದೆ ಇದ್ದಡೆ, 
ಆಗಲೆ ಬಯಲಾದಹುದೆಂದು, 
ನೀನು ಘನಚ್ಛಿತನ್ಯವೆಂಬ ಕಾಯವ ಧರಿಸಿದಡೆ, 
ಆ ಬಯಲು ಪರಬ್ರಹ್ಮ ವೆಂಬ ನಾಮವನೆಯ್ಲಿ ತ್ತು. 
ಆ ಮಹಾಘನವು ತನ್ನ ವಎನೋದದಿಂದ ಸಾಕಾರವನೆಯ್ದಿ ದಡೆ, 
[ನೀನು] ಭರ್ಮವೆಂಬಿ ಕಾಯವಧರಿಸಿ, ಆ ಮೂರ್ತಿಗೆ 'ಆಧಾರವಾದೆಯಾಗಿ 
ಜಗದ ಕರ್ತ ಶಿವನೆಂಬ ನಾಮವಾಯಿತ್ತಲ್ಲಾ ಬಸೆವಣ್ಣಾ. 
ಜಂಗಮವೆ ಲಿಂಗವೆಂದು ನೀನು ಭಾವಿಸೆಲಾಗಿ, 
ನಿನ್ನ ಸನ್ನಿಧಿಯಿಂದ ಪ್ರತಿನಿಧಿಯಾಯಿತ್ತು ನೋಡಾ ಬಸೆವಣ್ಣಾ k 
ಲಿಂಗವ ಹಿಡಿದು ನೀನು ಪೂಜಿಸೆಲಾಗಿ, 
ಲಿಂಗವು ಹೆಸರುವಡೆಯಿತ್ತು ನೋಡಾ ಬಸೆವಣ್ಣಾ A 
ಪ್ರಸಾದವನು ನೀನು ಕೊಂಡು ಪಥವ ತೋರಿದೆಯಾಗಿ 
ಪ್ರಸಾದವು ಹೆಸರಾಯಿತ್ತು ನೋಡಾ ಬಸೆವಣ್ಣಾ k 
ಇದು ಕಾರಣ ನಿಸ ಅನಾದಿ ಭಕ್ತ, ನಾನೆ ಅನಾದಿಯಿಂದತ್ತ ತ್ತ! 
ನೀನು ಮಾಡಲಾಗಿ ಅನಾದೆನೆಂಬುದ 
ನಮ್ಮ ಗುಹೇಶ್ವರಲಿ-ಗವು ಬಲ್ಲ ಕಾಣಾ ಸಂಗನಬಸವಣ್ಣ. ೯ | 


ಹೆಚ್ಚಿನ ವಚನಗಳು ೨೬೩ 


೮೮೫ 


ಆದಿತ್ಯವಾರ ಸೋಮವಾರ ಮಂಗಳವಾರದೆಂದು, 
ಏಳು ವಾರವ ಹೆಸರಿಟ್ಟು ನುಡಿವರು, ನಾವಿದನರಿಯೆವು. 
ಗುಹೇಶ್ವರನ ಶರಣ ಚನ್ನ ಬಸೆವಣ್ಣ ೦ಗೆ ಮೂರೆ ವಾರ, "೧೯೧ Il 


೮೮೬ 


ಆದಿಯ ಅಂಗಮುಖಕೃರ್ಪಿಸಿ, ಅನಾದಿಯ ಪ್ರಾಣ ಮುಖಕೃರ್ಪಿಸಿ, 
ಮನವೆಂಬುದ ಅರಿವಿನ ಮುಖಕ್ಕರ್ಪಿಸಿ, 
ತಾನೆಂಬುದ ನಿರಾಕಾರದಲ್ಲಿ ನಿಲಿಸಿ, 
ಪರಿಣಾಮಪ್ರಸಾದದಲ್ಲಿ ತದ್ದ ತವಾಗಿ, 
ಪ್ರಸಾದವೆ ಪ್ರಾಣವಾಗಿ ಪ್ರಸಾದವೆ ಕಾಯವಾಗಿ, 
ಪ್ರಸಾದವೆ ಜ್ಞಾನವಾಗಿ ಪ್ರಸಾದವೆ ಧ್ಯಾನವಾಗಿ, 
ಪ್ರಸಾದವೆ ಲಿೀಗಭೋಗೋಪಭಾಗವಾಗಿಪ್ಪ, 
ನಮ್ಮ ಗುಹೇಶ್ವರಲಿಂಗದಲ್ಲಿ ನಿಜಪ್ರಸಾದಿ 
ಮರುಳಶಂಕರದೇವರ ನಿಲವ ನೋಡಾ ಸಂಗನಬಸವಣ್ಣಾ A ೧೯೨ ॥| 
೮೮೭ 
ಆದಿಯ ಕಂಡೆ, ಅನಾದಿಯ ಕಂಡೆ 
ಘನವ ಕಂಡೆ, ಮನವ ಕಂಡೆ, ಅನುವ ಕಂಡೆ 
ಆಯತ ಸ್ಮಾಯತ ಸೆನ್ನ ಹಿತವ ಕಂಡೆ. 
ಗುಹೇಶ್ವರಲಿಂಗದಲ್ಲಿ ಬಸವಣ್ಣನ ಕೃಪೆಯಿಂದ, 


ನಿನ್ನ ಕಂಡೆ ಕಾಣಾ ಮಡಿವಾಳ ಮಾಚೆಯ್ಯಾ. | ೧೯೩ ॥ 


‘60೦ 


ಆದಿಯ ತೋರಿದೆ, ಅನಾದಿಯನರುಟಹಿದೆ. 
ಇಹವ ಕೆಡಿಸಿದೆ ಪರವ ನಿಲಿಸಿದೆ 
ಕಾಯಪ್ರಸಾದ ಭಾವಪ್ರಸಾದ ಜ್ಞಾನಪ್ರಸಾದವನು 
ಏಕವ ಮಾಡಿ ತೋರಿದೆ. 
ಪರವನೊಳಕೊಂಡು ಪರಿಣಾಮದಲ್ಲಿರಿಸಿದೆ. 
ಗುಹೇಶ್ವರನ ಶರಣ ಸಂಗನಬಸವಣ್ಣ ನ ಪೂರ್ವಾಪರವ ಹೇಳಿ 
ಎನ್ನ ನುಳಿಹಿಕೊಳ್ಳಾ ಚನ್ನಬಸವಣ್ಣಾ h | ೧೯೪ | 


ಖಹಿಫಿ" 


ಅಲ್ಲಮಪ್ಪಭುದೇವರ ವಚನಸಂಪುಟ 
೮೮೯ . 


ಆದಿಯನರಿಯದೆ, 
ಅನಾದಿಯಿಂದತ್ತತ್ತ ತಾನಾರೆಂಬುದ ವಿಚಾರಿಸಿ ತಿಳಿದು ನೋಡವೆ; 
ಮಾಡಿದಡೆ ಫಲವೇನಯ್ಯಾ ಬಸವಯ್ಯಾ? 
ಸಾವನ್ನಕ್ಕ ಸಾಧನೆಯ ಮಾಡಿದಡೆ, 
ಕಾದುವ ದಿನ ಇನ್ನಾ ವುದಯ್ಯಾ ಬಸವಯ್ಯಾ? 
ಬಾಳುವನ್ನಕ್ಕ ಭಜನೆಯ ಮಾಡಿದಡೆ 
ತಾನಹ ದಿನ ಇನ್ನಾವುದಯ್ಯಾ ಬಸವಯ್ಯಾ? 
ಇದು ಕಾರಣ, 
ಮರ್ತ್ಯಲೋಕದ ಭಕ್ತರುಗಳೆಲ್ಲರು, ತಥ್ಯವನರಿಯದೆ, 
ಮಿಥ್ಯವನೆ ಹಿಡಿದು ಮಿಥ್ಯವನೆ ಪೂಜಿಸಿ ವ್ಯರ್ಥರಾಗಿ ಹೋದರು, 
ತಮ್ಮ ತಾವರಿಯನೆ ಕೆಟ್ಟರು. 
ತಲೆಯ ಕೊಯಿದು ದೇಹವ ಕಡಿದು, ಕಣ್ಣ ಕಳೆದು 
ಹೊಟೆಯ ಸೀಳಿ, ಮಗನಕೊಂದು ಬಾಣಸೆವ ಮಾಡಿ, 
ವಾದಿಗೆ ಪುರಂಗಳನೊಯ್ದು, 
ಕಾಯವೆರಸಿ ಕೈಲಾಸಕ್ಕೆ ಹೋದವರೆಲ್ಲರು ಭಕ್ತರಪ್ಪರೆ? 
ಅವರಿಗೆ ಶಿವಪಥವು ಸಾಧ್ಯವಾಯಿತ್ತೆ? ಭವ ಹಿಂಗಿತ್ತೆ? 
ಅದು ಸಹಜವೆ? -ಅಲ್ಲಲ್ಲ ನಿಲ್ಲು ಮಾಣು. 
ನರಲೋಕದವರೆಲ್ಲರು ನರಸಂಸಾರಕ್ಕೊ ಳಗಾದರು, 
ಸುರಲೋಕದ ಸುರರುಗಳಲ್ಲ ಸುರಸೆಂಸಾರಕ್ಕೊ ಳಗಾದರು, 
ರುದ್ರಲೋಕದ ರುದ್ರರುಗಳಿಲ್ಲ ರುದ್ರಸಂಸಾರಕ್ಕೊಳಗಾದರು, 
ಮುನಿಜನಂಗಳೆಲ್ಲರು ತಪವೆಂಬ ಸೆಂಸಾರಕ್ಕೊಳೆಗಾದರು, 
ಜಂಗಮವ ಹಿಡಿದವರೆಲ್ಲರು ಸಾಯುಜ್ಯವೆಂಬ ಸಂಸಾರಕ್ಕೊಳೆಗಾದರು, 
ಲಿಂಗವ ಹಿಡಿದವರೆಲ್ಲರು ಫಲ-ಪದಗಳೆಂಬ ಸೆಂಸಾರಕ್ಕೊಳಗಾದರುಂ, 
ಇಂತೀ ಸೆಂಸಾರಕ್ಕೊಳಗಾದವರೆಲ್ಲ ಮಾಯೆಯ ಹೊಡೆಗಿಚ್ಚ ಗೆಲಬಲ್ಲರೆ? 
ಇದು ಕಾರಣ: ನಿತ್ಯ ನಿಜತತ್ವ ತಾನೆಂದರಿಯದೆ, “ತತ್ವಮಸಿ” ವಾಕ್ಯವ 
ಹೊರಹೊರಗನೆ ಬಳಸಿ ಕೆಟ್ಟರಲ್ಲಾ ಹಿರಿಯರು, ಸತ್ತರಲ್ಲಾ ನಾಯಿ ಸಾವ! 
ಸತ್ತವರ ಹೆಸೆರ ಪತ್ರವ ನೋಡಿದಡೆ (ಓದಿದಡೆ?) 
ಅದೆತ್ತಣ ಮುಕ್ತಿಯೊ ಗುಹೇಶ್ವರಾ? | ೧೯೫ ॥ 


೮೯೦ 


ಆದಿಯ ಲಿಂಗ ನಿನ್ನಿಂದ ಎನಗಾಯಿತ್ತು , 
ಅನಾದಿಯ ಜ್ಞಾನ ನಿನ್ನ: ನೆನೆದಡೆ ಎನಗಾಯಿತ್ತು \ 


ಡೆಚ್ಚಿನ ವಚನಗಳು. - ೨೬೫ 


ನಿನ್ನ ಕೃಪೆಯಿಂದ ಪ್ರಾಣ ಲಿಂಗವೆಂದರಿದೆನೆಬುದ, 

ನಿಮ್ಮ ಪ್ರಮಥರೆ ಬಲ್ಲರು. 

ಗುಹೇಶ್ವರ ಸಾಕ್ಷಿಯಾಗಿ, ಸಂಗನಬಸವಣ್ಣ 

ನಿನ್ನ ಪ್ರಸಾದದ ಶಿಶು ನಾನು ನೋಡಯ್ಯಾ. ll ort Il 


೮೯೧ 


ಆದಿಯ ಲಿಂಗವ ತೋರಿದ ಅನಿಮಿಸನ ಕಂಡೆನಯ್ಯಾ ಇಂದು. 
ಕೃತಯುಗದ ಸ್ಫಂದನೆಂಬ ಗಣೇಶ್ವರನ ಕಂಡೆನಯ್ಯಾ ಇಂದು. 
ತ್ರೇತಾಯುಗದ ನೀಲಲೋಹಿತನೆಂಬ ಗಣೇಶ್ವರನ ಕಂಡೆನಯ್ಯಾ ಇಂದು. 
ದ್ವಾಪರಯುಗದ ವೃಷಭನೆಂಬ ಗಣೇಶ್ವರನ ಕಂಡೆನಯ್ಯಾ ಇಂದು. 
ಕಲಿಯುಗದಲ್ಲಿ ಅನಿಮಿಷಬಸವನೆಂಬ ಗಣೇಶ್ವರನ ಕಂಡೆನಯ್ಯಾ ಇಂದು. 
ಎನ್ನೆ ಕಂಡವರನೂ, ನಿನ್ನಕಂಡವರನೂ, 
ಇಂದು ಕಂಡೆ ಕಾಣಾ ಗುಹೇಶ್ವರಾ. | ೧೯೭ 1 


೯೨ 


ಆದಿಯ ಲಿಂಗವ ಮೇದಿನಿಗೆ ತಂದು, 
ಮತಣ್ಯಲೋಕದಲ್ಲಿ ಮಹಾಮನೆಯ ಕಟ್ಟಿದನಯ್ಯಾ ಸಂಗನಬಸವಣ್ಣನು. 
ಆ ಮನೆಯ ನೋಡಲೆಂದು ಹೋದಡೆ, 
ಆ ಗೃಹ ಹೋಗದ ಮುನ್ನವೆ ಎನ್ನ ನುಂಗಿತ್ತ ಯ್ಯಾ! 
ಅದಕ್ಕೆ ಕಂಭ ಒಂದು, ತೊಲೆ ಆರು, ಜಂತೆವಲಗೆ ಮೂವತ್ತಾರು 
ಧರೆಯಾಕಾಶವ ಹೊದ್ದದ ಕೆಸರುಗಲ್ಲು 
ಒಂಬತ್ತು ಬಾಗಿಲು, ಬಿಯ್ಯಗವಿಕ್ಸಿಹೆವು. 
ಬೇರೊಂದು ಬಾಗಿಲು ಉರಿಯನುಗಳುತಿರ್ಪದು. 
ಮುತ್ತಿನ ಕಂಭದ ಮೇಲುಕಟ್ಟಿನ ಮೇಲೆ ಮಾಣಿಕ್ಯದ ಶಿಖರಿ! 
ಆ ಶಿಖರಿಯ ತುದಿಯಲ್ಲಿ ಬಿಳಿಯ ಹೊಂಗಳಸವಿಪುುದು. 
ಅದು ಕಾಬವರಿಗೆ ಕಾಣಬಾರದು. 
ಕಾಣಬಾರದವರಿಗೆ ಕಾಣಬಪ್ಪು ದು. 
ಅಲ್ಲಿ ಹತ್ತುಮಂದಿ ಪರಿಚಾರಕರು ಎಡೆಯಾಡುತಿಪ್ಪರು. 
ಇಬ್ಬರು ದಡಿಕಾರರು ಬಾಗಿಲ ಕಾಯ್ದಿ ಪ್ರರು. 
ಒಬಾಕೆ ಎಡೆಯಾಡುತ್ತಿಪುಳು. 
ಒಬ್ಬ್ಯಕೆ ಲಿಂಗಾರ್ಚನೆಗೆ ನೀಡುತ್ತಿಪ್ಪಳು. 


೬ ಅಲ್ಲಮಪ್ಪಭುದೇವರ ಪಚನಸಂಪು: 


ಒಬಾಕೆ ಸುಯಿಧಾನಂಗಳಿಲ್ಲವನು ಶೋಧಿಸಿ ತಂದುಕೊಡುತ್ತಿಪ್ರಳು. 

ಒಬ್ಲಾಕೆ ಉರಿಯಿಲ್ಲದಗ್ಲಿ ಯಲಿ ಪಾಕವ ಮಾಡುತ್ತಿಪ್ಪಳು. 

ಒಬ್ಬಾಕೆ ಲಿಂಗಜಂಗಮಕ್ಕೆ ಮಾಡಿ, ನೀಡಿ, ಊಡಿ, ಉಣಿಸಿ 

ತೃಪ್ತಿ ಯ ಮಾಡುತ್ತಿ ಪ್ಪ ಫು 

ಒಂದಡ್ಡಣಿಗೆಯ ಮೇಲೆ, 

ಐದು ಅಗಲೊಳೆಗೆ ಇಟ, ಬೋನವನು ಒಬ್ಬನುಂಡಡೆ, 

ಪ್ರಮಥಗಣಂಗಳೆಲ್ಲರೂ ಆತನ ಒಕ್ಕುದ ಕೊಳಲೆಂದು ಬಂದು, 

ಆ ಮನೆಯ ಹೊಕ್ಕು ನಿಶ್ಚಿಂತನಿವಾಸಿಗಳಾದರು. 

ಗುಹೇಶ್ವರನ ಶರಣ ಸೆಂಗನಬಸೆವಣ್ಣ ನ ಮಹಾಮನೆಯ ಕಂಡು 

ಧನ್ಯನಾದೆನು ಕಾಣಾ ಸಿದ್ಧರಾಮಖ್ಯಾ. | ೧೯ರ i 


೦೯೩ 


ಆದಿಯಲ್ಲಿ ಗುರುಬೀಜವಾದ ಪಿಂಡಕ್ಕೆ, 
ಅನಾದಿಯೆಂಬುದನೊಬ್ಬರು ತಿಳುಹಲುಂಟೆ? 
ಆದಿ ಕಾಯ ಅನಾದಿ ಪ್ರಾಣವಾಗಿಪ್ಪ ಯೋಗವ ಭೇದಿಸಿ 
ತನ್ನೊಳಗೆ ತಾನೆ ತಿಳಿದು ನೋಡಲು 
“ಸೋಹಂ” ಎಂಬುದು ತಾನೆ ಸತ್ಯ ನೋಡಾ! 
("ಕೋಹಂ' ಎಂಬುದು ತಾನಸೆತ್ಯ ನೋಡಾ?) | ೧೯೯ ॥ 


೦೯೪ 


ಆದಿಯಲ್ಲಿ ನೀನೆ ಗುರುವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಲಿಂಗ. 

ಆದಿಯಲ್ಲಿ ನೀನೆ ಲಿಂಗವಾದ ಕಾರಣ ನಿನಿಂದ ಹುಟಿತ್ತು ಜಂಗಮ. 
ನ್‌ FR PR 

ಆದಿಯಲ್ಲಿ ನೀನೆ ಜಂಗಮವಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪ್ರಸಾದ. 
'ಆದಿಯಲ್ಲಿ ನೀನೆ ಪ್ರಸಾದಿಯಾದ ಕಾರಣ ನಿನ್ನಿಂದ ಹುಟ್ಟಿತ್ತು ಪಾದೋದಕ. 
ಇಂತೀ-ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕ ಸ್ವರೂಪ 
ನೀನೆಯಾದ ಕಾರಣ: 
ಜಂಗಮ ಪ್ರಾಣಿಯಾಗಿ ಸದಾಚಾರಿಯಾದೆ, 
ಅದು ಕಾರಣ ನೀನೆ ಸರ್ವಾಚಾರಸೆಂಪನ್ನ ನಾಗಿ, 
ಪೂರ್ವಾಚಾರಿ[ಯೂ] ನೀನೆಯಾದೆ, 
[ಅದು] ಕಾರಣ, ಗುಹೇಶ್ವರಲಿಂಗದಲ್ಲಿ ಚಂದಯ್ಯಂಗೆ. 
ಲಿಂಗದ ನಿಜವ ತಿಳುಹಾ ಸಂಗನಬಸವಣ್ಣಾ | ll 2CC | 


ಹೆಚ್ಚಿನ ವಚನಗಳು ೨೬೭ 
ರ್ರ೯% 


ಆದಿಯಾಧಾರಮಂ ಮಾಡಿ, ಅಜಕೋಟಿ ಬ್ರಹ್ಮಾಂಡಂಗಳ ಮಾಡಿ 
ಈರೇಳು ಭುವನಂಗಳಂ ಮಾಡಿ ಹರ ಲೀಲೆಯಾಡುವಲ್ಲಿ- 
ಹರಿವಿರಿಂಚಿಗಳ ಸುರಾಸುರರ ಶಿರೋಮಾಲೆಯ ನಿಕ್ಕಿ ಕುಣಿದಾಡುವಲ್ಲಿ 
ಪಾದ ರಸಾತಳಕ್ಕಿಳಿದು ಭುವನ ಜಲಮಯವಾದಲ್ಲಿ 
ಹಸ್ತೆ ಮಕುಟ ತಾಗಿ ಸಕಲಲೋಕಂಗಳೆಲ್ಲವೂ ನಿರವಯಲಾದಲ್ಲಿ 
ನಿಜದ ಬೆಳಗಿನ ಬೆಳಗಿನೊಳು “ಸೋಹಂ” ಎನಲು, 
ವಿಚಾರದಿಂದ ಘನಮನವಾದಂದು, 
ಗುಹೇಶ್ವರಾ ನೀನೆ ಲಿಂಗ, ನಾನೆ ಜಂಗಮ, ಬಸವಣ್ಣ ನೇ ಭಕ್ತ! Il ೨೦೧ ! 


೮೯೬ 


ಆದಿಯಾಧಾರವಿಲ್ಲದ ಆಗಮನಾಸ್ತಿ ಯಾಗಿಪ್ಪ 
ಸಾಗರ (ಆಗರ?) ವಿರಹಿತನನಾರೂ ಅರಿಯರಲ್ಲಾ | 
ದಶಮುಖಮಾಣಕದೆಸಳಗಂಗಳು ಪರ್ಬಿಪಸರಿಸಿದುದನಾರೂ ಆರಿಯರಲ್ಲಾ! 
ಪಿರಿದೊಂದು ವೃಕ್ಷವು ಅತಿಶಯದ ರೂಪಾಗಿ 
ಪೃಥ’್ವಿಗಿಂಬಾದುದನಾರೂ ಅರಿಯರಲ್ಲಾ! 
ಅಂತರ:ಗದ ಭುವನವ ಮಟ್ಟಿ ನೋಡುತ್ತಿಪ್ಪ, 
ಬೆಡಗಿನ ತಾವರೆಯ ಮಧ್ಯದ ತಾರಕಿಯನಾರೂ ಅರಿಯರಲ್ಲಾ! 
ರವಿ-ಶಶಿಗಳಿಬ್ಬರು, 
ನಯನ ನೋಟದ ಪುಷ್ಟ್ಪಪರಿಮಳವಾಗಿರ್ದುದನಾರೂ ಅರಿಯರಲ್ಲಾ! 
ಇಂಬು ನಯನದಲ್ಲಿ ಸೆಂಭ್ರಮವಿಲ್ಲದ ರೂಪು, ಮಹತ್ತಾಗಿರ್ದುದನಾರೂ 
ಅರಿಯರಲ್ಲಾ! 
ಸಾಗರದೊಳಗಣ ಜ್ಯೋತಿಯಂತೆ, 
ಗುಹೇಶ್ವರಲಿಂಗದೊಳಗೆ ಎನ್ನ ಪರಮಾರಾಧ್ಯ ಸಂಗನಬಸೆವಣ್ಣ [ನು], 
ನಂದ ನಿಲವ ಉಪಮಿಸೆಬಾರದು ಕಾಣಾ ಸಿದ್ಧರಾಮಯ್ಯಾ. | ೨೦೨ 


೦೯೭ 


ಆದಿಯಿಂದತ್ತತ್ತಲೆನಗೆ ನೀನೆ ಗುರುವಯ್ಯಾ. 
ಅನಾದಿಯಿಂದತ್ತತ್ತ್ವಲೆನಗೆ ನೀನೆ ಗುರುವಯ್ಯಾ. 
ಈ ಎರಡು ನಾಮ ಹುಟ್ಟದ ಮುನ್ನ 
ನಮಗೆ ನಾನು ಶಿಷ್ಯನಯ್ಯಾ. 
ಎನ್ನ ಭಾವಕಾಯದೂಳಗಣ ಭ್ರಮೆಯ ಕಳೆದು, 


3೬0 


ಅಲ್ಲಮಪ್ರಭುದೇವರ ವಚನಸಂಪುಟ 


[ae] 


ಎನ್ನ ಜ್ಞಾನಕಾಯಮೊಳಗಣ ಮರಹ ಕಳೆದು, 

ಎನ್ನೊಳಗೆ ತಿಳಿವಿನ ಬಗೆಯ ತೋರುತ್ತ, | 

ಹೊರಗೆ ನುಡಿಯದಂತಿರ್ದಡೆ ಬಿಡೆನು ನೋಡಾ ನಿಮ್ಮ ಲ್ರೀಚರಣವನು. 
ಮಾಡಿದಡೆ ಅಂತು ಮಹಾಪ ಸ್ರಸಾದವೆಂದು ಕೈಕೊಂಬೆ. 

ಮಾಡದಿರ್ದಡೆ ನೀವೆ ವಸಿ ಮಹಾಪ್ರ ಸಾದವೆಂದು ಕೈಕೊಂಬೆನು, 

ಇಂತು ಆವತೆರದಿಂದಲಾದಡೂ 

ಎನ್ನೊ ಡಲ ನಿಮ್ಮಲ್ಲಿ ಸೆವೆದು ಪಡೆವೆನು ನಿಮ್ಮ ಕರುಣವ 

ಗುಹೇಶ್ವರಾ ಎನ್ನ ಇರವಿನ ಪರಿ ಇಂತುಟು ನೋಡಾ. | 2೦೩ ॥ 


೦೯೦ 


ಆದಿಯಿಲ್ಲದೆ, ಕರ್ತ್ವೃವಿಲ್ಲದೆ, ಕರ್ಮಂಗಳಿಲ್ಲದೆ 

ನನ್ನಿ ನೀನೇ ಸೆಗುಣನಯ್ಯಾ. 

ನಿನ ಸ್ವಲೀಲೆವಿಡದಾಡಿ ನಿನ್ನಿ ೦ದ ನೀನೇ ನಿಗ ಸನಾ 
ಅಡೆತೆಂದಡೆ: 

“ಅನಾದಿ ಸಿದ್ಧ ಸೆಂಸ್ಕಾರಃ ಕರ್ತೃ ಕರ್ಮ ವಿವರ್ಜಿತಃ 

ಸ್ಪಯಮೇವ ಭವೇದ್ದೇಹೇ ಸ್ವಯಮೇವ ವಿಲೀಯತೇಲ” 
ಎಂದುದಾಗಿ, 
ಗುಹೇಶ್ವರಾ, ನಿನ್ನ್ನ ಲೀಲೆಯ ಘನವ ನೀನೇ ಬಲ್ಲೆ. | ೨೦೪ | 


೮೯೯ 


ಆದಿವಿಡಿದು ಬಹಾತ ಭಕ್ತನಲ್ಲ, ಅನಾದಿವಿಡಿದು ಬಹಾತ ಮಾಹೇಶ್ವರನಲ್ಲ. 
ಸ ಬಹಾತ ಪ್ರಸಾದಿಯಲ್ಲ, 
ಇಷ್ಟ ಲಿಂಗದಲ್ಲಿ ಪ ಪ್ರ ಸಾದವ ಕೊಂಬಾತ ಪ್ರಾಣಲಿ ರಂಗಿಯಲ್ಲ, 
ಏಂಗಎಡಿದು ಟಹಾತ ಶರಣನಲ್ಲ, 


 ಭಿನ್ನಭಾವವಿಡಿದು ಬಹಾತ ಐಕ್ಯನಲ್ಲ. 


ಶೂನ್ಯಕಾಯವ ನಿಶೂ ನ್ಯಂಗಿಕ್ಕಸ ಪ್ರಾಣಲಿಂಗಪ್ರಸಾದವ ಕೊಳಬಲ್ಲನಾಗಿ 
ಗುಹೇಶ್ವ ರಲಿಂಗದಲ್ಲಿ ಚನ ಬಸವಣ್ಣ ಂಗೆ ನಮೋಧನ ಎಂಬೆನು. || ೨೦% ॥ 


೯0೦ 


ಆದಿಶಕ್ತಿ ಅನಾದಿಶ್ತ್ರಿಯೆಂಬರು ಅದನಾರು ಬಲ್ಲರಯ್ಯಾ? 
“ಆದಿ” ಎಂದಡೆ ಕುರುಹಿಂಗೆ ಬಂದಿತ್ತು. 
“ಅನಾದಿ” ಎಂದಡೆ ನಾಮಕ್ಕೆ ಬಂದಿತ್ತು 
ಆದಿಯೂ ಅಲ್ಲ ಅನಾದಿಯೂ ಅಲ್ಲ, 


ಹೆಚ್ಚಿನ ವಚನಗಳು ೨೬೯ 


ನಾಮವಿಲ್ಲದ ಸೀಮೆಯಿಲ್ಲದ ನಿಜಶಕ್ತಿಯೆ 
ಚಿಚ್ಚಕಿ,ಯಾಯಿತ್ತು ನೋಡಾ. 

ಅಂತರಂಗದ ಪ್ರಭೆ ಬಹಿರಂಗವೆಲ್ಲಾ ತಾನೆಯಾಗಿ 
ಗುಹೇಶ್ವರಲಿಂಗದಲ್ಲಿ ಸಂದಿಲ್ಲದಿಪ್ಪ 


ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ll 2೨೦೬ | 
೯೦೧ 


ಆದಿ ಸ್ವಯಂಭುವಿಲ್ಲದ ಮುನ್ನ, ಸಂಗನಿಸ್ಸಂಗವಿಲ್ಲದ ಮುನ್ನ, 
ನಕ್ಷತ್ರಗ್ರಹೆಂಗಳಿಲ್ಲದ ಮುನ್ನ, ಯೋಗ ಕರಣಂಗಳಿಲ್ಲದ ಮುನ್ನ, 
ಖೇಚರ ಭೂಚರರಿಲ್ಲದ ಮುನ್ನ, ಆರಾರೂ ಇಲ್ಲದ ಮುನ್ನ, 
ಆಕಾಶ ಮಾರುತರಿಲ್ಲದ ಮುನ್ನ, ಅಂಬುಧಿ ಕಮಠರಿಲ್ಲದ ಮುನ್ನ. 
ಹರಿಬ್ರಹ್ಮಾದಿಗಳಾರ ನಿಲವಿಲ್ಲದ ಮುನ್ನ 
ಹಿಮಕರದಿನಕರರ ಸುಳುಹಿಲ್ಲದ ಮುನ್ನ - 
ಹಿಂದಿಲ್ಲ ಮುಂದಿಲ್ಲ ಒಂದೂ ಇಲ್ಲದ ಮುನ್ನ, 
ಗುಹೇಶ್ವರನಿರ್ದ ತನ್ನ ತಾನರಿಯದಂತೆ. ll 2೦೭ 1 


೯೦೨ 


ಆನು ನೀನೆಂದ ಬಳಿಕ, ಮತ್ತೆ ಏನೂ ಇಲ್ಲ 
ಇಲ್ಲಾ ದುದಿಲ್ಲಾದುದೆಂತಿಪ್ಪುದೊ? 
ತನು ಮರೆದು ಘನವ ಬೆರೆದಡೆ, 
ಭವರಹಿತನು ಗುಹೇಶ್ವರಯ್ಯ ತಾನೆ. | ೨೦೮ ॥ 
೯೦೩ | 
ಆ ಮರ(ಠ?)ದ ಹೊಲಬನರಿಯದೆ ಶರಣರು ಭಂಗವಾದರು. 
ರಿಂಗದ ಹೊಲಬನರಿಯದೆ ಭಕ್ತ ಶೀಲವಂತನಾದ. 


ಆದಿ ಮಧ್ಯಾವಸಾನದಲ್ಲಿ ಗುಹೇಶ್ವರನೆಂಬ ೮ಂಗವು 
ಅರಿವಿನ ಮರೆಯಲ್ಲಿಹುದನಾರೂ ಅಓಯರಲ್ಲಾ? ll ೨೦೯ ॥| 


೯0೪ 


ಆ ಮೂಲಮಂತ್ರಮೂರ್ತಿಯ ನಿಲುಕಡೆಯ ಕೇಳಿರಯ್ಯ ಶರಣಗಣಂಗಳೆ; 
ಬ್ರಕ್ಕೂಂಡ ಮಧ್ಯದಲ್ಲಿ ಪಿಂಡಾಕೃತಿಯ ಧರಿಸಿ, ಆ ಪೂರ್ಪಾಶ್ರಯ ಸ್ವರೂಪವಾದ 
ಪಿಂಡಬ್ರಹ್ಮಾಂಡಗಳ ಜೀವನವರ್ತನ- 


೨೭೦ 


ಅಲ್ಲಮಪ್ರಭುದೇವರ ವಚನಸಂಪುಟ 


ದುರ್ಮಾರ್ಗ-ದುರ್ನಡತೆ_-ದುರಾಚಾರ -ದುರ್ಗುಣಂಗಳ ತ್ವಜಿ 
ಗುರು ಲಿಂಗ ಜಂಗಮ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ, 
ಶರಣ ಐಕ್ಯಗಣಂಗಳಲ್ಲಿ 

ಒಪ್ಪುತಿರ್ಪರು ನೋಡಾ, 


ನಿರವಯ ಶೂನ್ಯಲಿಂಗಮೂರ್ತಿ ಗುಹೇಶ್ವರಲಿಂಗವು ಚನ್ನ ಬಸೆಷಣ್ಣ ° 2001 
೯೦೫ 


ಆಯತದಲ್ಲಿ ಪೂರ್ವಾಚಾರಿಯ ಕಂಡೆ. 
ಸ್ವಾ ಯತದಲ್ಲಿ ಪೂರ್ವಾಚಾರಿಯ ಕಂಡೆ. 
ಸನ್ನ ಹಿತದಲ್ಲಿ ಪೂರ್ವಾಚಾರಿಯ ಕಂಡೆ. 
ಗುಹೇಶ್ವ ರಲಿಂಗದಲ್ಲಿ ಪೂರ್ವಾಚಾರಿ ಸೆಂಗನಬಸವಣ್ಣ ಣ್ಲನ್ಯ 
ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. I ೨೧೦ ॥ 


೯೦೬ 


ಆಯತಲಿಂಗವಿಡಿದು ಸ್ವಾಯತಲಿಂಗವ ಕಾಣಬೇಕು ಸಿದ್ಧರಾಮಯ್ಯಾ. 
ಸ್ವಾಯತಲಿಂಗವಿಡಿದು ಸನ ಹಿತಲಿಂಗವ ಕಾಣಬೇಕು ರಾಮಯ್ಯಾ. 
ಸನ್ನ ಹಿತಲಿಂಗವಿಡಿದು ಮಹಾಲಿಂಗವ ಕಾಣಬೇಕು Ip 
ಮಹಾಲಿಂಗವಡಿದು ಜಂಗಮಲಿಂಗವ ಕಾಣಬೇಕು ಸಿದ 
ಜಂಗಮಲಿಂಗಎಡಿದು ಶಿವಲಿಂಗವ ಕಾಣಬೇಕು ಸಿದ್ಧರಾಮಯ್ಯಾ. 
ಶಿವಲಿಂಗವಿಡಿದು ಗುರುಲಿಂಗವ ಕಾಣಬೇಕು ಸಿದ್ದರಾಮಯ್ಯ. 
ಗುರುಲಿಂಗವಿಡಿದು ಆಚಾರಲಿಂಗವ ಕಾಣಬೇಕು ಸಿದ್ಧರಾಮಯ್ಯಾ - 
ಇಂತೀ ಆಚಾರಲಿಂಗವಿಡಿದು ಷಟ್‌ಸೆ ಲದ ಆದಿ ಮಧ್ಯಾಂತವರಿದು, ಸೊಬಂಧಿಸಿ 
ಒಂದು ಮಾಡಿಕೊಂಡಿಪ್ಪ ಈ ಕರಸ ಲದನುವ, 


ಗುಹೇಶ್ವರನ ಶರಣ ಸಂಗನಬಸವಣ್ಣ ಬಲ್ಲ. 


ಬೆಸೆಗೊಂಬ ಬಾರಾ ಸಿದ್ಧರಾಮಯ್ಯಾ. | ೨೧೨ ॥ 


೯೦೭ 


ಆಯತ ಸ್ವಾಯತ ಸನ್ನ ಹಿತನಾಗಿ, 
ಆರಾಧ್ಯಲಿಂಗದಲ್ಲಿ ಅನುಭಾವಿಯಾಗಿಪ್ಪನು ಬಸವಣ್ಣ ಸ್ಲಿನು. 
ಜಂಗಮಲಿಂಗ ಪ್ರಾ ಣಿಯಾಗಿ ನಿಷ್ಟಾಣವಾಗಿಪ್ಪ ಮ ಬಿಸೆ ಣ್ಲೃನು. 
ಗುಹೇಶ್ವರಲಿಂಗದಲ್ಲಿ, 
ಸಂಗನಬಸವಣ್ಣನ ಆಚಾರದ ಪರಿ ನಿನಗ್ಲವೆ ಅರಿಯಬಾರದು. 
ಮ್ಮ ತಿಳುಹಿಕೊಡದಾ ಚನ್ನ ಬಸವಣ್ಣಾ | ೨೧೩ 1 


ಹೆಚ್ಚಿನ ವಚನಗಳು ೨೬೧ 
೯೦೮ 


ಆಯಿತ್ತು ಬಸೆವಾ ನಿನ್ನಿಂದ ಗುರುಸ್ವಾಯತವೆನಗೆ. 
ಆಯಿತ್ತು ಬಸವಾ ನಿನ್ನಿಂದ ಲಿಂಗಸ್ಟಾಯತವೆನಗೆ. 
ಆಯಿತ್ತು ಬಸವಾ ನಿನ್ನಿಂದ ಜಂಗಮಸ್ಲಾಯತವೆನಗೆ. 
ಆಯಿತ್ತು ಬಸವಾ ನಿನ್ನಿಂದ ಪ್ರಸಾದಸ್ತಾಯತವೆನಗೆ. 
ಇಂತೀ ಚತುರ್ವಿಧ ಸ್ವ್ರಾಯತವನು ನೀನೆ ಮಾಡಿದೆಯಾಗಿ 
ನಮ್ಮ ಗುಹೇಶ್ವರಲಿಂಗಕ್ಕೆ ವಿಳಾಸವಾದೆಯಲ್ಲಾ ಸಂಗನಬಸೆವಣ್ಣಾ « M20 


೯0೦೯ 


ಆರಾಧಿಸಿ ವಿರೋಧಿಸುವರೆ? ಪೂಜಿಸಿ ಪೂಜೆಯ ಮರೆಯುವತೆ? 
ಜಂಗಮಲಿಂಗವೆಂದರಿದವರು ಸೆಂಚ ತಪ್ಪು ವರೆ? 
ಗಾಳಿಯೂ ಗಂಧವೂ ಕೂಡಿದಂತೆ ಜಗದೊಳಗೆ ಇದೆ! 
ಕೀರ್ತಿವಾರ್ತೆಯ ಹಡೆದೆಯಲ್ಲಾ ಬಸವಣ್ಣಾ R 
ನಿನ್ನ ಶಿಶುವಿನೊಡತಣ ತೆರಹುಮರಹ ಪ್ರಮಥರು ಮೆಚ್ಚುವರೆ? 
ತಿಳಿದು ನೋಡುವಡೆ ಗುಹೇಶ್ವರನ ಶರಣ ಅಲ್ಲಯ್ಯಂಗೆ 
ನೀನು ಪರಮಾರಾಧ್ಯ ಕಾಣಾ ಸೆಂಗನಬಸವಣ್ಣ - I 2೧% | 


೯೧೦ 


ಆರಾರ ನೇಮಕ್ಕೆ ಸಂದಿತ್ತು, 
ಇಚ್ಛಾಭೋಜನಕ್ಕೆ ಕೃತ್ಯವಾಯಿತ್ತು - 
ಮನಘನದೊದಗ ಕಂಡೆಯಾ ಸೆಂಗನಬಸೆವಣ್ಣಾ * 


ಗುಹೇಶ್ವರಲಿಂಗಕ್ಕೆ ಆಶ್ಚರ್ಯವಾಯಿತ್ತು f | ೨೧೬ ॥ 


೯೧೧ 


ಆರಾರ ಭಾವಕ್ಕೆ ತೋರಿದಂತೆ ಆ ಕುಳಕ್ಕೆ ಸುಖವಾಗಿಪ್ಪನು. 
ಹಿಡಿದ ವ್ರತನೇಮಂಗಳಲ್ಲಿ ಬಿಡುಗಡೆ ಇಲ್ಲದಿರಬೇಕು. 
ತಾ ಮಾಡುವ ನಿತ್ತ ನೇಮಂಗಳಲ್ಲಿ ಭಾವಶುದ್ಧವಾಗಿಪ್ಪಡೆ 
ಗುಹೇಶ್ವರಲಿಂಗಕ್ಕೆ ಅನ್ಯಭಿನ್ನ ಏಲ್ಲ ಮಡಿವಾಳ ಮಾಚಯ್ಯಾ. ll ೨೧೭ ॥| 


೯೧೨ 


ಆರು ಅಂಕಣದೊಳಗಾರು ದರುಶನ ಪೂಜೆ, 
ಆರೂಢರೂಢಾದಿಯೋಗಿಗಳಿರುತ್ತಿ ರಲ್ಮು, 
ಆರೂರಿಂದತ್ತತ ಫ್ರಿ ಮೊೂರಿ ತೋರುವ ಸ್ವಯಂಜ್ಯೋತಿ ಇರಲ್ಲು, 


೨೭೨ 


ಅಲ್ಲಮಪ್ರಭುದೇವರ ವಚನಸಂ 


ಬೇರೆಯರಸೆಲುಂಟೆ ಶಿವಯೋಗವು? 
ಆರು ಅಂಕಣದೊಳಗೆ ಆರು ಮಂದಿಯ 
ಸಂದಣಿಯ ಓಲಗದ ಸೆಡಗರವೆಂದು 
ಅರೂಢ ಯೋಗಿಗಳದನೆಣಿಕೆಗೊಳರು. 
ಮೂರು ಮನೆಯ ಮತ್ತೆ ದಾಳಿಗೊಳುವ ಕಾರಣಿಕರಲ್ಲವಾಗಿ 
ಮೂರಿ ಒಂಬತ್ತು ಗೊಪೆಯೊಳು 
ಲಯ ಗಮನ ಸ್ವಿತ್ಯ ರ್ಥಂಗಳ ಹಂಗಿಲ್ಲದ ಹಂಗಿನಲ್ಲಿ 
ನೀನು ನಿನ ಲಿ ಪತಂಗನ್ಯಾಯದಂತೆ 
ಗುಹೇಶ್ವರಥೊಳೊಂದು ಕಂಡಾ. | ೨೧೮ ॥॥ 
೯೧೩ 
ಆರು ಚಕ್ರದಲ್ಲಿ ಅರಿದಿಹೆನೆಂಬ ಆಜ್ಞಾ ನ ಜಡರುಗಳು ನೀವು ಕೇಳಿರೊ! 
ಅದೆಂತೆಂದಡೆ: 
ಆಧಾರಚಕ್ರ ಪೃಥ್ವಿ ಸಂಬಂಧ, ಅಲ್ಲಿಗೆ ಬ ಬ್ರಹ್ಮನಧಿದೇವತೆ, 
ಆಚಾರ ಲಿಂಗವ ಪಿಡಿದು ಯೋಗಿಯಾಗಿ ಸುಳಿದ! 
ಸ್ವಾಧಿಷ್ಮಾ ನ ಚಕ್ರ ಅಪ್ಪುವಿನ ಸಂಬಂಧ, ಅಲ್ಲಿಗೆ ಎಷ್ಟು ಅಧಿದೇವತೆ, 
ಗುರುಲಿಂಗವ ಪಿಡಿದು ಜೋಗಿಯಾಗಿ ಸುಳಿದ! 
ಮಣಿಪೂರಕಚಕ್ರ ಅಗ್ನಿಯ ಸಂಬಂಧ, ಅಲ್ಲಿಗೆ ರುದ್ರನಧಿದೇವತೆ, 
ಶಿವಲಿಂಗವ ಪಿಡಿದು ಶ್ರವಣನಾಗಿ ಸುಳಿದ! 
ಅನಾಹತಚಿಕ್ರ ವಾಯು ಸೆಂಬಂಧ, ಅಲ್ಲಿಗೆ ಈಶ್ವರನಧಿದೇವತೆ, 
ಜಂಗಮಲಿಂಗವ ಪಿಡಿದು ಸನ್ಯಾಸಿಯಾಗಿ ಸುಳಿದ! 
ವಿಶುದ್ಧಿ ಚಕ್ರ ಆಕಾಶ ಸಂಬಂಧ, ಅಲ್ಲಿಗೆ ಸೆದಾಶಿವನಧಿದೇವತೆ, 
ಪ್ರಸಾದಲಿಂಗವ ಪಿಡಿದು ಕಾಳಾಮುಖಿಯಾಗಿ ಸುಳಿದ! 


| ಆಜ್ಞಾಚಕ್ರ ಪರತತ್ತ್ವ ಸೆಂಬಂಧ ಅಲ್ಲಿಗೆ ಪರಶಿವನಧಿದೇವತೆ, 


ಮಹಾಲಿಂಗವ ಪಿಡಿದು ಪಾಶುಪತಿಯಾಗಿ ಸುಳಿದ! 
ಇಂತೀ ಅರುದರುಶನಂಗಳು ಬಂದಡೆ ಅಂಗಳವ ಹೋಗಲೀಸಿರಿ! 


ಆ ಲಿಂಗ ನಿಮಗೆಂತಪ್ಪವು? 

ಇದು ಕಾರಣ, ಮುಂದಿರ್ದ ಗುರುಲಿಂಗಜಂಗಮದ ತ್ರಿವಿಧ ಸಂಬಂಧವನರಿಯದೆ 

ಷಟ್ಟಲದಲ್ಲಿ ತೃಪ್ತರಾದೆವೆಂಬ ಭ್ರಷ್ಟರ ನೋಡಾ ಗುಹೇಶ್ವರಾ! Il ೨೧೦೯ ॥| 
೯೧೪ 


ಆರು ಚಿಕ್ರದೊಳಗೆ ಆರುಭೂತಂಗಳೇರಿಪ್ಪವಯ್ಯಾ 
ಅವರೊಳಗೆ ಬ್ರಹ್ಮ ಎಷ್ಟು ರುದ್ರ ಈಶ್ವರ ಸದಾಶಿವ ಆತ್ಮತತ್ವವೆಂಬ 


ಸೆಚ್ಚಿನ ವಚನಗಳು ೨೭೩ 


ಆರು ಅಧಿದೇವತೆಗಳಿಪ್ಪ ವಯ್ಯಾ. 
ಇಂತಪ್ಪ ಷಟ್ರರ್ಮ ಸಾದಾಖ್ಮಿರ 
ಹಾನಿ ಮಾಡಿ ದಾಟುವರನೆ ಭಕ್ತಜಂಗಮವೆಂಬೆನು ಕಾಣಾ ಗುಹೇಶ್ವರಾ. !॥ ೨೨೦ l 


೯೧೫ 


ಆರು ದರುಶನ ಅನಾಚಾರವ ನಡೆದವು, 
ಸುರೆಯ ಕುಡಿದವು, ಮಾಂಸವ ತಿಂದವು. 
ಆರು ದರುಶನಕ್ಕೆ ಅನಾಚಾರವಾದುದೆಂದು 
ನಾನಾ ಗುರುವಾದೆ ಕಾಣಾ ಗುಹೇಶ್ವರಾ. | ೨೨೧ ॥ 


೯೧೬ 


ಆರುಲಿಂಗದಲ್ಲಿ ಅರಿದಿಹೆನೆಂಬ ಅರುಹುಗೇಡಿಗಳು ನೀವು ಕೇಳಿರೊ! 
ಆರುಲಿಂಗ ನಿಮಗೆಲ್ಲಹವು? 
ಅದೆಂತೆಂದಡೆ: ಆಚಾರಲಿಂಗ ಬ್ರಹ್ಮಂಗೆ ಸಂಬಂಧ, 
ಗುರುಲಿಂಗ ವಿಷ್ಣು ವಿಂಗೆ ಸಂಬಂಧ, 
ಶಿವಲಿಂಗ ರುದ್ರಂಗೆ ಸೆಂಬಂಧ, 
ಜಂಗಮಲಿಂಗ ಈಶ್ವರಂಗೆ ಸೆಂಬಂಧ, 
ಪ.ಸಾದಲಿಂಗ ಸೆದಾಶಿವಂಗೆ ಸಂಬಂಧ, 
ಮಹಾಲಿಂಗ ಪರಶಿವಂಗೆ ಸೆಂಬಂಧ, 
ಇಂತಾರುಲಿಂಗ ಆರುದರುಶಕಕ್ಸೆ ಸಂಬಂಧ. 
ನಿಮ್ಮ ಸೆಂಬಂಧವ ನೀವು ಬಲ್ಲಿರೆ ಹೇಳಿರೊ! ಅರಿಯದಿರ್ದಡೆ ಕೇಳಿರೊ! 
ಗುರುಲಿಂಗ ಜಂಗಮವೆಂಬ ತ್ರಿವಿಧ ಸೆಂಬಂಧವ ತಿಳಿದು! 
ಆರು ಪರಿಯ ಶಿಲೆಯಂ ಮೆಟ್ಟಿ! ಮೂರುಬಾಗಿಲ ತೆರೆದು! 
ಫೀ ಗುರುವಿನ ಪ್ರಸಾದವ ಸವಿದು! ಮುಂದಿರ್ದ ಲಿಂಗಸೆಂಗವ ಮಾಡಿ! 
ಆ ಪ್ರಥಮಶಿವನೆಂಬ ಜಂಗಮವ ನೋಡುತ್ತಾ ನೋಡುತ್ತಾ ನಿಬ್ಬೆರಗಾಗಬೇಕು! 
ಇದು ಕಾರಣ ಆರುಮೂರುಗಳೆಂಬ ಮರವೆಯ ಹರಿದು, 
ತಟ್ಟುಮುಟ್ಟುಗಳೆಂಬ ಭ್ರಮಯ ಜರೆದು! ಅಂಗಲಿಂಗವೆಂಬ ದ್ವಂದ್ರವ ಹಿಂಗಿ 
ನಿಸ್ಪಂಗಿಯಾಗಿರ್ದೆನಯ್ಯಾ ಗುಹೇಶ್ವರಾ! | ೨೨೨ 1 


ವಿ೭೪ 


ಅಲ್ಲಮಪ್ರಭುದೇವರ ವಚನಸಂಪ್ರಃ: 


೯೧೭ 


ಆರುಸ್ಸೆ ಲದಲ್ಲಿ ಅರಿತಿಹೆನೆಂದು 
ಸೆಹಭೋಜನದಲ್ಲಿ ಉಂಬ ಅಣ್ಣ ಗಳು ನೀವು ಕೇಳಿರೊ! 
ಅಂಗದ ಮೇಲೆ ಲಿಂಗಸೆಂಬಂಧಿಯಾದಡೇನಯ್ಯ, 
ಆ ಲಿಂಗವ ತನ್ನ ಪ್ರಾಣಕ್ಕೆ ಅವಧರಿಸದನ ಕೃ! 
ಆ ಇಷ ಸಲಿಂಗಕ್ಕೆ ಅಷ್ಟವಿದಾರ್ಚನೆ ಹೋಡಶೋಪಚಾರ 
ಬಾಪ್ಯಕ್ತಿ €ಯೆ ಮಾಡಿದಡೇನಯ್ಯ ನೈಷ್ಟೆ ಇಲ್ಲದನ್ನ ಕ್ಕ 


ಅಪ್ಪಮದಂಗಳ ನಪ್ಪ ವಮಾಡಿ ಪಂಚೇಂದ್ರಿ ಯ ಲಿಂಗ ಮುಖವ ಮಾಡಿ 


ದೇಹೇಂದ್ರಿ ಯ ನ ಪಾ ಾಣಾದಿಗಳ ಪ ಪ ಕೃ ತಿಯನಿದು! 
ಇಷ್ಟ ಪ್ರಾಣಭಾವವೆಂಬ 'ಅ್ರಿವಿಧ ಲಿಂಗಕ್ಕೆ 


ರೂಪು ರುಚಿ ತೈಪ್ತಿಯನೀವ ವರ್ಮಾದಿವರ್ಮಂಗಳ ಭೇದವನರಿಯವೆ! 
ಕರಸ್ಥೆ ಲದಲ್ಲಿ ಲಿಂಗವಿಡಿದು ಸಹಭೋಜನವೆಂದು ಒಂದಾಗಿ ಉಂಡು 
ತಮ್ಮ ಒಡಲ ಹೊರೆವ ಲಿಂಗದ್ರೋಹಿಗಳ ನೋಡಿ ನಗುತ್ತಿ ರ್ದೆನಯ್ಯಾ 


ಗುಹೇಶ್ವರಾ. 
೯೧೮ 


ಆಲಿಕಲ್ಲ ನಡುವೆ ಆರಯ್ಯಾ ಅಗ್ಗಿಯನಿರಿಸಿದವರು? 
ಅದು ನಂದದೆ ಉರಿಯದೆ ನಿಂದ ಪರಿಯ ನೋಡಾ! 
ಮನಪವನಗಳ ಅಡುಗಬ್ಬನಿಕ್ಕಿ, 
ಅಗ್ನಿಯ ಪಟುಮಾಡಬಲ್ಲವರನೊಬ್ಬರನೂ ಕಾಣೆ! 
ಹೆಸಿಯಡಗನೆ ಹಿಡಿದು ಹಸಿದು ಸತ್ತರು. 


ಗುಹೇಶ್ವರಲಿಂಗದಲ್ಲಿ ಪ್ರಾಣಲಿಂಗಿಗಳಪೂರ್ವ! 


೯೧೯ 


ಆವ ಕಾಯಕವಾದಡೂ ಒಂದೇ ಕಾಯಕವಯ್ಯಾ. 
ಆವ ವ್ರತವಾದಡೂ ಒಂದೇ ವ್ರ 
ಆಯ ತಪ್ಪಿದಡೆ ಸಾವಿಲ್ಲ; ವ್ರತ ತಪ್ಪಿದಡೆ ಕೂಡಲಿಲ್ಲ. 
ಕಾಕಪಿಕದಂತೆ ಎಡೆಯಾಡಲು ನಾಯಕನರಕ ಗುಹೇಶ್ವರ. 


॥ನಿನಿಿ | 


|| ೨೨೪ | 


| ೨೨% 
/) || 


ನೆಚ್ಚಿನ ವಚನಗಳು ೨೭೫ 
೯೨೦ 


ಆವ ಜಾತಿಯಾದಡೂ ಆಗಲಿ; 
ಪುರಾತನರ ಚಾರಿತ್ರದಲ್ಲಿ ನಡೆದು, 
ಗುರುಲಿಂಗಜಂಗಮಕ್ಕೆ ಅರ್ಥಪ್ರಾಣಾಭಿಮಾನಮಂ ಕೊಟ್ಟು, 
ಅಹಂಕಾರವಳಿದಿಹಂತಹ ಮಹಾತ್ಮರ 
ಬಾಯ ತಂಬುಲವ ಮೆಲುವೆ, ಬೀಳುಡಿಗೆಯ ಹೊದಿವೆ. 
ಅವರ ಪಾದರಕ್ಷೆಗಳೆರಡನೂ, 
ಮಂಡೆಯ ಮೇಲೆ ಹೊತ್ತುಕೊಂಡು ಬದುಕುವೆನಯ್ಯಾ. 
ಆ ಗಣಂಗಳ ದಾಸೆನ ದಾಸ ನಾನು, 
ಜನ್ಮ ಜನ್ಮದಲ್ಲಿ ಆಗುವೆ ಕಾಣಾ ಗುಹೇಶ್ವರಾ. 2೨೬ | 


೯೨೧ 
ಆವನಾದಡೇನಯ್ಯಾ ಮಾನವನಪ್ಪುದು ಅರಿದಯ್ಯಾ. 
ಮಾನವನಾಗಿ ಕಿಂಚಿನ್ಮಾತ್ರ ಶಿವಜ್ಞಾನವಿಲ್ಲದಿದ್ದಡೆ 
ಶ್ವಾನ ಶರೀರವ ಹೊರೆದಂತೆ. 
ಅವರನರಿದಡೆ ಸುಖವಿಲ್ಲ ಮರೆದಡೆ ದಃಖವಿಲ್ಲ. 
ಬದುಕಿದಡೆ ಆಗಿಲ್ಲ ಸತ್ತಡೆ ಚೇಗಿಲ್ಲ. 
"ಏನೋ" ಎಂಬ ಸೆಂದೇಹವಿಲ್ಲ. ll 2೨೨೭ | 


೯೨೨ 


ಆವವನು (ಅವನು?) ಜಗವ ನುಂಗಿ, ಜಗವವನ ನುಂಗಿ, 
ಸೀಮೆಯ ನಿಸ್ಟೀಮೆ ನುಂಗಿ, 
ಗುಹೇಶ್ವರನೆಂಬ ನಾಮವ ಲಿಂಗವು ನುಂಗಿತ್ತು. ॥ ೨೨೮ ॥॥ 

೯೨೩ 

ಆ ಶಿಷ್ಯನ ಕರಣದ ಮೇಲಣ ಪೂರ್ವಾಶ್ರಯವ ಕಳೆದೆವೆಂದು 
ಹೂಸಿ ಹುಂಡನ ಮಾಡಿ ಗುರುವಿನ ಕೈ ಮುಟ್ಟೆ 
ಹೋಯಿತ್ತೆಂಬ ಸಂದಿಯಲ್ಲಿ ಹೋಗದು ನಿಲ್ಲು. 
ಪಂಚೇಂದ್ರಿಯದ ಮೇಲಣ ಇಂದ್ರಿ ಯಲಿಕ್ತವ ತೊಡೆದು, 
ಲಿಂಗಲಿಕ್ಷವ ಮಾಡುವಡೆ ಶಿಷ್ಯನ ಕೈಯಲಲ್ಲದೆ, 
ಗುರುವಿನ ಕೈಯಲಾಗದು ನಿಲ್ಲು. 
ಪಂಚೇಂದ್ರಿಯ ಪ್ರಾಣ ಸಂಯೋಗದಲ್ಲಿ ಭವಿಗೆ ಮಾಡಿದ ಬೋನವನು 
ಭಕ್ತನ ಕಾಣಲೀಯದೆ ಮಾಡುವುದು ಸುಯಿದಾನ. 


ಲಮಪ್ಪಭುದೇವರ ವಚನಸಂಪುಟ 


ಲಿಂಗವಿಲ್ಲದ ಗುರು, ಗುರುವಿಲ್ಲದ ಶಿಷ್ಯ, 
ಒಂದಕ್ಕೊಂದಿಲ್ಲದ ಗುಹೇಶ್ವರ ನಿಮ್ಮ ಶರಣನ ನಿಲವ 
ಚೆನ್ನಬಸವಣ್ಣ ಬಲ್ಲನು. ll 2೨೯ ॥| 


೯೨೪ 


ಆಹಾ ಮನವೆ, ಮರೆದೆಯಲ್ಲಾ ನಿನ್ನ ಪೂರ್ವಾಪರವ. 
ಘನ ಮನದೊಳೆಡಗಿ, ಆ ಮನ ಲಿಂಗದೊಳಡಗಿ, 
ಆ ಲಿಂಗವೆನ್ನ ಕರಸ್ಸ ಲಕ್ಕ ಬಂದ ಬಳಿಕ 
ಅಳಿಯಿತ್ತು ಅಗಲಿತ್ತು ಎಂಬ ಭಾವಭ್ರಾಂತಿ ಇದೇನೊ? 
ಜನನವಿಲ್ಲದ ಘನಕ್ಕೆ ಮರಣವುಂಟೆ? 
ತೆರಹಿಲ್ಲದ ನಿಜವು ತನ್ನಲ್ಲಿ ತಾನು ವೇದ್ಯವಾಗಿಷ್ಟುದಲ್ಲದೆ 
ಇದಿರಿಟ್ಟು ತೋರದೆಂಬ ಅಜ್ಞಾನವಿದೇನೊ? 
"ನೀ "ನಾ? ಎಂಬುದು ಮಾದು. 
"ತಾನೆ? ಆಗೆ ಸಾಧ್ಯವಾಯಿತ್ತು ! ಇದೇನೆಂಬೆ ಗುಹೇಶ್ವರಾ. il 2೩೦ 


೯೨೫ 


ಇಂತೀ ಮರ್ತ್ಕಲೋಕದ ಮಹಾಗಣಂಗಳು 
ಅನಂತ ಪರೀಕ್ಷಣೆಯಿಂದ ಲಕ್ಷಣಾಲಕ್ಷಣಂಗಳಿಂದ ವಿಚಾರಿಸಿ 
ಮಾರ್ಗಕ್ರಿಯೆವಿಡಿದು ಭಕ್ತಗಣ ಮಧ್ಯದಲ್ಲಿ ಸಾಕಾರಕಂಥೆಯ ನಡೆನುಡಿಗಳ, 
ಪರಶಿವ ಗುರುಲಿಂಗಜಂಗವಃಕ್ಕೆ ಸಮರ್ಪಿಸಿ 
ನಿರ್ಮಾಲ್ಯವಾದ ಪುಷ್ಪ ವ 
ಮಾರ್ಗಕ್ರಿಯಾಸ್ವರ ಪ ಸೆಮಾಧಿಯಲ್ಲಿ ಬಿಟ್ಟು 
ನಿರವಯವಾದರು ನೋಡ! 
ಇಂತು ಮಾರ್ಗಾಚರಣೆಯನರಿದು ಅದರಲ್ಲಿ ಸಂತೃಪ್ತರಾಗಿ 
ಅದರಿಂದ ಮೀರಿತೋರುವ ಮೀರಿದ ಕ್ರಿಯಾಚರಣೆಯನರಿದು 
ಇದ್ದು ಇಲ್ಲದಂತೆ, ಹೊದ್ದಿ ಹೊದ್ದದಂತೆ ನಿರಾಕಾರಕಂಥೆಯ ಪರಿಮಳ 
ನಡೆನುಡಿಗಳೆ 
ನಿರಾಕಾರ ಪರಶಿವ ಗುರುಲಿಂಗಜಂಗಮಕ್ಕೆ ಸಮರ್ಪಿಸಿ 
ನಿರ್ಮಾಲ್ಯವಾದ ಪುಷ್ಪವ 
ಮೀರಿದ ಕ್ರಿಯಾಸ್ವರೂಪ ಸಮಾಧಿಯಲ್ಲಿ ಬಿಟ್ಟು 
ನಿರವಯ ನಿರಂಜನರಾದರು ನೋಡ! 
ಇಂತು ಮಾರ್ಗಕ್ರಿಯೆ] ಯ ಮೀರಿದ ಕ್ರಿ(ಯೆ]ಯ 


ಚ್ಚಿನ ವಚನಗಳು ೨೭೭ 


ನಡೆ-ನುಡಿ-ಪರಿಣಾಮ-ತ್ಸಪ್ಲಿಯಲ್ಲಿ ತಾವೆ ತಾವಾಗಿರ್ಪರು ನೋಡ! 
ಗುಹೇಶ್ವರಲಿಂಗಪ್ರಭುವೆಂಬ ನಾಮರೂಪುಕ್ರಿಯವಳಿದು 

ಸೆಂಗನಬಸೆವಣ್ಣ ನ ಚೆಳಗಿನೊಳಗೆ 

ಮಹಾಬಯಲಾದರು ನೋಡ! Il 2೩೧ 


೯೨೬ 


ಇಂದು ನಾಳೆ ಮುಕ್ತಿಯ ಪಡೆವೆನೆಂಬ ಶಿಷ್ಯಂಗೆ 
ಮುಂದಳ ಮುಕ್ತಿಯ ತೋರಿಹೆನೆಂಬ ಗುರುಗಳ ನೋಡಿರೆ! 
ಹೋಮ, ನೇಮ, ಜಪ, ತಪೆಗಳ ಮಾಡಿ ತಾನುಂಡು 

*  ಫಲವುಂಟೆಂದೆ ಗುರು ಹೆಸಿದು ಸೆತ್ತ, ಶಿಷ್ಯ ಹಸಿದು ಸತ್ತ. 
ಹಿಂದಣ ಕಥೆಯ ಹೇಳುವಾತ ಹೆಡ್ಡ » ಮುಂದಣ ಕಥೆಯ ಹೇಳುವಾತ ಮೂಢ, 
ಇಂದಿನ ಘನವ ಹೇಳುವಾತನೆ ಹಿರಿಯನಯ್ಸಾ. 
ತಾ ಹುಟ್ಟಿದಂದೆ ಯುಗಜುಗಂಗಳು ಹುಟ್ಟಿದವು, ತಾನಳಿದಲ್ಲಿ ಯುಗಜುಗಂಗಳಳಿದವು. 
ತನ್ನ ನೇತ್ರಕ್ಕಿಂಪಾದುದೆ ಸುವರ್ಣಸುವಸ್ತು, 
ತನ್ನ ಶ್ರೋತಕ್ಕೆ ಸೊಂಪಾದುದೆ ವೇದಶಾಸ್ತ್ರ, ಪುರಾಣ. 
ತನ್ನ ಫ್ರಾಇಕ್ಕಿಂಪಾದುದೆ ಪರಿಮಳ, ತನ್ನ ಜಿಹ್ವೆಗಿಂಪಾದುದೆ ರುಚಿ, 
ತನ್ನ ಮನ ಮುಳುಗಿದುದೆ ಲಿಂಗ. 
ತನ್ನ ನೆತ್ತಿಯಲ್ಲಿ ಸೆತ್ಯರ್ಲೋಕ, ಪಾದದಲ್ಲಿ ಪಾತಾಳಲೋಕ, 
ನಡುವೆ ಹನ್ನೆರಡು ಲೋಕ. 
ಅಂಡಜ ಪಿಂಡಜ ಉದ್ದಿಜ ಜರಾಯುಜವೆಂಬ 
ಎಂಬತ್ತು ನಾಲ್ಕುಲಕ್ಷ ಜೀವರಾಶಿಗಳು. 
ನಾ 

೩M a LR a Sd Fak 
ಒಂದು ಒಡಲೆಂಬ ಊರಲ್ಲಿ ಒಂಬತ್ತು ಶಿವಾಲಯವು 
ಆ ಶಿವಾಲಯದ ಶಿಖರದ ಮೇಲೆ ಶಿವಲಿಂಗದೇವರು 
ಪೂರ್ವಭಾಗದಲ್ಲಿ ಚಂದ್ರಾದಿತ್ಯರು, ಪಶ್ಚಿಮ ಭಾಗದಲ್ಲಿ ಪರಶಿವನು 
ಉತ್ತರ ಭಾಗದಲ್ಲಿ ಮಹೇಶ್ವರನು, ದಕ್ಷಿಣ ಭಾಗದಲ್ಲಿ ರುದ್ರನು 
ಇಂತೀ ಪಂಚೈವರ ಮನದ ಕೊನೆಯ ಕೀಲಿನ ಸೆಂಚವನರಿದು 
ತುರ್ಯಾವಸ್ಥೆಯಲ್ಲಿ ನಿಲಿಸಿ ಒಡಲುವಿಡಿದು ಕಾಂಬುದೆ ಉಪಮೆ. 
ಈ ಘಟದೇವತೆಯ ಸೆಟೆಯೆಂದು ಬಿಸುಟು ಮುಂದೆ ತಾ 
ದಿಟವಪ್ಪುದಿನ್ನೆ ಲ್ಲಿಯದೊ? 
ಪೃಥ್ವಿಯಳಿದಂದೆ ಭೋಗಾದಿ ಭೋಗಂಗಳಳಿದವು. 
ಅಪ್ಪುವಳಿದಂದೆ ಮಾಯಾಮೋಹಾದಿಗಳಳಿದವು. 


ಅಲ್ಲಮಪ್ರಭುದೇವರ ವಚನಸಂಪುಟ 


ತೇಜವಳಿದಂದೆ ಹೆಸಿವು ತೃಷೆಗಳಳಿದವು. 

ವಾಯುವಳಿದಂದೆ ನಡೆನುಡಿ ತನ್ಯಂಗಳಳಿದವು. 

ಆಕಾಶವಳಿದಂದೆ ಅವು ಅಲ್ಲಿಯೆ ಲಿೀಯವಾಯಿತ್ತು. 

ಇದು ಕಾರೆಣ ಉರಿಕೊಂಡ ಕರ್ಪುರದ ಕರಿ ಕಂಡವರುಂಟೆ? 

ಅಪ್ಪುವುಂಡ ಉಪ್ಪಿ ನ ಹರಳ ಮರಳಿ ಹೊರೆಯ ಕಟ್ಟಿ ಹೊತ್ತವರುಂಟೆ? 
ವಾಯುಕೊಂಡ ಜ್ಯೋತಿಯ ಬೆಳಗ ಕಂಡವರುಂಟೆ? 

ಹೆರಿ ಬ ಬ್ರಿಹ್ಮಾದಿಗಳ್ಲಿ ಯು ಕಾಣಬಾರದಾಗಿ. 

ಮಣ್ಣಿ ನ ಸಾರಾಯದಿಂದ ಮರನುತ್ತ ತ್ಯ. 

ಮರದ ಸಾರಾಯದಿಂದ ಎಲೆಯುತೆ ತ್ಯ 

ಎಲೆಯ ಸಾರಾಯದಿಂದ ಹೂವ ಉತ್ರ ತ್ಯ 

ಹೊವ ಸಾರಾಯದಿಂದ ಕಾಯಿ ಉತ್ತ 

ಕಾಯ ಸಾರಾಯದಿಂದ ಹಣ್ಣು ಉತ ತ್ರತ್ಯ 

ಹಣ್ಣಿ ನ ಸಾರಾಯದಿಂದ ರುಚಿ ಉತ ತ್ರತ್ಯ 

ರುಚಿಯಿಂದತ್ತ ಇಲ್ಲವೆಂಬ ತತ್ವ. 

ಮಣ್ಣು ಮರನು ಅಳಿದ ಬಳಿಕ ಬೇರೆ ರುಚಿಯಿಪ್ಪ ಠಾವುಂಟಿ? 

ದೇಹವಳಿದ ಬಳಿಕ ಪ್ರಾಣವಿಪ್ಪುದಕ್ಕೆ ಠಾವುಂಟೆ? ಇಲ್ಲವಾಗಿ; | 
ಇದು ಕಾರಣ, ಗುಹೇಶ್ವರನೆಂಬ ಲಿಂಗವ ಒಡಲು ವಿಡಿದು ಕಂಡೆ ಕಾಣಾ. 


ಸಿದ್ಧರಾಮಯ್ಯ. | ೨೩೨ ॥॥ 


೯೨೭ 


ಇಂದುವಿನ ಬೆಳಗಿನ ಸಂಪತ ತೃನಿಂಬುಗೊಂಡ, ಚಕೋರನ 
ಧ್ಯಾನವೆಂತಿಪ್ಪು ದು,-ಅಂತಾಗಿಡ್ದೆ ನಾನು. 
ಮಾತೆ ವಿಯೋಗವಾದ ಶಿಶುವಿನ 
ಧ್ಯಾನವೆಂತಿಪ್ಪು ದುಅಂತಾಗಿದ್ದೆ ನಾನು. 
ಬಂಧನದಲ್ಲಿ ಸಿಕ್ಕಿದ ಫಣಿಯ 
ಧ್ಯಾನವೆಂತಿಪ್ಪುದು-ಅಂತಾಗಿದ್ದೆ ನಾನು. 
ರಾತ್ರಿಯೊಳು ಮುಗಿದ ಪದ್ಮದ ಭ್ರಮರನ 
ಧ್ಯಾನವೆಂತಿಪ್ಪು ದು-ಅಂತಾಗಿದ್ದೆ ನಾನು. 
ಸ್ವಪ್ನದಲ್ಲಿ ದುಷ್ಟ ಕೇಸರಿಯ ಧ್ಯಾನದ 
ಮದಹಸ್ಮಿ ಎಂತಿಪ್ಪು ದು-ಅಂತಾಗಿದ್ದೆ ನಾನು. 
ನೋಟವಗಲಿದ ನೇಹನ 
ಧ್ಯಾನವೆಂತಿಷ್ಟದು-ಅಂತಾಗಿನ್ನೆ ನಾನು. 
ಬ್ರಹ್ಮಮಾಶ ಎಷ್ಟು ಮಾಯವನತಿಗಳೆದ ಛಲದಲ್ಲಿ ಏನೆಂದರಿಯದಿದ್ದೆ ನಾನು. 


ಹೆಚ್ಚಿನ ವಚನಗಳು ೨೭೯ 


ಗುಹೇಶ್ವರಲಿಂಗವೆ ಸಂಗನಬಸವಣ್ಣ ನೊಳಗೆ ಲೀಯವಹ ಭರದಲ್ಲಿ 
ಏನೆಂದರಿಯದಿದ್ದೆ ನಾನು. Il 2೩೩ ॥l 


೯೨೮ 


ಇಂದೆನ್ನ ಗುರು ಅನಿಮಿಷಂಗೆ ಲಿಂಗವ ಕೊಟೆ ಸೊತಕ ಬೇಡ. 
ಅಂದು ಅನಿಮಿಷನು ನಿನ್ನ ಕೈಯಲ್ಲಿದ್ದುದ ತೆಕ್ಟೊಂಡನೆಂಬ ಸೆಂಕಲ್ಪ ಬೇಡ. 
ಹಿಂದು ಮುಂದೆಂಬ ಸೆಂದಳಿದು, ನಿಜದಲ್ಲಿ ಭರಿತನಾದ ಬಳಿಕ, 
ಕೊಡಲುಂಟೆ ಕೊಳಲುಂಟೆ ಹೇಳಾ? 
ಹಿಡಿವಡೆ ಸಿಕ್ಕದು, ಕೊಡುವಡೆ ಹೋಗದು, 
ಎಡೆಯಾಟದ ವ್ಯವಹಾರಕ್ಕೆ ಬಾರದು ನೋಡಾ. 
ರೂಪಿನ ಸಂಚವ ಕೆಡಿಸಿ ನಿರೂಪು ಸೆಯವಾಗಿತ್ತು ನಿನಗೆ. 
ಗುಹೇಶ್ವರನೆಂಬ ಲಿಂಗವ ನಿನಗಿನ್ನು ಹೊಸದಾಗಿ ಕೊಡಲುಂಟೆ 
ಹೇಳಾ ಸಂಗನಬಸವಣ್ಣಾ ? | ೨೩೪ ॥ 


೯೨೯ 


ಇಂದ್ರನಂತೆ ಮಾಡುವೆ, ಚಂದ್ರನಂತೆ ಮಾಡುವೆ, 
ಮಾಣಿಕ್ಯದ ಹೊಳೆಹಿನಂತೆ ಮಾಡುವೆನಯ್ಯಾ. 
ನೀ ನೋಡದಿರಯ್ಯಾ. 
ಮಾಡುವೆನು ಸೊರ್ಯನ ಪ್ರಭೆಯಂತೆ, 
ನೀ ನೋಡಿ ಮತ್ತಡಗುವ ಕೃತಕವ ನಾನು ಬಲ್ಲೆ. 
ಬೆಡಗು ನಿರಾಳ ಗುಹೇಶ್ವರಾ. | 2೩% 


೯೩೦ 


ಇಕ್ಷುದಂಡಕ್ಕೆ ಕೀಳು ಮೇಲಲ್ಲದೆ 
ಸಕ್ಕರೆಯ ದಂಡಕ್ಕೆ ಕೀಳು ಮೇಲುಂಟೆ? 
ಪರುಷಪಾಷಾಣಕ್ಕೆ ಕೀಳು ಮೇಲಲ್ಲದೆ 
ಕಡೆಯಾಣಿಗುಂಟೆ ಒರೆಗಲ್ಲು? 
“ಉಂಟು” “ಇಲ್ಲ” ಎಂಬ ಸೆಂದೇಹೆ ನಿಂದಲ್ಲಿ 
ಗುಹೇಶ್ವರಲಿಂಗವು ತಾನೆ ಸಿದ್ಧರಾಮಯ್ಯಾ. | ೨೩೬ | 


೨೮೦ 


ಅಲ್ಲಮಪ್ಪಭುದೇವರ ವಚನಸಂಪುಟ 
೯೩೧ 


ಇತ(ದಿ?)ರ ಭ್ರಮಿತನು ಭಕ್ತನಲ್ಲ ಲೋಕೋಪಚಾರಿ ಜಂಗಮವಲ್ಲ. 
ಹೇಳಿಹೆನು ಕೇಳಿರಣ್ಣಾ 4 
ಜಂಗಮ ಪ್ರೇಮಿಯಾದರೆ ಭಸಿತ ರುದ್ರಾಕ್ಷೆ ಸಹ ಶಿವಸ್ತರೂಪ ಕಾಣುತ್ತ, 
ನಮಸ್ಸೆರಿಸಿ ಬಿಜಯಂ ಮಾಡಿಕೊಂಡು ಬಂದು 
ಮನಹರುಷದಲ್ಲಿ ಭೋಜನವ ಮಾಡಿಸೂದೀಗ ಭಕ್ತಂಗೆ ಲಕ್ಷಣ. 
ಕಾಡೊಳಗಿರಲಿ ಊರೊಳಗಿರಲಿ ಮಠದಲ್ಲಿರಲಿ ಮನೆಯಲ್ಲಿರಲಿ 
ಲಿಂಗವಂತರು ಕರೆಯಬಂದರೆ, ಹೋಗಬೇಕೆಂಬ ಅಭಿಲಾಷೆಯುಳ್ಳಡೆ, 
ತಾನಿದ್ದಲ್ಲಿ ತಾ ಮಾಡುವಂಥ ಅಷ್ಟವಿಧಾರ್ಚನೆ ಹೋಡಶೋಪಚಾರ 
ಲಿಂಗಕ್ರಿಯೆಗಳು ನಿತ್ಯನೇಮವು ಆದ ಬಳಿಕ 
ಮತ್ತೆ ತಾ ಹೋಗಿ ತನ್ನ ಗುಂಪ ತೋರದೆ, ಭಕ್ಷ ರಾಶ್ರಯದಲ್ಲಿ 
ಭೋಜನವ ಮಾಡುವುದೀಗ ಜಂಗಮಕ್ಕೆ ಲಕ್ಷಣ. 
ಅಂತಲ್ಲದೆ ಗ್ರಹೆಸ್ಲಾಶ್ರಯದಲ್ಲಿ ಕ್ರಿಯೆ ಮಾಡಿದರೆ 
ಜಂಗಮಕ್ಕೆ ಹೇಳುವ ಅರಿವು ಕೊರಮಜೀವಿಯಂತಾಯಿತ್ತಾ, ಗಿ- 
ಇದು ಕಾರಣ ಲೋಕೋಪಚಾರಿಗಳಾಗಿ ಒಡಲ ಹೊರೆವವರ 


ನಮ್ಮ ಗುಹೇಶ್ವರಲಿಂಗವು ಬಲ್ಲನಾಗಿ ಅವರ ಒಲ್ಲನಯ್ಯಾ. | ೨೩೭ | 
೯೩೨ 
ಇದರ ಒಲೆಯಡಿಯನರುಹಿದಡೆ, 


ಹೊಗೆ ಗೋಳಕನಾಥನ ಕೊರಳ ಸುತ್ತಿತ್ತು, 

ಮಹೀತಳನ ಜಡೆ ಹತ್ತಿತ್ತು, ಮರೀಚನ ಶಿರ ಬೆಂದಿತ್ತು, 

ರುದ್ರನ ಹಾವುಗೆ ಉರಿಯಿತ್ತು, ದೇವಗಣಂಗಳೆಲ್ಲ ವಿತಾಪವಾದರು. 
ಮಡದಿಯರು ಮುಡಿಯ ಹಿಡಿದುಕೊಂಡು ಹೋದರು. 


ಭಸ್ಮಧಾರಿಯಾದೆ ಕಾಣಾ ಗುಹೇಶ್ವರ. | ೨೩೮ ॥ 


೯೩೩ 
ಇದು ಎನಗೆ ಆಶ್ಚರ್ಯ; ಹೇಳವಾ! 
ಕಾಯವಿಲ್ಲದ ಸುಖವ ಜೀವವಿಲ್ಲದ ಭವವ? 
ಆ ಠಾವ ಹೇಳಾ ಗುಹೇಶ್ವರಲಿಂಗಕ್ಕೆ? | ೨೩೯ ॥ 
೯೩೪ 
ಇದು ಲೇಸಾಖುತು 


™ 


ತುಂಬಿದ ಲೆಕ್ಕಕ್ಕೆ ಆತ್ತೊಂದೆಂದು ಕಡೆಗಾಣಿಸುವಂತೆ, 


ಹೆಚ್ಚಿನ ವಚನಗಳು ೨೮೧ 


ಸ್ಥಾಣುವಿನ ಮರೆಯ ಚೋರನಂತೆ, 
ಅಂಬುಧಿಯ ಕೊಂಬಿನಲ್ಲಿದ್ದ ವಿಹಂಗನಂತೆ, 
ಎಲ್ಲಿ ಬಂದಡೂ ಗುಹೇಶ್ವರನೆಂಬ ಭಾವ ಒಂದಾಯಿತ್ತು! ll ೨೪೦ ॥ 


೯೩೫ 


ಇದ್ದಿ ತ್ರಂದರಿಯೆ, ಇಲ್ಲವೆಂದರಿಯೆ, ಏನೆಂದರಿಯೆ. 
ಮುಖಭೊತಪ್ತಾ ಣೆಯ ಏಕಭೂತಪ್ಪಾ, ಣಿ ಬಂದು ಸೋಂಕಿದಡೆ 
ಎಹಂಗೆ ಇದ್ದಿ ಸ್ರ ಅಹಂಗೆ ಇದ್ದಿತ್ತಾ 'ಗಿ-ಇದೇನೆಂದರಿಯೆ. 
ಗುಹೇಶ ್ರರಲಿಂಗವು ತನ್ನ ೦ತೆ ಮಾಡಿವನಾಗಿ_ಇದೇನೆಂದರಿಯೆ! | 2೪೧ ॥ 


೯೩೬ 


ಇನ್ನೇವೆ ಇನ್ನೇವೆ? 
ಇದು ಮುನ್ನ ಮಾಯದಲಾದ ಭೂತದ ಲಿಂಗ. 
ಅಗಲಲಾಗದ ಮುನ ಆರೋಗಣೆಯಾಯಿತ್ತು P 
ಕೈದೊಳೆಯದ ಮುನ್ನ! (ಎಂಜಲು ಹೋಯಿತ್ತು) 
ನಾನಾಗದ ಮುನ್ಹ ತಾನೆಯಾಯಿತ್ತು. 
ಗುಹೇಶ್ವರನೆಂಬ ಲಿಂಗ ಎನ್ನೊ ಳಗಡಗಿತ್ತು ನ Il 2೪೨ ॥| 


೮೩೭ 


ಇಬ್ಬರ ಮಧ್ಯದಲ್ಲಿ ಒಂದು ವಸ್ತುವುಂಟು, 
ಕಂಡಿರೆ ಗಣಂಗಳಿರಾ? ಕಂಡಿರೆ ಅಣ್ಣಗಳಿರಾ? 
ಗುರುವಿನ ಗುರು ಇದ ಬೇಗಲ(ನ?)ರಿಯೆ 
ಗುಹೇಶ್ವರಲಿಂಗದಲ್ಲಿ-ಸಂಗನಬಸೆವಣ್ಣಾ. ll ೨೪೩ ॥| 


೯೩0೪ 


ಇಬ್ಬರ ಮಧ್ಯದಲೊಂದು ಮಗುವು ಹುಟ್ಟಿತ್ತು . 
ಆ ಮಗುವಿನ ಹುಟ್ಟ ತಾಯಿಯೂ ಅರಿಯಳು, 
ತಂದೆಯೂ ಅರಿಯನು! 
ಹೆಸೆರಿಟು, ಕರೆದು ಜೋಗುಳವಾಡುತ್ತೆ ಫರಾರೆ. 
ಕೆ ಬಾಯಿಗೆ ಬಂದ ಶಿಶು ಮೈದೋರದಿದ್ದ ಡೆ, 
[6° 
ಕಂಡು ನಾನು ನಾಚಿದೆನು ಕಾಣಾ ಗುಹೇಶ್ವರಾ. | 2೪೪ ॥l 


೨೮೨ 


ಅಲ್ಲಮಪ್ಪಛುದೇವರ ವಚೆನಸಂಸ್ರ೬- 
೯೩೯ 


ಇಬ್ಬರ ಹಿಡಿವಡೆ ಒಬ್ಬನ ಕೊಲಬೇಕು, 
ಒಬ್ಬನ ಕೊಂದರೆ ಎಲ್ಲರೂ ಸಾವರು. 
ಎಲ್ಲರೂ ಸೆತ್ತು ಹಿಡಿದವರಿಬ್ಬರು ಉಳಿದಡೆ, 
ಆ ಇಬ್ಬರ ನಂಬಿ ಬಯಲಾದೆ ಗುಹೇಶ್ವರಾ. ll 2೪೫ | 


೯೪೦ 


ಇಲ್ಲದಲ್ಲಿ ಇಲ್ಲವಿದ್ಧಿತ್ತು. 
ಇಲ್ಲವೆಂಬುದು ಉಂಟು ನೋಡಾ. 
ಉಂಟೆಂದಲ್ಲಿ “ಇಲ್ಲ” ಉಂಟಾಯಿತ್ತು. 
ಉಂಟೆಂದು ತಿಳಿದಡೆ ಅದೆ "ಇಲ್ಲ. 
ಆ "ಇಲ್ಲ'ದಲ್ಲಿ ಒಂದು ತಲೆ ಉದಿಸಿತ್ತು. 
ಆ ತಲೆಯೊಳಗೆ ಮೂರು ಲಿಪಿಯ ಕಂಡೆ. 
ಲಿಪಿಯೊಳೆಗೊಂದು ಧ್ಹನಿಯ ಕಂಡೆ. 
ಧ್ವನಿಯ ಬಣ್ಣ ತಲೆಯೆತ್ತದ ಮುನ್ನ, 
ಐದು ಬಾಯ ರಕ್ಕಸಿ ಆಗುಳಿಸಿ ನುಂಗಿದಳು. 
ಆ ರಕ್ಕಸಿಗೆ ಕೋಡಗ ಹುಟ್ಟಿ, ಕೋಣನ ಕೊರಳ ಕಚ್ಛಿತ್ತ ಕಂಡೆ. 
ಕೋಣನ ಕೋಡಗ ಮುರಿದು ಈಡಾಡಿದಡೆ ಕೋಡಗ ಸಿಕ್ಕಿತ್ತು. 
ಅಡವಿಯ ಸುಟ್ಟು ಆಕಾಶವ ಹೊಕ್ಕು 
ಗುಹೇಶ್ವರಲಿಂಗದಲ್ಲಿ ಗುರುಕಾರುಣ್ಯವ ಪಡೆದೆನು. ll ೨೪೬ 1 


೯೪೧ 


ಇಲ್ಲದ ಶಂಕೆಯನು ಉಂಟೆಂದು ಭಾವಿಸಿದಡೆ 


' ಅದು ಕಣ್ಣ ಮುಂದೆ ರೂಪಾಗಿ ಕಾಡುತ್ತಿಪ್ಪುದು. 


ಇಲ್ಲದ ತನುವ ಉಂಟೆಂಬನ್ನ ಕೃರ, 

ಅದೇ ಮಾಯೆಯಾಗಿ ಕಾಡುತ್ತಿಪ್ಪುದು. 

ನಿಃಕ್ರಿಯಾಲಿಂಗಕ್ಕೆ ಕ್ರಿಯಾಂತಲ್ಲದೆ ಆಗದೆಂಬವರ 

ಸೆಂದು ಸೆಂಶಯ ಮುಂದುಗೆಡಿಸುತ್ತಿಪ್ಪುದು ಕೇಳಾ. 

ಮನವ ಮನೆಯ ಮಾಡಿಕೊಂಡಿಪ್ಪ 

ಲಿಂಗದ ಅನುವನರಿಯಬಲ್ಲಡೆ, 

ಗುಹೇಶ್ವರಲಿಂಗ ದೂರವಿಲ್ಲ ಕೇಳಾ ಮರುಳೆ. il 2೪೭ ॥ 


ಹೆಚ್ಚಿನ ವಚನಗಳು ೨೮೩ 
೯೪೨ 


ಇಲ್ಲವೆಂದು ಸೆಂದೇಹಿಸಿದವಂಗೆ 
ಉಂಟೆಂದು ತೋರಿದನಲ್ಲದೆ, 
ಲೀಗುರು ಖೇಚರತ್ತವ ಬಿಟ್ಟು 
ಭೂಚರನಾಗಬಹುದ? 
ಮಹಾಘನಲಿಂಗವನು ಅರಿದು ನಂಬಿದ ಬಳಿಕ 
ಮುಚ್ಚುಮರೆಯುಂಟಿ ಗುಹೇಶ್ವರ? | ೨೪೮ ॥ 


೯೪೩ 


ಇವಳ (ಅವಳ?) ನೋಟವೆನ್ನ ಮರ್ತ್ಯಕ್ಕೆ ತಂದಿತ್ತ ಯ್ಯಾ. 
ಇವಳ ಕೂಟ ಸವಿಯನವಗಡಿಸಿ ಕಾಡಿತ್ತ ಯ್ಯಾ 

ಇವಳ ಬೇಟದ ಬೇರ ಹೆರಿದಲ್ಲಿ 

ತ್ರಿಪ್ತರ ಹಾಳಾದುದ ಕಂಡೆನು. 

ಉರಿಯ ಮೇಲೆ ಉರಿ ಎರಗಿದಡೆ 

ತಂಪು ಮೂಡಿತ್ತ ಕಂಡೆನು. 

ಕರಿಯ ಬೇಡನ ಕಸ್ತುರಿಯ ಮ್ಹಗ ನುಂಗಿದಡೆ 

ಹಿರಿಯ ಹೆಂಡತಿ ಓಲೆಗಳೆದುದ ಕಂಡೆನು. 

ಕಾರಿರುಳ ಕೋಟೆಯಲಿ ಕಲಿಯ ಕಾಳೆಗವ ಗೆಲಿದು 

ಹೊಳಿರ್ದ ನಿಧಾನವ ಕಂಡೆನು ಕಾಣಾ ಗುಹೇಶ್ವರಾ. | 2೪೯ | 


೯೪೪ 


ಇಷ್ಟತನುವಿನ ಘಟ್ಟಿಯ ಕರಗಿಸಿ, 
ಕಟ್ಟುಗ್ರದ ಕಾಮ ಕ್ರೋಧ ಲೋಭ ಮೋಹ 
ಮನ 'ಮತ ತ ರಂಗಳೆಂಬವ ಸುಟು ಿರುಹಿ, 
ತನುವಿನ ಆಮಿಟಣವ ಕೆಡಿಸಿ, ನನದ ಸಂಚಲವ ನಿಲಿಸಿ 
ಸಕಲ ಕರಣಂಗಳ ಅರಿವಿಂಗೆ ಆಹುತಿಯನಿಕ್ಕಿ 
ಸುಜ್ಞಾನಪ್ರಭೆಯನುಟ್ಟು ಸುಜ್ಞಾನಪ್ರಭೆಯ ಹೊದೆದು, 
ಸುಜ್ಞಾನಪ್ರಭೆಯ ಸುತ್ತಿ ಸುಜ್ಞಾನಪ್ರಭೆಯ ಹಾಸಿ, 
ಮಹಾಜ್ಞಾನದಲ್ಲಿ ನಿರ್ಭಾವ ಸಂಪನ್ನನಾದ 
ಮಡಿವಾಳನ ಮಡಿಯ ಪ್ರಸಾದವ ನಾನು ಹೊದ್ದ ಕಾರಣ 
ನರ್ಮಳನಾದೆನು, ನಿಜ್ಛಿಕ್ಕನಾದೆನ್ನು, ನಿಶ್ಚಿಂತನಾದೆನು. 
ಇದು ಕಾರಣ AM 
ಗುಹೇಶ್ವರಲಿಂಗದಲ್ಲಿ ತೆರಹಿಲ್ಲದಿಪ್ಪ 


೨೮೪ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಮಡಿವಾಳನ ಪ್ರಸಾದದಿಂದ ನಿಮ್ಮ ಘನವನರಿದು f- 
ಬದುಕಿದೆನು ಕಾಣಾ ಸಂಗನಬಸವಣ್ಣಾ. ॥ ೨೫೦ ॥ 
೯೪೫ 
ಇಷ್ಟಲಿಂಗಕ್ಕೆ ಅಂಗದಲ್ಲಿಯೆ ಮಜ್ಜನ, ಲಲಾಟದಲ್ಲಿಯೆ ಗಂಧಾಕ್ಷತೆ. 
ತುರುಬಿದ ಪುಷ್ಪಚಯವೆ ಲಿಂಗಕ್ಕೆ ಪೂಜೆ. 
ಜಿಹ್ಹೆ ಸೋಂಕಿದ ಷಡುರಸಾನ್ನವೆ ಲಂಗಕ್ಕೆ ನೈವೇದ್ಯ. 
ತಾಂಬೂಲ ಸವಿಹವೆ ಲಿಂಗಕ್ಕೆ ವೀಳಿಯ. 
ಅಂಗಚ್ಛಾದನವಸ್ತ್ರವೆ ಲಿಂಗಕ್ಕೆ ವಸ್ತ್ರ, 
ಕಂಡು ಕೇಳಿದ ಗೀತ ವಾದ ನತ್ಕಾದಿಗಳೆ ಲಿಂಗದ ಕೇಳಿಕೆ 
ಇಂತೀ ಅಂಗದಲ್ಲಿ ಇಷ್ಟಲಿಂಗಪೂಜೆಯ ಮಾಡುವ 
ಲಿಂಗಸೆಂಪನ್ನರ ತೋರಾ ಗುಹೇಶ್ವರಾ. ॥ ೨೫೧ 1 


೯೪೬ 


ಇಷ್ಟಲಿಂಗದ ಕೂಟ, ಪ್ರಾಣಲಿಂಗದ ಸಂಗ, 
ಭಾವಲಿಂಗದ ಸಮರಸವ ಬಲ್ಲವರಾರೊ 
ಅವರನೆನ್ನ ಸದ್ದು ರು ಅನುಮಿಷೇಶ್ವರನೆಂಬೆ. 
ಆ ನಿಜಶಿವಯೋಗವ ಮರೆಯದವರಿಗೆ ಅಣಿಮಾದಿ ಅಷ್ಟೆ ಶ್ರೆರ್ಯದೊಡನೆ 
ಕೂಡಿದ ಸಕಲ ಲಕ್ಷಣ ಸಂಪನ್ನರು ಸರಿಯಲ್ಲ. 
೬೬ ಸಿದ್ದಿಗಳೊಡನೆ ಕೂಡಿದ ಸಿದ್ದ ಪುರುಷರೂ ಸರಿಯಲ್ಲ. 
ಲಾವಣ್ಯದೊಡನೆ ಕೂಡಿದ ಜಯಂತ ಮನ್ಮಥ ವಸಂತರೂ ಸೆರಿಯಲ್ಲ. 
ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ ಭದ್ರಪೀಠ ಮೊದಲಾದ 

ನದ್ಭೆಶ್ಚರ್ಯವುಳ್ಳ ದೇವೇಂದ್ರನೂ ಸರಿಯಲ್ಲ. 
ದೇವೇಂದ್ರನ ಮೇಲೆ ಕೋಟ್ಯನುಕೋಟಿ ಮೊದಲಾದ 
ಹರಿ ವಿರಿಂಚ್ಯಾದಿಗಳ ಸೆಂಪದವೂ ಸರಿಯಲ್ಲ. 
ಶ್ರುತಿ ವಿದ್ಯದೊಡನೆ ಕೂಡಿದ ವ್ಯಾಸ ದಕ್ಷಾದಿಗಳೂ ಸೆರಿಯಲ್ಲ. 
ಸಪ್ತಕೋಟಿ ಮಹಾಮಂತ್ರಂಗಳೆ ಬಲ್ಲಂತಹ ಮಹಾಮುನಿಗಳೂ ಸರಿಯಲ್ಲ. 
ಮಹಾರಾಜಯೋಗದೊಡನೆ ಕೂಡಿದ ಮನುಮಾಂಧಾತರೂ ಸರಿಯಲ್ಲ. 
ಮಹಾಲಿಂಗದೊಡನೆ ಕೂಡಿದ ಶಾಂಭವಯೋಗಕ್ಕೆ ಆವಾವ ಪದವೂ ಸೆರಿಯಲ್ಲ. 
ಈ ಶಾಂಭವಯೋಗವಾರಲ್ಲಿ ಸಾ ವರವಾಗಿದ್ದಿತ್ತು , ಅವರಲ್ಲಿ ಸರ್ವಲಕ್ಷಣಂಗಳು, 
ಸರ್ವ ವಿಚಿತ್ರಂಗಳು, ಸರ್ವ ಸುಖಂಗಳು ಸರ್ವ ಭಕ್ಷ್ಯಂಗಳು, 
ಸರ್ಮೆಶರ್ಯಂಗಳು ಸರ್ವ ಪದಂಗಳು ಸರ್ವ ಸಿದ್ದಿಗಳು 
ಸರ್ವ ಕೃ್ರಮಂಗಳು ಸರ್ವ ಕರ್ತೃತ್ವಮುಂಟು. 


ಹೆಚ್ಚಿನ ವಚನಗಳು ೨೮೫ 


ಪ್ರಕ್ಸತಿಯೋಗವಂ ಮಾಡುವ ನರಸುರಾಸುರರು 

ಮೂಲಪ್ರಕೃತಿಯೋಗವ ಮಾಡುವ ಮನು ಮಾಂಧಾತರು ತೃಣ ಮಾತ್ರವು. 
ನಿತ್ಯನಿಜಶಿವಸ್ತೆ ರೂಪವಾದ ಶಾಂಭವ ಯೋಗಿಗಳಿಗೆ 

ಸರ್ವಯೋಗಂಗಳು ತೃಣಮಾತ್ರವು-ಗುಹೇಶ್ವರಲಿಂಗವನರಿದರಾಗಿ. | 2೫೨ | 


೯೪೭ 


ಇಷ್ಟಲಿಂಗದಲ್ಲಿ ವಿಶ್ವಾಸೆ ಬಲಿದರೆ ಆಯತಲಿಂಗ. 
ಆ ಇಷ್ಟಲಿಂಗದಲ್ಲಿ ಭಾವಮನೋವೇದ್ಯವಾದಲ್ಲಿ ಸ್ವಾಯತಲಿಂಗ. 
ಆ ಇಷ್ಟಲಿಂಗದ ಭಾವ ಮನೋವೇದ್ಯವಾದ ಸುಖವು 
ಭಿನ್ನವಾಗಿ ತೋರದೆ, ಅನುಪಮ ಪರಿಣಾಮ ಭರಿತವಾದಲ್ಲಿ ಸೆನ್ನ ಹಿತಲಿಂಗ. 
ಇಂತು, ಇಷ್ಟಲಿಂಗ ಪ್ರಾಣಲಿಂಗ ತೃಪ್ತಿ ಯ ಭಾವಲಿಂಗಂಗಳೆಂಬ ಲಿಗತ್ತಯಂಗಳ್ಳು 
ತನುತ್ತಯಂಗಳ ಮೇಲೆ ಆಯತ ಸ್ವಾಯತ ಸನ್ನ ಹಿತಂಗಳಾದ 
ಶರಣನ ಪಂಚಭೂತಂಗಳಳಿದು ಲಿಂಗ ತೆತ್ವಂಗಳಾಗಿ, 
ಆತನ ಜೀವ ಭಾವವಳಿದು ಪರಮಾತ್ಮನೆನಿಸಿದಲ್ಲಿ 
ಷಡಂಗಯೋಗವಾದುದು ಕಾಣಾ ಗುಹೇಶ್ವರಾ. | 2೫೩ ॥ 


೯೪೮ 


ಇಷ್ಟಲಿಂಗ ಪ್ರಾಣಲಿಂಗವೆಂಬ ಭೇದವನಾರು ಬಲ್ಲರು ಹೇಳಾ? 
ಅಂತರಂಗವೆಂಬ ಶಬ್ದಕ್ಕೆ ಬಹಿರಂಗ ಮುಂದುಗೊಂಡಿಪುುದು. 
ಬಹಿರಂಗವೆಂಬ ಶಬ್ಧಕ್ಕೆ ಅಂತರಂಗ ಮುಂದುಗೊಂಡಿಪ್ಪು ದು. 
ಮನವನೆಡೆಗೊಂಡ ಲಿಂಗದ ಅರಿವು, 
ವಿಚಾರ ವ್ಯಾಕುಲಕ್ಕೊಳಗಾಗಬಾರದೆಂದು 
ಮನ ಭಾವ ಜ್ಞಾನ ನೋಟಕ್ಕೆ ತಂದು, ಕರಸ್ಕಲದಲ್ಲಿ ನಿಕ್ಷೇಪಿಸಿ 
ಅಂತರಂಗ ಬಹಿರಂಗವೆಂದರಿಯದೆ, ಅನಿಮಿಷನಾಗಿಪ್ಪ ನು ಶರಣನು. 
ಪ್ರಾಣಲಿಂಗದ ಪ್ರಸನ್ನಮುಖವ ನೋಡಿ ಪರಿಣಾಮಿಸೆಲೋಸುಗ 
ತೇಜ (ಜಂಗಮ?)ವಂಬ ದರ್ಪಣವ ಹಿಡಿದಿಪ್ಪ ನೋಡಯ್ಯಾ, 
ಗುಹೇಶ್ನರಲಿಂಗದಲ್ಲಿ ನಿಜವನೆಯ್ಲಿಹೆನೆಂದಡೆ, 
ಕುರುಹುವಿಡಿದು ಕುರುಹುಗೆಡಬೇಕು ನೋಡಾ ಸಿದ್ಧರಾಮಯ್ಯಾ. ll 2೫೪ Il 

೯೪೯ 

ಇಷ್ಟಲಿಂಗವ ಪೂಜಿಸಿದರಾಗಿ ನಿಷ್ಠೆ ನೆಲೆಗೊಳ್ಳದು. 

ಬಹುಲಿಂಗವ ಪೂಜಿಸಿ ಭ್ರಮಿತರಾದರು. > 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಲಿಂಗವ ಪೂಜಿಸಿ ಭಿನ್ನರಾದರು. 
ಸ್ಥಾವರ ಲಿಂಗವ ಪೂಜಿಸಿ ಸಾವಿಂಗೊಳಗಾದರು. 
ಬಳ್ಳ ಲಿಂಗವೆಂದು ಪೂಜಿಸಿ ಏನುವನರಿಯದೆ ಹೋದರು. 
ಗುಹೇಶ್ವರನೆಂಬ ಲಿಂಗವ ಪೂಜಿಸಿ 
ನಿಮ್ಮ ಶರಣರು ಅಲ್ಲಿಗಲ್ಲದೆ ಇಲ್ಲಿಗಲ್ಲವೆ ಹೋದರು ನೋಡಾ. ll 2೫೫ 


೯೫೦ 


ಇಷ್ಮಲಿಂಗವೆ ಅಂಗಲಿಂಗ ಪ್ರಾಣಲಿಂಗವೆ ಮನಲಿಂಗವಾಯಿತ್ತು ನೋಡಾ. 
ಅಂಗಲಿಂಗವಾಗಿ ನಡೆನುಡಿಗತಿಯನರಿಯದು, 
ಪ್ರಾಣಲಿಂಗವಾಗಿ ನವನಾಳದ ಸುಳುಹನರಿಯದು. 
ಮನ ಲಿಂಗವಾಗಿ ನೆನಹುಗೆಟ್ಟಿತ್ತು, 
ಅನುಭಾವ ಲಿಂಗವಾಗಿ ವಿಚಾರವರತಿತ್ತು. 
ಭಾವಲಿಂಗವಾಗಿ ನಿರ್ಭಾವವಳವಟ್ಟಿತ್ತು 2 
ಸರ್ವಕ್ರೀಗಳೆಲ್ಲ ಲಿಂಗವಾಗಿ ಮಾರ್ಗಕ್ರೀಯ ಹೊಲಬನರಿದು 
ಅರಿವು ಲಿಂಗವಾಗಿ ಮರಹುಗೆಟ್ಟಿತ್ತು. 
ಅಂತರಂಗ ಲಿಂಗವಾಗಿ ಬಹಿರಂಗವೆಂದರಿಯದು 
ಬಹಿರಂಗಲಿಂಗವಾಗಿ ಅುತರಂಗದ ಶುದಿ;ಯನರಿಯದು. 
ಇಂತು ಸೆರ್ವಾಂಗಲಿಂಗವಾಗಿ ಸರ್ವೇಂದ್ರಿಯ ಗಮನ ಕೆಟ್ಟಿತ್ತು A 
ಮಹಾಘನವಿಬುಗೊಂಡಿತ್ತಾಗಿ ನಪ್ಪತಿ ಕರಿಗೊಂಡಿತ್ತು. 
ಗುಹೇಶ್ವರಲಿಂಗದಲ್ಲಿ ಪ್ರಾಣಲಿಂಗ ಸೆಂಬಂಧ ಸ್ವೈಯವಾಯಿತ್ತು ನೋಡಾ 
ಸಿದ್ಧರಾಮಯ್ಯಾ. | 2೫೬ | 


೯೫೧ 


ಇಷ್ಟಲಿಂಗವೆ ಪ್ರಾಣಲಿಂಗವೆಂಬ 
ಮಿಟ್ಟಿಯ ಭಂಡರು ನೀವು ಕೇಳಿರೆ. 
ಇಷ್ಟಲಂಗವನೂ ಕಾಯವನೂ ಮೆಟ್ಟಿ ಹೊಳುವಲ್ಲಿ, 
ಬಿಟು, ಹೋಹ ಪ್ರಾಣಕ್ಕೆ 
ಇನ್ನಾವುದು ಲಿಂಗ ಹೇಳಾ ಗುಹೇಶ್ವರಾ? || 2೫೭ || 


೯೫೨ 


ಇಡವ ತೋರಿದನು ಶ್ರೀಗುರು; ಪರವ ತೋರಿದನು ಪ್ರೀಗುರು. 
ಎನ್ನ ತೋರಿದನು ಶ್ರೀಗುರು; ತನ್ನ ತೋರಿದನು ಪ್ರೀಗುರು. 
ಗುರು ತೋರಿದಡೆ ಕಂಡೆನು ಸಕಲ ನಿಷ್ಕಲವೆಲ್ಲವ. 


ಹೆಚ್ಚಿನ ವಚನಗಳು ೨೮೭ 


ತೋರಿ ಕರಸ್ಕೆಲದಲ್ಲಿದ್ದನು ಗುಹೇಶ್ವರಲಿಂಗನು. I ೨೫೮ ॥ 


೯೫೩ 


ಈಶ್ವರನ ದ್ರೋಣವ ಮಾಡಿ, ಪದ್ಮನಾಭನ ನಾರಿಯ ಮಾಡಿ, 
ಕಮಲಜನೆಂಬ ಬಾಣವ ತೊಟ್ಟು, ತ್ರಿಭುವನವನೆಚ್ಚವರಾರೊ? 
ಚಂದ್ರಸೋರ್ಯರ ಬೆನ್ನ ಮೆಟ್ಟಿ, ಸುವರ್ಣದ ಮಳೆಯ ಕರಸಿದವರಾರೊ? 
4 ದೇವದಾನವ ಮಾನವರೆಲ್ಲ, ಈ ಬಾಣಕ್ಕೆ ಗುರಿಯಾಗಿ ಬಿದ್ದರು. 
ಗುಹೇಶ್ವರ ಶೂನ್ಯ ನಿಶ್ಯೂನ್ಯದೊಳಗೆ! Il 2೫೯ | 


೯೫೪ 


ಉಂಬುವುದ ಉಣಲೆ ಬೇಕು, ಮುಟುವುದ ಮುಟ್ಟಲಿ ಬೇಕು ' 
ಮಾಡುವುದ ಮಾಡಲೆ ಬೇಕು, ನೋಡುವುದ ನೋಡಲೆ ಬೇಕು, 
ಕೂಡುವುದ ಕೂಡಲೆ ಬೇಕು. 
ಉಂಡು ಉಟ್ಟು ಕಂಡು ಕೇಳಿ ಹೇಳಿ 
ಬಿಟ್ಟು-ಬಿಡದಾತ ಕಾಣಾ ಗುಹೇಶ್ವರಾ. | 2೬C ii 


೯೫೫ 


ಉಚ್ಛಿಷ್ಟಕಾಯ ಚಾಂಡಾಲದೊಳಗೆ ಜನಸಿದ 
ಹೆದಿನಾಲ್ಬು ಭುವನದೊಳೆಗೆಲ್ಲಾ, 
“ನಾವು ಬಲ್ಲೆವು, ನಾವು ಹಿರಿಯರು, ನಾವು ಘನಮಹಿಮರು” ಎಂಬರೆಲ್ಲಾ 
ಮತ್ತೆ ಸಾವರೆ, ಇದೇನೊ ಇದೆಂತೊ? 
ಗುಹೇಶ್ವರನೊಬ್ಬ ತೆಪ್ಪಿಸಿ 
ಮಿಕ್ಕಾದವರೆಲ್ಲ ಪ್ರಳಯಕ್ಕೆ ಒಳಗು! ll 2೬೧ ॥l 


೯೫೬ 


ಉದಕಕ್ಕೆ ನೆಲೆಯುಂಟೆ? 
ವಾಯುವಿಂಗೆ ಶಿರ ಉಂಟೆ? ಶಬ್ದಕ್ಕೆ ಕಡೆಯುಂಟೆ? 
ಗುರುವಿನ ಗುರು ಜಂಗಮಕ್ಕೆ ಬೇರೆ ಗುರು ಉಂಟೆ? 
ಈ ಶಬ್ದವ ಕೇಳಿ ನಾನು ಬೆರಗಾದೆ ಕಾಣಾ ಗುಹೇಶ್ವರಾ. | 2೬೨ | 


೨೮೮ 


ಅಲ್ಲಮಪ್ರಭುದೇವರ ವಚನಸಂಪುಟ 
೯೫೭ 


ಉದಕದ ಕೊಡನ ಹೊತ್ತಾಡುವ ಗೊರವಿತಿಯ ಕೈಯಲ್ಲಿ ಕಂಕಣ, 
ಉಲಿವ ಗೆಜ್ಜೆ ಚರಣದಲ್ಲಿ. 
ಉರಿಯ ಗೊರವನ ನೆರೆವ ಭರವಸದಿಂದ ಬಂದಿರಲು 
ಬಹಳ ಮುಳ್ಳಡ್ಡಲಾದವಲ್ಲಾ! 
ಕಂಕಣದುಲುಹು ನಂದಿ, ಕಣ್ಣುದೆರೆದಾ ಮುಳ್ಳಳಿಯಲು 
ಕಾಡುಗಿಚ್ಬೆದ್ದು ಕರಡವ ಸುಟ್ಟಂತೆ 
ಪ್ರಾಣಗುಣ ಪ್ರಧ್ವಂಸೆಕಂಗೆ ಅನ್ಯೋನ್ಯ ಭಾವತ್ರಯವುಂಟಿ? 
ಶರಣಲಿಂಗಕ್ಕೆ ಸಂದಿಲ್ಲ ಗುಹೇಶ್ವರಾ. | 2೬೩ I 


೯೫೮ 


ಉದಕದೊಳಗಣ ಕಿಚ್ಚು ನನೆಯಿತ್ತು, 
ಕಿಚ್ಚಿನೊಳಗಣ ತೇಜ ಬೆಂದಿತ್ತು;-ತಿಳಿದು ನೋಡಾ 
ಅದೇನೊ ಅಬೆಂತೊ? ಸೆಂಬಂಧಿಗಳು ತಿಳಿಯರು ನೋಡಾ. 
ಬೆಳಗಿನೊಳಗಣ ಕತ್ತಲೆಯಡಗಿತ್ತು; 
ಗುಹೇಶ್ವರನೆಂಬುದು ಅಲ್ಲಿಯೆ ಲಿಂಗೈಕ್ಕವು. | ೨೬೪ || 


೯೫೯ 
ಉದಕದೊಳಗೊಂದು ಸೆಜ್ಜೆ ಯಾಯಿತ್ತು. 


ಸಜ್ಜೆ ಯೊಳಗೊಂದು ಕಿಚ್ಚು ಹುಟಿ ತ್ತು. 
ಇದೇನೊ ಇದೆಂತೊ? ನೀನರಸಿಷೆನಂಬ ಸೆಂಬಂಧವಿಲ್ಲ. 


| ಇದೇನೊ ಇದೆಂತೊ? ನೀನರಿದೆಹೆನೆಂಬ ಸಂಬಂಧವಿಲ್ಲ. 


ಇದೇನೊ ಇದೆಂತೊ? ನೀನೊಲಿಸಿಹೆನೆಂಬ ಸೆಂಬಂಧವಿಲ್ಲ. 
ಉದಯಮುಖದಲ್ಲ ಕತ್ತಲೆಯಡಗಿತ್ತು. 
ಗುಹೇಶ್ವರನೆಂಬ ನಾಮವಲ್ಲಿಯೆ ನಿಂದಿತ್ತು. | ೨೬೫ ॥ 


೯೬೦ 


ಉದಕ ಮಜ್ಜ ನವಲ್ಲ ಪತ್ರೆ ಪೂಜೆಯಲ್ಲ. 
ಧೂಪ ಪರಿಮಳವಲ್ಲ, ಹಡು ಬೆಳೆಗಲ್ಲ, ಸೆಯಧಾನ ಅರ್ಪಿತವಲ್ಲ! 
ಅದೆಂತೆಂದಡೆ: 
ಸೆಜ್ಜನವ ಮಜ್ಜ ನ್ಯ ಸೆತ್ಸಸೆದಾಚಾರವೆ ಪತ್ರೆ ಪುಷ್ಪ | 
ಪೃಮದಂಗಳ ಸುಟ್ಟುದೆ ಧೂಪ, ನಯನವೆ ಸ್ಪೇಯಂ ಜೋತಿ 
ಪರಿಣಾಮನೆ ಅರ್ಪಿತ ಕಾಣಾ ಗುಹೇಶ್ವರಾ. 


ಚ್ಚಿನ ವಚನಗಳು ೨೮೯ 


37 


\€೬೧ 


ಉದಮದದ ಯೌವನವನೊಳಕೊಂಡ ಸತಿ, 
ನೀನು ಇತ್ತಲೇಕೆ ಬಂದೆಯವ್ವಾ 
ಸತಿ ಎಂದಡೆ ಮುನಿವರು ಶರಣರು. 
ನಿನ್ನ ಪತಿಯ ಕುರುಹ ಹೇಳಿದಡೆ ಬಂದು ಕುಳ್ಳಿರು, 
ಅಲ್ಲದಡೆ ತೊಲಗು ತಾಯೆ. 
ಗುಹೇಶ್ವರನ ಶರಣರಲ್ಲಿ 
ಸೆಂಗಸುಖಸನ್ನ ಹಿತವ ಬಯಸುವಡೆ 
ನಿನ್ನ್ನ ಪತಿ ಯಾರೆಂಬುದ ಹೇಳಾ ಎಲೆ ಅವ್ವಾ? Il 2೬೭ || 


೯೬೨ 
ಉದಯಬಿಂದು ರೂಪಾಯಿತ್ತು. 
ಅಂತರಬಿಂದು ನಿರೂಪಾಯಿತ್ತು. 
ಊರ್ಧ್ರ್ಯಬಿಂದು ನಿಶ್ನೂ ೃನ್ಯವಾಯಿತ್ತು. 
ತ್ರಿವಿಧೆಲಿಂಗವ ಕೂಡಿ ಬಯಲಾಯಿತ್ತು, 
ಗುಹೇಶ್ವರಲಿಂಗದಲ್ಲಿ. | 2೬೮ Il 


೯೬೩ 


ಉದಯಮುಖದಲ್ಲಿ ಹುಟ್ಟಿದ ಪ್ರಾಣಿಗಳು 
ಅಸ್ತಮಾನಕ್ಕೆ ಅಳಿದರಲ್ಲಾ! 
ಅಂದಂದಿನ ಘಟಜೀವಿಗಳು ಬಂದ ಬಟ್ಟೆಯಲ್ಲಿ ಹೋದರಲ್ಲಾ! 
ಗುಹೇಶ ಶರನೆಂಬ ಲಿಂಗವು ಆರಿಗೆಯೂ ಇಲ್ಲವಯ್ಯಾ, Il ೨೬೯ | 


೯೬೪ 


ಉಪಪಾತಕ ಮಹಾಪಾತಕಂಗಳ ಮಾಡಿದ ಕರ್ಮಂಗಳು ಕೋಟ್ಯನುಕೋಟಿ, 
ಒಬ್ಬ ಶಿವಶರಣನ ಅಂಗಳವ ಕಂಡಲ್ಲಿ ಅಳಿದು ಹೋಹುದು ನೋಡಯ್ಯಾ. 
ಅದೇನು ಕಾರಣವೆಂದಡೆ: 
ಆ ಶಿವಶರಣನ ಅಂತರಂಗದಲ್ಲಿ ಶಿವನಿಪ್ಪನು. 
ಶಿವಿದ್ಧಲ್ಲಿ ಕೈಲಾಸವಪ್ಪುದು 
ಕೈಲಾಸವದ್ಧಲ್ಲಿ ಸಮಸ್ತ ರುದ್ರಗಣಂಗಳಿಪ್ಪರು. 
ಅಲ್ಲಿ ಅಷ್ಟಾಷಖ್ಪಿ ತೀರ್ಥಂಗಳಿಪ್ಪವು. 


ಇಂತಪ್ಪ ಶರಣಬಸೆವಣ್ಣನ ಅಂಗಳವ ಕಂಡೆನಾಗಿ 
ಗುಹೇಶ್ವರಲಿಂಗದ ಕಂಗಳಿಗೆ ತೃಪ್ತಿಯಾಯಿತ್ತು ಕಾಣಾ 
ಸಿದ್ದರಾಮಯ್ಯ. 
ಧು ಕಿ 
೯೬೫ 


ಉಪಮೆಗುಪಮಾನ ಮನುದೇವತಾದಿಗಳೆಲ್ಲಾ 
ಜಪತಪ ಮಹಾ ದಿವ್ಯ ಧ್ಯಾನ ಮಂತ್ರಗಳಿಂದ 
ಪರಿಮಿತ ಸೇವನಾರತರಾಗಿ 
ನಿಮ್ಮ ಪದನುತಿಯಿಂ ಕೃತಾರ್ಥರಾಗಿ 
ತೃಪ್ತಿ ಪಟ್ಟಿಪ್ಪರಲ್ಲದೆ, ನಿಚ್ಚಯದ ಮಹಿಮೆಯ, 
ಪರಾಪರಂ ಪರಮಗಮ್ಯಭಾವಾತೀತ ವಿಪುಳೆ 
ಜ್ಮೋತಿರ್ಲಿಂಗ ವಿಶ್ಲಶೋಮುಖ ಮುಸಿಗಿರ್ದ ಘನವಾವುದು? 
ತಿಳಿಯದೆ ಹೋದರಲ್ಲಾ ಗುಹೇಶ್ವರಾ. 

೯೬೬ 

ಉಪಾಧಿಯಿಲ್ಲದೆ ಬೇಡಬಲ್ಲಡೆ, ಗಮನವಿಲ್ಲದೆ ಸುಳಿಯಬಲ್ಲಡೆ, 
ನಿರ್ಗಮನಿಯಾಗಿರಬಲ್ಲಡೆ, ಅದು ವರ್ಮ, 
ಅದು ಸೆಂಬಂಧ, ಅವರ ನಡೆ ಪಾವನ, 


ಅವರ ನುಡಿ ಸೆತ್ನ್ಥ್ಯ, ಅವರ ಜಗದಾರಾಧ್ಯರೆಂಬೆನು ಕಾಣಾ 
ಗುಹೇಶ್ವರಾ. 


೯೬೭ 


ಉಭಯದೃಪ್ಪಿ ಏಕದೃಷ್ಟಿಯಲ್ಲಿ ಕಾಬಂತೆ 
ದಂಪತಿ ಏಕಭಾವವಾಗಿ ನಿಂದಲ್ಲಿ, 
ಗುಹೇಶ್ವರಲಿಂಗಕ್ಕೆ ಅರ್ಪಿತವಾಯಿತ್ತು, -ಸೆಂಗನಬಸವಣ್ಣ. 


೯೬೮ 


ಉಲಿವ ತರುವಲಿಗಳೆಲ್ಲ ಗಿಳಿವಿಂಡುಗೆಡೆದಿಹರು 
ಅರಿಯದ ಮೌನಿಯ ಮುಕ್ತಿಯಿದೇನೊ? 
ಅರಿದಡೇನು ಅರಿಯದಿದ್ದಡೇನು, 
ತನ್ನಲ್ಲಿದ್ದ ವಸ್ಲುವ ತಾನರಿಯದನ್ನ ಕ್ಕ? 


ಅಲ್ಲಮಪ್ಪಭುದೇವರ i 


i 
| ೨೭೦ ॥° 


॥ ೨೭೧ ॥ 


| ೨೬೭೨ ॥ 


| ೨೭೩ ॥ 


ಹೆಚ್ಚಿನ ವಚನಗಳು 


ಅಂಗದಲ್ಲಿ ಒದಗಿದ ಲಿಂಗವನರಿಯದೆ 
ಭಂಗಬಟ್ಟರು ಕಾಣಾ ಗುಹೇಶ್ವರಾ. 


೯೬೯ 


ಉಳ್ಳ ವರು ಹಗೆಹ ತೆಗೆವನ್ನ ಕೃರ, 
ಇಲ್ಲದವರ ಹರಣ ಹೋಯಿತ್ತೆಂಬ ಗಾದೆ ಎನಗಾಯಿತ್ತು. 
ಮಾತು ಬಣ್ಣಿಸಲು ಹೊತ್ತು `ಹೋಯಿತ ತ್ರಯ್ಯಾ. 
ನಿನಗೆ ಅದೆ, ಹರಿನುಡಿಗೆ ಕಡೆಯಿಲ್ಲ. 
ಒಬ್ಬರ ನೋಡುವಾಗ, 
ಅರುವತ್ತು ಮನುಷ್ಯರ ನೋಡುವ ಹಾಂಗೆ ಆಗುತ್ತಿದೆ. 
ಶೂನ್ಮಸಿಂಹಾಸನ ಬವರಿಗೊಡುತ್ತಿದೆ. 
ಪ್ರಾಣ ಹೆಡತಲೆಯಲ್ಲಿ ಹೋಗುತ್ತಿದೆ. 
ಗುಹೇಶ್ವರ ಹಸಿದನು, 
ಪದಾರ್ಥವ ನೀಡಯ್ಯಾ ಸಂಗನಬಸವಣ್ಣಾ > 


೯೭೦ 


ಊರೊಳಗಣ ಘನಹೇರಡವಿಯೊಳೊಂದು 
ಬೇರು ಮೇಲು, ಕೊನೆ ಕೆಳಗಾದ ಸಿ [ಹುಟ್ಟಿತ್ತು ] 
ಆರೈದು ನೀರನೆರೆದು ಸಲುಹಲಿಕ್ಕೆ, 
ಅದು ಸಾರಾಯದ ಫಲವಾಯಿತ' ಲ್ಲಾ | 
ಬಾರುಗೊಂಬಿನಲುದುರಿದ ಹಣ್ಣ ಮೆಲಿದವ 
ಘೋರ ಸೆಂಸಾರಭವಕ್ಕೆ ಸಿಕ್ಕಿ ದ. 
ಬೇರಿಂದಲಾದ ಫಲವ Ri ಊರಿಂದ ಹೊರಗಾದ 
ಕಾಣಾ ಗುಹೇಶ್ವರಾ. 


೯೭೧ 


ಎಂಟು ನೆಲೆಯ ಮಣಿಮಾಡದ ಮಂಟಪದ ಮೇಲೆ, 
ಏಳು ವಶ್ಯ ಕನಿ ಕೆಯರು, 
ಮಹಾಲಿಂಗಕ್ಕಿ ಮಾಣಿಕದಾರತಿಯನೆತ್ತಿದರಲ್ಲಾ! 
ಚಾಮರಂಗಳು ಬೀಸೆದೆ, ಮಾಣಿಕಸೂಸೆಕ ಕೆದೆರದೆ 
ಅಧರಪಟಂಗಳು ಹಳಚದೆ, ಸೆ ಸಯಲಿಂಗಾರ್ಚನೆಯ ಮಾಡುವಲ್ಲಿ 
ಪ್ರಸಾದಕ್ಕೆ ಕರುಣದಿಂ ದಯಮಾಡ್ಯೆ (ದಯಮಾಡಿಸೈ?) ಗುಹೇಶ್ವ ರಾ, 


Il 2೭೪ Il 


| 2೭% || 


| ೨೭೬ || 


I ೨೭೭ | 


ರ್ಪಿ೨ 


ಅಲ್ಲಮಪ್ರಭುದೇವರ ವಚನಸಂಪುಟ 
೯೭೨೫ 


ಎಂತಯ್ಯಾ? 
ನೊಸೆಲಲ್ಲಿ ಕಣ್ಣು, ಮನದಲ್ಲಿ ವಿರಸ, ನುಡಿವುದೆಲ್ಲ ಭಕ್ತಿರಸ 
ನವೆಂತು ಹೇಳಾ? ನಿರಹಂಕಾರವೆಂತು ಹೇಳಾ? 
ಅರುಹಿನ ಕುರುಹಿನ ಮರವೆ ಮಾತಿನೊಳಗದೆ. 
ಕುರುಹಳಿದು ಕುರುಹನರಿಯ ಬಲ್ಲಡೆ 
ಗುಹೇಶ್ವರಲಿಂಗದಲ್ಲಿ ಉಭಯಗೆಟ್ಟಲ್ಲದೆ 
ಪ್ರಸಾದವಿಲ್ಲ ಕಾಣಾ ಮಡಿವಾಳ ಮಾಚಿಯ್ಯಾ. | ೨೭೮ ॥| 
೯೭೩ 
ಎಂಬತ್ತುನಾಲ್ಕು ಲಕ್ಷ ಜೀವರಾಶಿಗೂ ನೆಲನೊಂದೆ, ಜಲವೊಂದೆ, 
ಲೋಕ ಸೆಂಬಂಧಿಗೂ ಲಿಂಗ ಸೆಂಬಂಧಿಗೂ 
ನೆಲನೊಂದೆ ಜಲವೊಂದೆ, 
ವಿರಕ್ಕರ ಹಸ್ತ ಮುಟ್ಟಿ ಬಂದ ಕಾರಣ 
ಅಗ್ಗ ವಣಿಯೆನಸಿತ್ತು, ಸಿತಾಳ ವೆನಸಿತ್ತು. 
ಇಂತಪ್ಪ ಸುಪವಿತ್ರದ ಅಗ್ಗ ವಣಿಯನೊಲ್ಲದೆ, 
ಅ[ನೇಕ] ಒರತೆಯ ನೀರಿಂಗೆರಗಿ 
ಬರುದೊರೆ ಹೋಹರಿಗೆ ಮರಳಿ ಭಕ್ತರ ಪೀಠವೇಕೆ 
ಹೇಳಾ ಗುಹೇಶ್ವರಾ? ll ೨೭೯ 


೯೭೪ 


ಎಡದ ಕಾಲಲೊೊದ್ದಡೆ ಬಲದ ಕಾಲ ಹಿಡಿವುದು 
ತ್ರಾಹಿ ತ್ರಾಹಿ ತಪ್ಪೆನ್ನದು ಎಂದು 
ಗುಹೇಶ್ವರನ ಶರಣರನೊಡಗೊಂಡು ಬಾರಯ್ಯಾ ಸಂಗನಬಸವಣ್ಣಾ .' || ೨೮೦ ॥ 
೯೭೫4 
ಎಡದ ಕೈಯ ಲಿಂಗವ ಬಲದ ಕೈಯಲ್ಲಿ ಮುಟ್ಟಿ, 
ಸ್ಪ ರ್ಶನವ ಮಾಡುವ ಕರ್ಮಿಯ ನಾನೇನೆಂಬೆ! 
ಭವಭವದಲ್ಲಿ ಬಹ ಕರ್ಮಿೀಯ ನಾನೇನೆಂಬೆ! 
ಸತ್ಯವೇನವದಿರ, ಮಿಫ್ಯವೇನವದಿರ 


ಹೆಚ್ಚಿನ ವಚನಗಳು ರ್ಶಿ೩ 


ಗುಹೇಶ್ವರಲಿಂಗವು ಬೆರಗಾದನು! | ೨೮೧ ॥ 


ನಬ ಹ್ಯೂ ರ್ಜೀದ್ಯವಾದ ಪಂಮಚಿ್ಯಲುಯ ಕಂದಲಿ 
ಪರಮಾಮೃತವನು ಸುಯಿಧಾನವೆಂಬ ಹಸ್ತ 
We 
ನಿರ್ಮಳ ಸೆದ್ಭಾವ ಹಸ್ತದಿಂದ ಚಿನ್ಮಯ ಮಹಾಲಿಂಗಕ್ಕರ್ಪಿಸಿ 
ಚಿದ್ಭನಪ್ರಸಾದವ ಸವಿದು 
ಅಸಂಖ್ಯಾತ ಬ್ರಹ್ಮಾಂಡ ಪಿಂಡಾಂಡದೊಳಗೆ ಪರಿಪೂರ್ಣವಾಗಿ 
ತನ್ನ ನಿಲವ ತಾನರಿಯ ಬಲ್ಲಡೆ ಎಡೆಬಿಡಾರಕ್ಕೆ 
ಹಾನಗಲ್ಲದೆ: ಹೊನ್ನಿಂಗೆ ಮಣ್ಣಿಂಗೆ ಹಿಂಗೆ ಕೂಳಿಗೆ 
ಮನೆ, ದೇಗುಲಕೆ ಹೊಡೆದಾಡಿ 


ಎಡೆ ಬಿಡಾರಕ್ಕೆ ಸಲ್ಪರು ಕಾಣಾ 7 ಹೇತ್ತೆರಾ. ll ೨೮೨ | 


ಆ ಲಿಂಗದ ಗೊಂಚಲ ಹಿಡಿದೆತ್ತಿದಡೆ, ಭಕ್ತಿ ರಸಮಯವಾಯಿತ ತ್ರಯ್ಯಾ. 
ಇದಾರೆಯ್ಯಾ ಅಮಳೋಳ್ಯವ ಇ ಮಾಡಬಲ್ಲವರು? 
ಹೊರಗೆ ಪ ಸ್ರಜ್ಟ ಲಿಸಿ ತೋರಬಲ್ಲವರು? 
ಬಸೆವಗುರು [ವೆ] ಎನ್ನೆ ಕರಸ್ಥಲದ ಲೀಗದ 
ಆದಿಯನರುಹಿ ತೋರಿದ ಕಾರಣ್ಯ 
ಗುಹೇಶ್ವರಲಿಂಗದ ನಿಲವ ನಿನ್ನಿಂದಲರಿದೆ, 
ಈ ಲೋಕಾದಿಲೋಕಂಗಳೆಲ್ಲವು 
ಎನ್ನ ಮುಖದಲ್ಲಿ ಕಿಂಚಿತ್ತು. | ೨೮೩ ॥| 


ರ್ಪಿ೪ 


ಅಲ್ಲಮಪ್ರಭುದೇವರ ವಚನಸಂಪುಟ 
೯೭೮ 


ಎನ್ನಂಗದಲ್ಲಿ ನಿಮಗೆ ಮಜ್ಜ ನ, 
ಎನ್ನ ತುರುಬಿನಲ್ಲಿ ನಿಮಗೆ ಕುಸುಮ ಪೂಜೆ 
ಎನೆ" ಸ್ತ ನೇತ್ರದಲ್ಲಿ ನಿಮಗೆ ನಾನಾರೂಪು ವಿಚಿತ್ರ ನೋಟ. 
ಎನ್ನೆ ಶ್ರೋತ್ರದಲ್ಲಿ ನಿಮಗೆ ಪಂಚ ಮಹಾವಾದ್ಯದ ಕೇಳಿಕೆ. 
ಎನ್ನ ನಾಸಿಕದಲ್ಲಿ ನಿಮಗೆ ಸುಗಂಧ ಧೂಪ ಪರಿಮಳೆ. 
ಎನ್ನ ಜಿಹ್ವೆ ಯಲ್ಲಿ ನಿಮಗೆ ಷಡುರಸಾನ ್ಲೈ ನೈವೇದ್ಯ. 
ಎನ್ನ ತ ನಲ್ಲಿ ನಿಮಗೆ ವಸ್ರಾಭರಣಾಲಂಕಾರ ಪೂಜೆ. 
ಎಸೆ 'ಔನಂಜವೆಬ ಸಜ್ಜೆಗೃಹೆದಲ್ಲಿ ನೀವುಸೆ ಸ್ಪೆರುಸೆನಂಗೈದು ನೆರೆದಿಪ್ಪಿರಾಗಿ, 
ನಾನು ನೀನೆಂಬೆರಡಳಿದ್ದು, pa ತಾನಾದ 
ಘನವನೇನೆಂಬಿ ಗುಹೇಶ್ವರಯ್ಯಾ. | ೨೮೪ ॥॥ 


೯೭೯ 
ಎನ್ನಂತರಂಗವೆಂಬ ಭೂಮಿಯಲ್ಲಿ 
ಮಹಾಜ್ಞ್ಞಾನವೆಂಬ ನಿಧಾನ ಭೂಗತವಾಗಿದ್ದಿತ್ತಯ್ಯಾ. 
ಫೀಗುರುವೆಂಬ ಅಂಜನಸಿದ್ಧನು ಬಂದು, 
ಎನ್ನ ಅದಕ್ಕೆ ಬಲೆಯನಿಕ್ಸಿ, 
ನ್ನ ಕರುಣಾಮ್ಲತವೆಂಬ ಮರುಜವಣಿಯ ಹಿಂಡಿ 
ಆ ನಿಧಾನವನೆನಗೆ ಕರತಳಾಮಳಕವ ಮಾಡಿಕೊಟ್ಟನಯ್ಯಾ. 
ಗುಹೇಶ್ವರಾನಿಮ್ಮ ಶರಣ ಅನಿಮಿಷನೆಂಬ ಶ್ರೀಗುರು. | ೨೮೫ ॥ 


೯6೦ 


ಎನ್ನ ಕರಸ್ಥೆ ಲದ ಲಿಂಗದೊಳಗೆ 
ಒಂದು "ಮಹಾಟಿಳಗ ಕಂಡೆನಯ್ಸಾ! 
ಮಹಾ ಮಂಗಳನಿಳಯವಾಗಿ ತೋರುತ್ತಿದೆ! 
ಗುಹೇಶ್ವರನೆಂಬ ಲಿಂಗದ ಕಂಗಳ ಕಾಂತಿಗಳು 
ಸೆಂಗನಬಸೆವಣ್ಣ ನ ನಿವಾಳಿಸುತ್ತಿ ದ್ಹವಯ್ಯಾ! | ೨೮೬ || 


೯6೧ 


ಎನ್ನ ಕಾಯವ ಬಸವಣ್ಣ ನಳವಡಿಸಿಕೊಂಡ. 
ಎನ್ನೆ ಮನವ ಚಿನ್ನ ಬಸೆವಣ್ಣ ) ನಳಿವಡಿಸಿಕೊಂಡ. 
ಎನ್ನೆ ಭಾವವ ಮಡಿವಾಳಯ್ಯನಳವಡಿಸಿಕೊಂಡೆ. kn 


ಕಿಚ್ಚಿನ ವಚನಗಳು ೨೯೫ 


ಇಂತೀ ಮೂವರು ಒಂದೊಂದನಳವಡಿಸಿಕೊಂಡ ಕಾರಣ 
ಗುಹೇಶ್ವರಾ, ನಿಮ್ಮ ಶರಣರೆಂಬ ತ್ರಿಮೂರಿಗಳಿಗೆ 
ನಮೋ ನಮೋ ಎನುತಿರ್ದೆನು. | ೨೮೭ ॥| 


೯೮೨ 
ಎನ್ನ ಕಾಯವೆಂಬ ಸಿಂಹಾಸೆನದಲ್ಲಿ 
ಪ್ರಾಣವೆಂಬ ಲಿಂಗವ ಮೂರ್ತಗೊಳಿಸಿ, 
ನವೆಂಬ ಹೆಸ್ತದಲ್ಲಿ ಮುಚ್ಚಿ ಪೂಜಿಸುತಿರಲು, 
ಮೆಲ್ಲಮೆಲ್ಲನೆ ಸುತ್ತಿ ಮುತ್ತಿದ ಸೆಂಸಾರ, ಬಯಲ ಬೆರಸಿ, 
* ವಾ ನೀನೆಂಬ ಭೇದವಳಿದು, 
ಮಹಾದಾನಿ ಗುಹೇಶ್ವ ರನ ನೋಡಲಾಗಿ ನಿಜಲಿಂಗವಾಯಿತ್ತು. | ೨೮೮ ॥॥ 


೯೮೩ 


ಎನ್ನ ತನುವೆ ಚನ್ನಬಸವಣ್ಣ ನಯ್ಯಾ, ಎನ್ನ ಮನವೆ ಮಡಿವಾಳನಯ್ಯಾ, 
ಸಂಗನಬಸೆವಣ ನ 
ಎನ್ನ ಪ್ರಾಣವೆ ಸಂಗನಬ ್ಲ ಯ್ಯಾ, 
ಗುಹೇಶ್ವರಾ ನಿಮ್ಮ ಶರಣರ ಘನವನು 
ಎನ್ನ ಸರ್ವಾಂಗದಲ್ಲಿ ಕಂಡು ಪರಮಸುಖಿಯಾಗಿರ್ದೆನು. | ೨೮೯ 


೯೮೪ 


ಎನ್ನ ಮನದ ಮರವೆ ಭಿನ್ನವಾಗದು. 
ಮರೆದು ಅರಿದೆನೆಂದಡೆ ಅರುಹಿನ ಮರವೆಯ ಮಧ್ಯದಲ್ಲಿ ಎಡೆದೆರಪಿಲ್ಲ. 
ಕೋಲಿನಲ್ಲಿ ನೀರ ಹೊಯ್ದರೆ ಸೀಳಿ ಹೋಳಾದುದುಂಟೆ? 
ಅರಿವುದೊಂದು ಘಟ, ಮರೆವುದೊಂದು ಘಟ, ಒಡಗೂಡುವ ಠಾವಿನ್ನೆಂತೋ. 
ಹುತ್ತದ ಬಾಯಿ ಹಲವಾದಡೆ ಸರ್ಪನ್ಸೈದುವಲ್ಲಿ ಒಡಲೊಂದೆ ತಪ್ಪದು. 
ತನ್ನ ಚಿತ್ತದ ಭೇದವಲ್ಲದೆ ವಸ್ತುವಿಂಗ ಭೇದವುಂಟೆ [ಗುಹೇಶ್ವರ] 1 ೨೯೦ ॥ 


೯೦೫ 


ಎನ್ನ ಹೃದಯಕಮಲ ಮಧ್ಯ ದಲ್ಲಿ 
ಮೂರ್ತಿಗೊಂಡಿಪ್ಪ ಎನ್ನ ಪ್ರಾಣೇಶ್ವರಂಗೆ 
ಎನ್ನ ಕ್ಷಮೆಯೆ ಅಭಿಷೇಕ, ಎನ್ನ ಪರಮವೈರಾಗ್ಯವೆ ಪುಪ್ಪದಮಾಲೆ 
ಎನ್ನ ಸೆಮಾಧಿಸೆಂಪತ್ತೆ ಗಂಧ, ಎನ್ನ ನಿರಹೆಂಕಾರವೆ ಅಕ್ಷತೆ, 
ಎನ ಸೆದ್ರಿವೇಕವೆ ವಸ್ತ್ರ, ಎನ್ನ ಸತ್ಯವೆ ದಿವ್ಯಾಭರಣ 
ಎನ್ನ ವಿಶ್ವಾಸವೆ ಧೂಪ, ಎನ್ನ ದಿವ್ಯಜ್ಞಾನವೆ ದೀಪ, 


ಅಲ್ಲಮಪ್ರಭುದೇವರ ವಚನಸಂಪುಟ | 


ಎನ್ನೆ ನಿಭ್ರಾಂತಿಯೆ ವೇದ್ಯ, ಎನ್ನ ನಿರ್ವಿಷಯವೆ ತಾಂಬೂಲ 

ಎನೆ" ಮೌನವೆ ಘಂಟೆ, ಎನ ನಿರ್ವಿಕಲ್ಪ ನೆಯೆ ಪ್ರದಕ್ಷಿಣೆ, 

ಎನ್ನ ಶುದ್ಧಿ ಯೆ ನಮಸ್ಕಾರ್ಯ. 

ಎನೆ" ಅಂತಃ ಕರಣದಿಂದ ಮಾಡುವ ಸೇವೆಯೆ ಉಪಚಾರಂಗಳು- 

ಈ ಪರಿಯಲ್ಲಿ ಎಮ್ಮ ಗುಹೇಶ್ವರಲಿಂಗಕ್ಕೆ ಪ್ರಾಣ (ಲಿಂಗ ಪೂಜೆಯ ಮಾಡಿ | 
ಬಾಹ್ಯಕ್ತಿ €ಯ ಮರೆದನು ಕಾಣಾ ಸಂಗನಬಸವಣ್ಣಾ. | ೨೯೦೧ ॥ 


೯೮೬ 


ಎರಡು, ಒಂದಾದ ಬಳಿಕ ಅರ್ಚನೆ ಹಿಂಗಿತ್ತು. 
ಎರಡು, ಒಂದಾದ ಬಳಿಕ ಅರ್ಪಿತ ಹಿಂಗಿತ್ತು. 
ಎರಡು ಒಂದಾದ ಬಳಿಕ ಆಚಾರ ಹಿಂಗಿತ್ತು. 
ಎರಡು ಒಂದಾದ ಬಳಿಕ ಅವಧಾನ ಹಿಂಗಿತ್ತು. 
ಎರಡು ಒಂದಾದ ಬಳಿಕ ಶಬ್ದಕ್ಕೆ ಇಂಬಿಲ್ಲ 
ರೂಹಿಸೆಲೆಡೆಯುಂಟೆ ಗುಹೇಶ್ವರಾ? | ೨೯೨ ॥ 


೯೮೭ 


ಎರಡು ಕಣ್ಣು ಳಡೆ ಚತುರ್ಭುಜನೆಂಬೆನು. 
ಮೂರು ಕಣ್ಣು ಳೃಡೆ ಮಹೇಶ್ವರನೆಂಬೆನು 
ಮೈಯೆಲ್ಲಾ ಕಣ್ಣಾ ದಡೆ ಸೆದಾಶಿವನೆಂಬೆನು 
(ಹದಿನೈದು ಕಣ್ಣಾ ದಡೆ ಪರಶಿವನೆಂಬೆನು?) 
ಗುಹೇಶ್ವರಾ ಶರಣಂಗೆ ಅಂಗಾಲ ಕಣ್ಣು ಮೂಡಿದಡೆ 
ನಿರುಪಮ ಮಹಿಮ ಅಲ್ಲಯ್ಯನೆಂಬೆನು. | ೨೯೩ 
೯೮೮೪ 
ಎರಡು ನೇತ್ರ ಒಂದಾದ ಭಾಳನೇತ್ರವು ಇಷ್ಟಲಿಂಗದ ಗೋಳಕಕ್ಕೆ ಕೂಟವು. 
ಒಂದು ಲಿಂಗ ಎರಡಾದುದೆ ಇಷ್ಟ ಪ್ರಾಣಲಿಂಗವು. 
ಆ ಪ್ರಾಣಲಿಂಗದ ಹೆಸ್ತಂಗಳಿಗೆರಡು ನೇತ್ರಂಗಳೆ ಕುಚಂಗಳು, 
ಆ ಕುಚಂಗಳ ಹಿಡಿಯಲಿಕೆ, 
ಈ ಕುಚೆವೆರಡು ಗುಹ್ಯ ಒಂದು ಕೂಡಿ ತ್ರಿಕೂಟವೆಂಬ ಹೆಸರಾಯಿತ್ತು. 


ಆ ತ್ರಿಕೂಟವೆಂಬ ಶಾಂಭವಪುರದ ಮಧ್ಯದಲ್ಲಿ 
ಜ್ಯೋತಿ ತಿರ್ಲಿಂಗವೇಕವಾದ ಬಳಿಕ, 


ತನುತ್ರ ಯದ ವಿಕಾರವ ಹೊದ್ದಲಾಗದು. 
ಏಕಾರವ ಹೊದ್ದಿದರೆ ದರೆ ಮೊಸೆಲೋಗರವ ಶುನಿಮುಟ್ಟಿದಂತಾಯಿತ್ತು 


ಹೆಚ್ಚಿನ ವಚನಗಳು ೨೯೭ 


ಆ ಜೀ ಪದಾರ್ಥವು ಲಂಗಕ್ಕೆ ಸಲ್ಲದು, 
ಅವರ , 

ಜನ್ಮದಾರಿದ್ರನು ನಿಕ್ಷೇಪವಂ ಕಂಡು ಹೋಗಲಾಡಿ ದಿಗಿಲುಬಿದ್ದು ಸೆತ್ತಂತಾಯಿತ್ತು. 
ಅಂಥ ನಿರ್ಭಾಗ್ಯ ದುರ್ಮರಣನ ಕಂಡು ಹೇಸಿ, 

ತಮ್ಮ ತನುತ್ರಯವಿಕಾರಮಂ ಪೊರ್ದದೆ, 

€ಂಗ ನಿಕ್ಷೇಪದಲ್ಲಿ ನಿರಂಗವಾಗಿ, ಮನ್ಮಥರತಿಯೆಂಬ ನರಕೆವ ಬೀಳದೆ, 

ಅಕ್ಷಯ ಸುಖಿಗಳಾದರು ನೋಡಾ ಗುಹೇಶ್ವರಲಿಂಗದಲ್ಲಿ. ll ೨೯೪.1 


೯೦೯ 


ಎರಡು ಬೆಟ್ಟದ ನಡುವೆ ಕರಡಿಯ ಮಿಳಿಯ ಮಾಡಿ, 
ಹುಲಿಯನೂ ಎತ್ತನೂ ಹೂಡಿ ಹೊಡೆದವರಾರೊ? 
ಎರಸರ ಎಂಟೆರಡರ, ಆರರ (ಆರೆಡರ?), ನಾಲ್ಕಿರಡರ 
ಶರಧಿ ಶರಧಿಯ ಕೂಡಿ ಮೊರೆವುದದೇನೊ? 
ಕುರುಡ ಹೆಳವನ ಕೆ,ವಿಡಿದು ನಡೆವಂತೆ, 
ಗುಹೇಶ್ವರನೆಂಬ ಲಿಂಗನಿರಾಳದ ನಿಲುವು. | 2೯೫ 


೯೯೦ 


ಎರಡು ಬೆಟ್ಟದ ನಡುವೆ ಹಳ್ಳವ ಮಿಳಿಯ ಮಾಡಿ, 
ಬಾವಿಯನುತ್ತೆನೆಂಬ ಮರುಳತನವಾ ನೋಡಾ! 
ತೊರೆಯ ಮೇಲೆ ಮಾರುಗೋಲನಿಕ್ಕಿ 
ಹುಟ್ಟ ಮುರಿದು ಹೋದ ಅಂಬಿಗನ ನೋಡಾ. 
ಮರೆದು ಮಲಗಿದ ಬೆಕ್ಕಿನ ಕಿವಿಯ ಇಲಿ ಮೇದಂತೆ 


ಗುಹೇಶ್ವರನೆಂಬ ಲಿಂಗ ನಿರಾಳೆದ ನಿಲವು, Il ೨F೬ || 


೯೯೧ 


ಎರಡೆಂಬತ್ತುಕೋಟಿ ಗೀತವ ಹಾಡಿದರೇನಯ್ಯಾ? 
ಬೆಟ್ಟಕ್ಕೆ ನಾಯಿ ಬೊಗಳಿದಂತಾಯಿತ್ತಯ್ಕಾ. 
ಮನವು ಘನವ ನೆಮ್ಮದು, ಘನವು ಮನವ ನೆಮ್ಮದು. 
ಹಾಡಿದರೇನು ಓದಿದರೇನು? 
ಗುಹೇಶ್ವರ ನೀನೊಲಿದ ಕಾಲಕ್ಕೆ 
ಎರಡೆಂಬತ್ತು ಕೋಟಿ ಗೀತವೆಲ್ಲವೂ 
ನಿಮ್ಮದೊಂದು ಮಾತಿನೊಳಡಕವಯ್ಯಾ. | ೨೯೬ ॥ 


ರ್ವೀ೮ 


ಅಲ್ಲಮಪ್ಪಭುದೇವರ ವಚನಸಂಪುಟ 


೯೯೨ 


ಎರಡೊಂದು ಮುಕ್ಕೂಟದೊಳು ಲಿಂಗದೆಡೆಯಾಟವಿರಲು, 
ಬೀಜಕ್ಷೇತ್ರದೆರಕ ಹರಿಹರಯೋಗ. 
ವಿರತರತ ನಿಕ್ಷೇಪವಿದುವೆ ಗರ್ಭಾದಾನ. 
ಪರಮಬೀಜಾವಾಪವಿದರ ಫಲನಿರ್ವಾಣ! 
ಸರಸಲಿಂಗದ ನಿಕ್ಷೇಪವನರಿವುದೆ ಸಾಜ, 
ಗುರುವೆ ಕರುಣಿಸಿದ ಶಿವಲಿಂಗಕಮಲಾರ್ಚನೆಯನು. 
ಇದು ಗುಹ್ಯ ಗುಹೇಶ್ವರಾ. ll ೨೯೮ ॥ 


೯೯೩ 


ಎಲೆ ಬಸೆವಣ್ಣ ನಾವು ಬಹುದಕ್ಕೆ ಮುನ್ನವೆ 
ಬಂದಹೆರೆಂದು ಶುಭಸೂಚನೆ ತೋರಿತ್ತೆಂದೆ. | 
ಮನೆಯ ಮೀರಿ ಮಂದದ ದವ ಉಂಟೆ ಎಂಬುದ ತಿಳಿ, 
ಗುಹೇಶ್ವರಲಿಂಗದಲ್ಲಿ ಸಂಗನಬಸವಣ್ಣಾ Il ೨೯೯ Il 


೯೯೪ 


ಎಲೆ ಮನವೆ, 
ಎಲ್ಲಿ ಹೆವಣಿಸೆಬಾರದ ಅಖಂಡ ಬೆಳಗು ತೋರುತ್ತಿಹುದು 
ಅದೀಗ ನಿನ್ನ ನಜ. 
ಎಲೆ ಮನವೆ, 
ಆವಲ್ಲಿ ನೀನೆಂಬ ಶಂಕೆ ಹಿಂಗಿ ತಾನೆ ತೋರುತ್ತಿಹುದು 
ಅದೀಗ ನಿನ್ನ ನಿಜ. 
ಎಲೆ ಮನವೆ, 
ನಿನ್ನ ನಿಜವನರಿಯಬಲ್ಲಡೆ ಅದೇ ಬ್ರಹ್ಮಜ್ಞಾನ, ಅದೇ ಕೇವಲ ಮುಕ್ತಿ, 
ಅದೇ ನಮ್ಮ ಗುಹೇಶ್ವರಲಿಂಗವನರಿವ 
ಸಹಜಭಕ್ತಿಯ ಕುಳ ಕಾಣಾ. 
ಎಲೆ ಮನವೆ-ನೀನಿದ ನಿಶ್ವಯಿಸಿಕೊ ಮರೆಯದೆ. || ೩೦೦ | 


೯೯೫ 


ಎಲೆ ಮನವೆ; ನೀ ನಿನ್ನ ನಿಜವ ತಿಳಿವಡೆ 
ಆ ನಿನ್ನ ನಿಜವ ಹೇಳುವೆ ಕೇಳು: 
ಅದು ಕೇವಲ ಜ್ಯೋತಿ ಅದು ವರ್ಣಾತೀತ. 


ಹೆಚ್ಚಿನ ವಚನಗಳು Pos 


ನೀನದನರಸುವಾಗ ನಿನಗಾವಲ್ಲಿ ನಿಶ್ಚಯ ತೋರಿತ್ತು, 
ಅದೀಗ ನಿನ್ನ ಪರಿಪೂರ್ಣತ್ವದ ನೆಲೆ. 
ಆ ನಿನ್ನ ನಿಜವ ನಿಶ್ಚಯಿಸಿ ನೀ ನಿರ್ಗಮನಿಯಾದಲ್ಲಿ 
ಅದೇ ನಿನ್ನ ಸೆಮ್ಯಕ್‌ಜ್ಞಾನದ ತೋರಿಕೆ! 
ಆ ತೋರಿಕೆಯ ಅಖಂಡ ಬೆಳಗಿನ ಹೊಳಹಿನೊಳೆಗೆ 
| ಗುಹೇಶ್ವರಲಿಂಗದ ಶ್ರೀಚರಣವನರಸಿಕೊಂಡು 
ನಿಶ್ಚಿಂತನಾಗೆಲೆ ಮನವೆ. Il ೩೦೧ ॥| 


೯೯೬ 


ಎಲೆಯಿಲ್ಲದ ವೃಕ್ಷ ಉಲಿಯಬಲ್ಲುದೆ? 
ಜಲವಿಲ್ಲದ ತಟಾಕ ತೆರೆಗೊಡಲುಂಟೆ? 
ಶಬ್ದಮುಗ್ಗ ಸಿವಾದವಂಗೆ, ನುಡಿಗೆಡೆಯುಂಟೆ? 
ಸಮಯವ ಸಾಧಿಸುವನ್ನ ಬರ ಎಂತು ನಿಜನಿಃಪತಿಯಪ್ಪುದು? 
ಭ್ರಾಂತು ಮರ್ಕಟನ ವೃ! ಶಿಕ ಹೊಯಿದಂತೆ 
ನಮ್ಮ ಗುಹೇಶ್ವರಲಿಂಗದಲ್ಲಿ 
ಮರೆದಾಡಬೇಡವೆಲೆ ಭ್ರಾಂತುಯೋಗಿ ಘಟ್ಟಿವಾಳಯ್ಯ. Il ೩೦೨ | 


೯೯೭ 
ಎಲ್ಲರಂತೆ ಸೆಂಸಾರವ ಬಳಸುತ್ತಿಪ್ಪರೆಂದು 
ಎಲ್ಲರಂತೆ ಕಾಣಬಹುದೆ ನಿಜ ದೊರೆಕೊಂಡ ನಿರ್ಮಲಜ್ಞಾನಿಗಳ? 


ಅವರ ಮನೋಮಧ್ಯದಲ್ಲಿ ತೊಳಗಿ ಬೆಳಗುವ ಶಿವಜ್ಞಾನಬೀಜವು ಹೊಳ್ಳ ಪ್ಪು ದೆ? 
ಉರಿಯದಿದ್ದ 4 ಕಿಚ ಸೈನೊರಲೆ ಕೊಂಬುದೆ ಗುಹೇಶ್ವ ರಾ? \ ೩೦೩ | 


೯೯೮ 


ಎಲ್ಲಿಯೂ ಇಲ್ಲೆಂಬುದ ಹುಸಿ ಮಾಡಿ, 
ಶಿಲಾಲಿಖಿತವು ಗುರುವಿನ ವಶವಾಗಿ, 
ಅಲ್ಲಲ್ಲಿಗೆ ಉಂಡೆಂಬುದನು ನಿಲ್ಲದೆ ತೋರಿ, 
ಮಾಡಿದನು ಶಿಪ್ಯ--ತಾನು ಬಲ್ಲಿದ! 
ಷಡುವಿಧದ ಜವನಿಕೆಯ ಮರೆಯಲ್ಲಿಯೆ 


ಗುಹೇಶ್ವರಲಿಂಗದ ಅರಿವು! Il ೩೦೪ | 


೩೦೦ 


ಅಲ್ಲಮಪ್ಪಭುದೇವರ ವಚನಸಂಪುಟ 


೯೯೯ 


ಎಳ್ಳಿಂಗೆ ಪರಿಮಳೆವ ಕಟಿ ಸಿದಲ್ಲದೆ, 
ಎಣ್ಣೆ ಗೆ ಪರಿಮಳ ವೇಧಿಸದು (ಘಟಿಸೆದು?) 
ದೇಹದಲ್ಲಿ ಇಷ್ಟ ಲಿಂಗ ಸ್ಕಾ ಪಿಸಿದಲ್ಲದೆ ಪ್ರಾ ಲಿಂಗ ಸೆಂಬಂಧವಾಗದು. 
ಇದು ಕಾರಣ ನಮ ಗುಹೇಶ್ವ ರಲಿಂಗದಲ್ಲಿ | 
ಇಷ್ಟ ಲಿಂಗ ಸಂಬಂಧಿಯಾದಲ್ಲದೆ, ಪ್ರಾಣಲಿಂಗ ಸಂಬಂಧಿಯಾಗಬಾರದು, - 
ಫಸ ಸಿದ ಶ್ಲ ರಾಮಯ್ಯಾ. | aox i 


೧೦೦೦ 
ಏನ ಕಂಡಡೇನಯ್ಯಾ, ತನ್ನ ಕಾಣದಾತ ಕುರುಡ. 


ಏನ ಕೇಳಿದಡೇನಯ್ಯಾ ತನ್ನ ಕೇಳದಾತ ಕಿವುಡು. 


ಏನ ಮಾತಾಡಿದಡೇನಯ್ಯಾ ತನ್ನ ಮಾತಾಡದಾತ ಮೂಕ. 

ದಿಟದಿಂದ ತನ್ನ ತಾ ಕಾಣಬೇಕು, ದಿಟದಿಂದ ತನ್ನ ತಾ ಕೇಳಬೇಕು, 

ದಿಟದಿಂದ ತನ್ನ ತಾ ಮಾತಾಡಬೇಕು. 

ಇದೆ ತನ್ನ ನೆಲೆ ಸ ಸ್ಲೆಭೂಮಿ, ಸೆ ಸ್ವ ಸ್ವರೂಪು ಕಾಣಾ-ಗುಹೇಶ್ವರಾ. || aot || 


೧೦೦೧ 


ಏನೂ ಇಲ್ಲದ ಠಾವಿನಲ್ಲಿ ನಾ ನೀನೆಂಬುದ ತಾನೆ ತಂದನು. 
ಇಲ್ಲಾದುದ ಉಂಟಾದುದ ಸಾವಿರವನಾಡಿದಡೇನು? 
ಉಂಟಾದುದನು "ಇಲ್ಲ? ಮಾಡಬಲ್ಲಡೆ 


ಆ "ಇಲ್ಲವೆ ತಾನೆ ಗುಹೇಶ್ವರ! | ೩೦೭ ॥॥ 


೧೦೦೨ 


ಏನೂ ಎನಲಿಲ್ಲದ ಮಹಾಘನದೊಳಗೆ, 
ತಾನೆಂಬುದನಳಿದ ಪರಮಲಿಂಗೈಕ್ಕಂಗೆ, 
ಧ್ಯಾನ ಮೌನದ ಹಂಗುಂಟೆ ಗುಹೇಶ್ವರಾ. | 06 | 


೧೦೦೩ 


ಏನೂ ಏನೂ ಇಲ್ಲದ ಬಯಲೊಳೆಗೊಂದು 
ಬಗೆಗೊಳೆಗಾದ ಬಣ್ಣ ತಲೆದೋರಿತ್ತು. 
ಆ ಬಣ್ಣ ವು ಆ ಬಯಲ ಶೃಂಗರಿಸಲ್ಲು, 
ಬಯಲು ಸ್ವರೂಪಗೊಂಡಿತ್ತು A 


ಹೆಚ್ಚಿನ ವಚನಗಳು ೩೦೧ 


ಅಂತಪ್ಪ ಸ್ವರೂಪಿನ ಬೆಡಗು ತಾನೆ, 
ನಮ್ಮ ಗುಹೇಶ್ವರಲಿಂಗದ ಪ್ರಥಮ ಭಿತ್ತಿ. ao 


೧೦೦೪ 
ಐದ ಕಟ್ಟಿ ಐದ ನೆಗಪಿ, 


ಮನಪವನಧ್ಯೌನ ಭಾವ ದೃಢದಿಂದ 
ನದಿ ನೋಡಿ; ಕಾಯದ ಗಾಳಿಯ ಸೆಂಚವ ಶೋಧಿಸಿ, 
ಒಳೆಗೆ ಜಾರಿದ ಅಮೃತವನು 
ವಾಯುಮಂಡಲದಲಿತ್ತಿ, ನಾಭಿಮಂಡಲದಲ್ಲಿ ನುಂಗಿ 
ಮಾಯಾಮಂಡಲ ತೋರಲರಿಯ ಬಲ್ಲಡೆ 
ಗುಹೇಶ್ವರಲಿಂಗದಲ್ಲಿ ಆತ ಶಿವಯೋಗಿ. Il ೩೧೦ ॥l 


೧೦೦೫ 


ಐದರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದಿದಾವೆ ಈರೈದು ಹೆಣನು 
ಬೆಂಬಳುವರು ಬಳಗ ಘನವಾದ ಕಾರಣ 
ಆ ಹೆಣನು ಬೇಯವು, ಕಾಡೂ ನಂದದು 
ಮಾಡು ಉರಿಯಿತ್ತು ಗುಹೇಶ್ವರಾ. Il ೩೧೧ 


೧೦೦೬ 


ಐದಾನೆಯ ಬೆನ್ನಲ್ಲಿ ಐದು ಒಂಟೆ ಹೋದವು, 
ಒಂಬತ್ತು ಸಾವಿರ ಕುದುರೆಯನು ಒಂದು ಎಳೆಗ ಎಯ್ದಿಸುತ್ತಿದ್ದಿ್ತು. 
ಅರೆಮರುಳಾದವನ ನೆರೆ ಮರುಳಾದವ ಬಲ್ಲನೆ? 
ಕುರುಬ ಕುರಿಯ ಹಾಲ ಕರೆದು ಒಲೆಯ ಮೇಲಿಕ್ಕೆ, 
ಇಕ್ಕಿದ ಹಾಲ ಬೆಕ್ಕು ಕುಡಿಯಿತ್ತು, 
ಬೆಣ್ಣೆಯ ಮುಂದಿಟ್ಟುಕೊಂಡಳುತಿರ್ದ ಕಾಣಾ ಗುಹೇಶ್ವರಾ. ll ೩೧೨ ॥l 


೧೦೦೭ 


ಐದಿಂದ್ರಿಯವನರಿತಲ್ಲದೆ, ಒಂದಿಂದ್ರಿಯಕ್ಕೆ ಸಂದ ಗುಣವನರಿಯಬಾರದು. 
ಆ ಗುಣ ಏಕಮೂರ್ತಿ ತ್ರಿವಿಧರೂಪಾದ ಕಾರಣ. 
ಪೂಜೆಯೆಂಬುದ ಪುಣ್ಯವೆಂಬ ಭಾವವಿಲ್ಲವೆ ಮಾಡಿದಡೆ 
ನಮ್ಮ ಗುಹೇಶ್ವರಲಿಂಗಕ್ಕೆ ಅನ್ಯವಿಲ್ಲ ಕಾಣಾ ಚಂದಯ್ಯಾ. | ೩೧೩ ॥ 


೩೦೨ 


ಅಲ್ಲಮಪ್ಪಭುದೇವರ ವಚನಸಂಪುಟ 
೧೦೦೮ 


“ಟಂ ನಮಃ ಶಿವಾಯ” ಎಂಬ ದೇವನಿರಲು 
ಒಡಲುವಿಡಿದು ಪಾಷಾಣಕ್ಕೆ ಹೆಂಗಿಗರಾದಿರೆ. 
ಶರೀರ ಶರೀರ ರೂಹಿಸಿದ ರೂಹಿಂಗೆ ಮಾಯದ ಬಲೆಯಲ್ಲಿ ಸಿಲುಕಿ 
ಅಂಗಸೆಂಗಿಗಳೆಲ್ಲರು ಮಹಾಘನವನರಿಯದೆ ಹೋದಿರೆ. 
ಹುಸಿಯನೆ ಕೊಯ್ದು ಹುಸಿಯನೆ ಪೂಜಿಸೆ- 
ನೇಮದೊಳಗಿದು ಸೆಲ್ಲದು. 
ಗುಹೇಶ್ವರಾ, ನಿಮ್ಮ ಶರಣರ ಸೆಂಬಂಧ 
ತೋರದು ತೋರದು ಬಹುಮುಖಿಗಳಿಗೆ! ll ೩೧೪ Il 


೧೦೦೯ 


ಓಂ ನಮಃ ಶಿವಾಯಯೆಂಬುದನರಿಯದೆ 
ಜಗವೆಲ್ಲವು ನಾಯಾ[ಯಿತ್ತು). 
ತಮ್ಮ ತಾವರಿಯದವರಿಗೆ, ಇನ್ನು ಹೇಳಿ ಕೇಳಿದಂತೆ ಆಚರಿಸೆದಿರ್ದಡೆ 
ಆ ನಾಯ ಸಾವು ತಪ್ಪ ದು. 
ಇನ್ನೆ ತ್ತ ಳ ಮುಕ್ತಿ? ಅವರಿಗೆ ಬೋಧಿಸಿದ್ದಾ[ಗದು] 
ಕಾಣಾ ಗುಹೇಶ್ವರಾ. | ೩೧೫% ॥ 


೧೦೧೦ 


ಓಟೆ ಇದ್ದಂತೆ ಕಾಯಿ ಮೆದ್ದವರುಂಟೆ? 
ಕಾಯದ ಗುಣವಿದ್ದಂತೆ ಲಿಂಗವನರಿದವರುಂಟೆ? 
ಜೋಡು ಹರಿದಲ್ಲದೆ ಕಾಯವನಿರಿಯಲರಿಯದು ಕೈದು. 
ಆ ಭಾವವ ತಿಳಿದಲ್ಲದೆ ನಮ್ಮ ಗುಹೇಶ್ವರಲಿಂಗವನರಿಯಬಾರದು 


ಕಾಣಾ, ಎಲೆ ಅಂಬಿಗರ ಚೌಡಯ್ಯ. ll a೧೬ ॥ 


೧೦೧೧ 


ಓಡಿನಲೂಟ ಕಾಡಿನಲಾಟ-ವಿಪರೀತ ಚರಿತ್ರ! 
ಮರುಳಿನ ಕೂಟ! 
ಕೋವಿದ ಕೋವಿದ ಅವಿದ ಅವಿದ ಲಿಂಗ 
ಗುಹೇಶ್ವರನೆಂಬಾತನೊಬ್ಬನೆ ಹೊರಗು, 
ಉಳಿದವರೆಲ್ಲರೂ ಸೂತಕರಯ್ಯಾ. H 40೭ I 


ಹೆಚ್ಚಿನ ವಚನಗಳು ೩೦೩ 


೧೦೧೨ 


ಓದಿ ಓದಿ ವೇದ ವಾದಕ್ಕಿಕ್ಸಿತ್ತು. 
ಕೇಳಿ ಕೇಳಿ ಶಾಸ್ತ್ರ ಸೆಂದೇಪಕ್ಕಿಕ್ಕಿತ್ತು. 
ಅರಿದೆ ಅರಿದೆನೆದು ಆಗಮ ಅಗಲಕ್ಕೆ ಹೆರಿಯಿತ್ತು. 
ನೀನೆತ್ತ ನಾನೆತ್ತಲೆಂದು- 
ಬೊಮ್ಮ ಬಕ್ಕಟ ಬಯಲು ಗುಹೇಶ್ವರಾ. | ೩೧೮ ॥| 


೧೦೧೩ 


ಓಹೋ ನಮಃ ಶಿವಾಯ,- 
ಮಹದಾಕಾಶದ ಮರೆಯಲ್ಲಿರ್ದ ಶಾಂತ್ಯರ್ಕನ ನಿಲವೊ! 
ದಶಮರುತನ ಹೊಯಿಲಿಲ್ಲದೆ, 
ತಾನೆ ಲಿಂಗದ ಜ್ಞಾನಜ್ಯೋತಿಯ ನಲವೊ! 
ತನ್ನಿಂದ ತಾನಾಗಿ ಮುಕ್ಕಿಯೆ ಕರಿಗೊಂಡ 
ಮುಕ್ತಿಯ ಮುತ್ತಿನ ಧವಳಕಾಂತಿಯ ನಿಲವೊ! 
ರುದ್ರಾಕ್ಷಿಯ ಹೆಂಗು ಬೇಡವೆಂದು 
ಹೊದ್ದ ಚರ್ಮದ ಹೊದಿಕೆಯಂ ತೆಗೆದ 
ಗಿಟಿ ಗಿಟಿ ಜಂತ್ರದ ನಲವೊ! 
ಅಲ್ಲ, ತನ್ನ ನಿಲವನರಿಯದೆ ವಾದಿಸುತ್ತಿರಲು 
ಉರಿಲಿಂಗೋದ್ಭವವಾದ ಉರಿಲಿಗದ ನಿಲವ! 
ಆವ ನಿಲವೆಂದರಿಯಬಾರದು! 
ಗುಹೇಶ್ವರನ ಕಂಗಳಿಗೆ ಒಂದಾಶ್ಚರ್ಯ ತೋರಿತ್ತು 
ಕಾಣಾ ಸಂಗನಬಸವಣ್ಣಾ | Il ೩೧೯ 


೧೦೧೪ 


ಒಂದಡಕೆಯನಿಟ್ಟರೆ ಅಡ್ಡ ಗೋಡೆ ಬಸುರಾಯಿತ್ತು, 
ನಡುಮನೆಯೊಳಗಣ ಕಂಭ ಗಂಡು ಮಗನ ಹಡೆಯಿತ್ತು. 
ಹೊರಗೆ ಕಿಚ್ಛನಿಕ್ಕಿ ಒಳೆಗೆ ಅಗಿ ಪುಟವ ಹಾಕಿ, ಹಾದಿ 
ಹೋಗೋ ಅಣ್ಣ ನಮ್ಮ ಕರುವ ಕಾಣಲಿಲ್ಲವೆ. 
ನನ್ನೆ ಬಿತ್ತಿದ ಹೊಲದಾಗೆ ಮೊನ್ನೆ ಮೇಯ್ರುದ ಕಂಡೆ. 
ಕೊರಳ ಕೊಯ್ದುದ ಕಂಡೆ, ರಕ್ತವ ಕಾಣಲಿಲ್ಲ, 
ಸುಡುವುದ ಕಂಡೆ ಬೂದಿಯ ಕಾಣಲಿಲ್ಲ. 
ಇಷ್ಟ ಕಂಡು ಬೆರಗಾದ ನಮ್ಮ ಗೊಹೇಶ್ವರಾ. || 4೨೦ | 


೩೦೪ 


ಅಲ್ಲಮಪ್ಪಭುದೇವರ ವಚನಸಂಪುಟ 
೧೦೧೫ 


ಒಂದ ಮಾಡ ಹೋದಡೆ ಮತ್ತೊಂದಾಯಿತ್ತೆಂಬ ಮಾತು 
ದಿಟವಾಯಿತ್ತು ನೋಡಾ. 
ನಿಮ್ಮ ಒಡತಣ ಅನುಭಾವದಿಂದ 
ಗುರುಮುಖ ಸಾಧ್ಯವಾದುದಯ್ಯಾ, 
ಗುಹೇಶ್ವರಲಿಂಗದಲ್ಲಿ ನಿನಗೂ ನನಗೂ 
ಉಪದೇಶ ಒಂದಾದ ಭೇದವ ಹೇಳಾ ಚನ್ನಬಸವಣ್ಣಾ ಸ | ೩೨೧ ॥ 


೧೦೧೬ 


ಒಂದ ಮಾಡಹೋದಡೆ ಮತ್ತೊಂದಾಯಿತ್ತೆಂಬುದ್ದು 
ಎನಗಾಯಿತ್ತು ನೋಡಾ ಬಸೆವಣ್ಣಾ 
ಮಡಿವಾಳನ ಪೂರ್ವಾಪರವನೊರೆದು ನೋಡಿದಡೆ 
ನಿನ್ನ ಪೂರ್ವಾಪರ ಎನಗೆ ಅರಿಯ ಬಂದಿತ್ತು ನೋಡಾ ಬಸೆವಣ್ಣಾ. 
ನಿನ್ನ ಪೂರ್ವಾಪರಸೆಂಗವ ಮಾಡಬಂದಡೆ 
ಎನ್ನ ಪೂರ್ವಾಪರ ಎನಗೆ ಅರಿಯ ಬಂದಿತ್ತು ನೋಡಾ ಬಸೆವಣ್ಣಾ. 
ಮಹಾಜ್ಞಾನಿಗಳ ಸಂಗದಿಂದ ಉಭಯ ಸಂಗಸಿದ್ದಿಯೆಂಬುದು 
ದಿಟವಾಯಿತ್ತು ನೋಡಾ ಬಸೆವಣ್ಣಾ R 
ಗುಹೇಶ್ವರನ ಶರಣ ಮಡಿವಾಳೆ ಮಾಚಿತಂದೆಗಳೆ ಶ್ರೀಪಾದಕ್ಕೆ 
ನಮೋ ನಮೋ ಎಂದು ಬದುಕಿದೆನು ಕಾಣಾ ಸೆಂಗನಬಸವಣ್ಣಾ A | ೩೨೨ ॥ 


೧೦೧೭ 


' ಒಂದಾದುದು ಎರಡಪ್ಪುದೆ? ಎರಡಾದುದು ಒಂದಪ್ಪುದೆ-[ಎಂದು] 
ಪರಿಣಾಮದ ವೇಳೆಯಲ್ಲಿ ಸಂದೇಹ ಹುಟ್ಟಲುಂಟೆ? 

ಬಂದ ಜಂಗಮದ ನಿಲವನರಿಯದೆ, 

ಹಿಂದನೆಣಿಸಿ ಹಲವ ಹಂಬಲಿಸುವರೆ? 

ಈ ಒಂದು ನಿಲವಿಂಗೆ ಪರಿಣಾಮವ ಮಾಡಬಲ್ಲಡೆ 

ನಿನ್ನ ಲಕ್ಷದ ಮೇಲೆ ತೊಂಬತ್ತಾರುಸಾವಿರ ಜಂಗಮಕ್ಕೆ 

ಪರಿಣಾಮವಹುದು ನೋಡಾ. 

ಗುಹೇಶ್ವರನೆಂಬ ಲಿಂಗದ ನಿಲವನರಿಯದೆ 

ಮರುಳಾದೆಯಲ್ಲಾ ಸಂಗನಬಸವಣ್ಣಾ R | ೩೨೩ ॥ 


ಹೆಚ್ಚಿನ ವಚನಗಳು ೩೦೫ 
೧೦೧೮ 


ಒಂದು ದಿಶ್ಸಿನಲ್ಲಿ ಕತ್ತಲೆಯನಿರಿಸಿ, 
ಒಂದು ದಿಕ್ಕಿನಲ್ಲಿ ತನುವನಿರಿಸಿ, 
ಒಂದು ದಿಕ್ಕಿನಲ್ಲಿ ವಚನವನಿರಿಸಿ 
ಒಂದು ದಿಕ್ಕಿನಲ್ಲಿ ರುಚಿಯನಿರಿಸಿ 
ನಾಲ್ಕು ದಿಕ್ಕಿನ ನಡುವೆ ನೀನಿರಬಲ್ಲಡೆ, 
ಎನ್ನೆ ಬೆಸೆಗೊಳ್ಳಯ್ಯಾ ಗುಹೇಶ್ವರಾ. | ೩೨೪ ॥ 


೧೦೧೯ 


ಒಂದು ಧನುವಿಂಗೆ ಮೂರಂಬ ಹಿಡಿದೆ. 
ಒಂದು ಬಾಣವ ಬಿಡಲಾಗಿ ಪದ್ಮೋದ್ಧವನ ಸೈಪ್ಟಿಯ ಕಟ್ಟಿತ್ತು, 
ಮತ್ತೊಂದು ಬಾಣವ ಬಿಡಲಾಗಿ ಪದೊ €ದೃವನ ಹೆಡಗಯ್ಯ ಕಟ್ಟಿತ್ತು. 
ಕಡೆಯ ಬಾಣವು ರುದ್ರನ ಹೆಣೆಯನೊಡೆದು ಅಲಗು ಮುರಿಯಿತ್ತು. 
ನಾರಿ ಜಾರಿತ್ತು, ನಾರಿಯ ಹೊಳುವ ಹಿಳಿಕು ಹೋಳಾಯಿತ್ತು. 
ಗುಹೇಶ್ವರನ ಶರಣ ಅಲ್ಲಮ ಹಿಡಿದ ಬಿಲ್ಲು ಮುರಿಯಿತ್ತು. | ೩೨೫ 


೧೦೨೦ 


ಒಂದು ಪಟ್ಟಣದೊಳಗೆ ಛಪ್ಪನ್ನ ಗೃಹಕ್ಕೆ ಒಂದೆ ಕೀಲಾಗಿ, 
ಆ ಕೀಲಿನ ಸಕೀಲವನಾರಿಗೂ ಕಾಣಬಾರದೆಂದೂ- 
ಭಾವಿಸಿ ಕಂಡರು ಒಂದೆ ಮನದವರು. 
ಉಳಿದವರೆಲ್ಲ ಆ ಕೀಲಿಗೊಳಗಾಗಿ ಜೀವ ಜೀರ್ಣವಾಯಿತ್ತು. 
ಹೆದಿನೆಂಟು ಸ್ಥಾ ನದ ಕೀಲಗಳ ಸೆಂಗವನಳಿದು, ಸುಸಂಗವಾಗಿ 
ಶೃಂಗಾರ ಭೃಂಗಾರವಾಗದೆ ಒಂದು ಮುಖದಲ್ಲಿ ನಿಂದು 
ಗುಹೇಶ್ವರಾ-ನಿಮ್ಮ ಶರಣ ಚನ್ನ ಬಸೆವಣ್ಣ ಹೊರಗಾದ! Il a೨೬ Il 


೧೦೨೧ 
ಒಂದು ಮನ; 
ಆ ಮನದಲ್ಲಿ ಲಿಂಗತ್ರಯವನು ಒಂದೆ ಬಾರಿ [ಗೆ] ನೆನೆವ ಪರಿಯೆಂತೊ? 
ಅರಿದರಿದು ಲಿಂಗಜಾಣಿಕೆ! 


ಮುಂದ ನೆನೆದಡೆ ಹಿಂದಿಲ್ಲ; ಹಿಂದ ನೆನೆದಡೆ ಮುಂದಿಲ್ಲ. 
ಒಂದರೊಳಗೆ ಎರಡೆರಡಿಪ್ರ ವಂದಡೆ, 


೩೦೬ 


ಅಲ್ಲಮಪ್ಪಭುದೇವರ 


ಅದು ಭಾವಭ್ರಮೆಯಲ್ಲದೆ ಸೆಹಜವಲ್ಲ. 
ನಿರುಪಾಧಿಕಲಿಂಗವನುಪಾಧಿಗೆ ತರಬಹುದೆ? 
ಸ್ವೈತಂತ್ರಲಿಂಗವ ಪರತಂತ್ರಕ್ಸೆ ತರಬಹುದೆ? 
ಗುಹೇಶ್ವರಾ-ನಿಮ್ಮ ಬೆಡಗು ಬಿನ್ಹಾಣವನರಿದೆನಾಗಿ, 
ಎಂತಿರ್ದುದಂತೆ ಸಂತ! 


೧೦೨೨ 


ತ್ಲ್‌ ಗ್‌ 
ವಚನಸಂಸ್ತ೬ 


ನವ | 


ಲೆ ಮಿ = ಹಾ 
ಒಂದು ಮುಳ್ಳಿ ಮೊನೆಯ ಮೇಲ ಎಂಬತ್ನಾಲ್ದು ಲಕ್ಷ ಪಟ್ಟಣವ ಕಟ್ಟಿ, 


ಈ ಎಂಬತ್ತಾಲ್ಪು ಲಕ್ಷ ಪಟ್ಟಣಕ್ಕೆ ತಲೆಯಿಲ್ಲದ ತಳವಾರ, 
ಆ ತಲೆಯಿಲ್ಲದ ತಳವಾರನ ತಂಗಿ ಮಾತಿನಲಿ ಕಡುಜಾಣೆ. 


ಆಕೆ ಸರ್ಪನ ಸಿಂಬೆಯ ಮಾಡಿಕೊಂಡು ತಳವಿಲ್ಲದ ಕೊಡನ ತಕ್ಟೊಂಡು 


ಜಲವಿಲ್ಲದ ಬಾವಿಗೆ ನೀರಿಗೆ ಹೋದಳು. 
ಆ ಜಲವಿಲ್ಲದ ಬಾವಿಯೊಳೊಂದು ಬೇರಿಲ್ಲದ ಸೆಸಿ ಪುಟ್ಟಿತ್ತು. 


ಆ ಬೇರಿಲ್ಲದ ಸೆಸಿ ವೃಕ್ಸವಾಗಿರಲಾ ವೃಕ್ಷವ ಕಾಲಿಲ್ಲದ ಮೃಗ ಏರಿ ಹೋಗುತಿತ್ತು. 


ಲ 
ಅದ ಕೆಣ್ಣಿಲ್ಲದ ಕುರುಡ ಕಂಡ. 


ಕೈಯಿಲ್ಲದ ಪುರುಪ ಹೆದೆಯಿಲ್ಲದ ಬಿಲ್ಲ ಪಡಿದು, 
ಅಲಗಿಲ್ಲದಂಬಿನಲ್ಲೆಸೆಯಲಾ ಮೃಗವ ತಾಕಲಿಲ್ಲ. 
ಅದರ ಹೊಟ್ಟಿಯೊಳಗಿರ್ದ ಪಿಂಡಕ್ಕೆ ತಾಕಿತ್ತು. 
ಇದ ಕಂಡು ಬೆರಗಾದ ನಮ್ಮ ಗೊಹೇಶ್ವರ. 


೧೦೨೩ 


ಒಂದೆಂಬೆನೆ? ಎರಡಾಗಿದೆ; ಎರಡೆಂಬೆನೆ? ಒಂದಾಗಿದೆ. 
ಒಂದೆರಡೆಂಬ ಸೆಂದೇಹವಿದೇನೊ? 
ಅಗಲಲಿಲ್ಲದ ಕೂಟಕ್ಕೆ ಬಿಚ್ಚಿ ಬೇರಾಗದ ಉಪದೇಶ! 
ಗುರು ಶಿಷ್ಯರೆಂಬ ಭಾವಕ್ಕೆ ಭೇದವುಂಟೆ ಗುಹೇಶ್ವರಾ? 


೧೦೨೪ 


ಒಂದೆರಡಆ೨ ಮೂಜು ನಾಲ್ಕಜ್‌ ಪರಿವಿಡಿಯ ಭಾವವನರಿಯದೆ 
ಕೆಟ್ಟಿತ್ತು ನೋಡಾ ಲೋಕ, ಕೆಟ್ಟಿತ್ತು ನೋಡಾ ಜಗವು 
ಕೆಟ್ಟಿತ್ತು ನೋಡಾ ಈರೇಳುವನವೆಲ್ಲವು 
ಇತ್ತವಿಸ್ತಾರವಾಯಿತ್ತು, ಸ್ಲಿತಿ ಆಯತವಾಯಿತ್ತು 
ಮಾರಾರಿ ಕಟ್ಟಳೆ ವಪರೀತವು ನೋಡಾ 
ನಾದ ಚಿಕ್ರಂಗಳ, ಬಂದು ಚಕ್ರಂಗಳ, ಕಲಾ ಚಕ್ರಂಗಳ 


| 4 


ಹೆಚ್ಚಿನ ವಚನಗಳು ೩೦೬೭ 


ನಿಲ್ಲೆಂದು ನಿಲಿಸಿದ ನಿರ್ವಯ ಚೆನ್ನ ಬಸವಣ್ಣನು 

ಕಾಲಕರ್ಮ ಸ್ಥ ತಿಗುಣವನತಿಗಳೆದು ನಿರ್ಭಾವದಲ್ಲಿ ನಿರ್ವಯ ಚಿನ ಶ್ಲ ಬಸೆವಣ್ಣನು 
ತನ ಲ್ಲಿ ತಾನು ಬೆಳಗಾದ ಚೆನ ಬಸವಣ್ಣ ನು 

ಬೆಳಗಪ್ಪ ಬೆಳಗು ಫೀಯವಾಯಿತು ಗುಹೇಶ್ವ ರಾ 

ಚಿನ್ನ ಬಸವ ನು li 440 Il 


೧೦೨೫ 


ಒಂದೆರಡಾದುದನಾರೂ ಅರಿಯರು: 
ಆ “ಒಂದು” ಒಂದೆ ಆಯಿತ್ತು, ತ್ರಿತತ್ವವಾಯಿತ್ತು, ವೇದಾತೀತವಾಯಿತ್ತು, 
ಭರಿತವಾಯಿತ್ತು, ಪ್ರಾ ದೇಶಿಕವಾಯಿತ್ತು ಭಕ್ತಿ ಗೆಸ ಸಾಧ್ಯವಾಯಿತ್ತು. 
ಅದಕ್ಕೆ ಆಧಾರ ದೇಷವಾಯಿತ್ತು 2 
ಅದು ಅಷ್ಟವಿಗ್ರಹೆ ಸ್ವರೂಪವಾಗಿರುತ್ತಿ ಪುದು. 
ಮತ್ತಿ ರುತಿರ್ದ ಒಂದು ಮಾಯಾಶಕ್ತಿಯಂ ಕೂಡಿ, 
ಗುಣತ್ರಯಂಗಳಂ ಕೂಡಿ, ನಾನಾತ್ಮನೆನಿಸಿಕೊಂಡು- 
ವಿಷಯಾತ ಇಂದ್ರಿಯಾತ್ಮ ಭೂತಾತ್ಮ ಜೀವಾತ್ಮ ಪರಮಾತ್ಮ ನೆನಿಸಿಕೊಂಡು, 
ಪ್ರಾಣಾದಿವಾಯುಗಳಂ ಕೂಡಿಕೊಂಡು ಜಡಪ್ರಕ್ಕೃತಿಗಳಂ ಹೊತ್ತುಕೊಂಡು 
ಸೆಂಕಲ್ಪ -ವಿಕಲ್ಪ ವೆಂಬ ಉಭಯ ಕರ್ಮಂಗಳಂ ಕಲ್ಪಿ ಸಿ 
ನಾನಾಯೋನಿ ಪ್ರಾಪ್ತ ನಾಗುತ್ತಿರ್ದು, 
ಲೋಕಾದಿಲೋಕಂಗಳೊಳು ತೊಳಲಿ ಬಳಲಿ 
ತನ್ನ ಮೊದಲ ಕೂಡುವ ಪ ಸ್ರಕಾರಮಂ ಬಯಸಿ 
ನಾನಾ ವಿಧದಿಂದ ಅರಸಿ ಹೆರವುತ್ತಿಪ ರು ಅಖಿಳ ಜೀವಿಗಳೆಲ್ಲರು. 
ಇದ ಬಚೆರಸೆದೆ; ಬೆರಸಿದ ಸಂಗನಬಸವಣ್ಣ ನ ನೆನೆನೆನೆದು 
ಶರಣೆಂದು ಶುದ್ಧನಾದೆನು ಕಾಣಾ ಗುಹೇಶ್ವರಾ. | ೩೩೧ | 


೧೦೨೬ 


ಒಂದೆರಡಾದುದ ಬಲ್ಲವರಾರೊ? 
ಎರಡೆರೊಳಗಣ ಮೂರ ಬಲ್ಲವರಾರೊ? 
ಮೂರರ ಮುಖವನರಿದು ಕೂಡಿ ಮಾಡಬಲ್ಲವರಾರೊ? 
ಗುಹೇಶ್ವರಲಿಂಗದಲ್ಲಿ ಸಂಗನಬಸವಣ್ಣ ನೊಬ್ಬನೆ. ll ೩೩೨ 


೧೦೨೭ 


ಒಂದೆರಡೆಂಬ ಸಂದೇಹಕ್ಕೊಳಗಾದವರೆಲ್ಲರೂ 
ಬಂದರು ನೋಡಾ ನಾನಾ ಭವದಲ್ಲಿ. 


೩೦೮ 


ಅಲ್ಲಮಪ್ತಭುದೇವರ ವಚನಸಂಪುಟ 


ಕುಂದು ಹೆಚ್ಚಿನ ಹೋರಾಟದಿಂದ ಬಂಧನಕ್ಕೆ ಸಿಕ್ಕಿದರಲ್ಲ! 
ಒಂದೆರಡ ನೊಳಕೊಂಡು ನಿಂದ ನಿಲವ, | 
ಸಂದಿಲ್ಲದೆ ಹೊಂದಿಪ್ಪ ಗುಹೇಶ್ವರ ತನ್ನಲ್ಲಿ. 


೧೦೨೮ 


ಒಕ್ಕುದು ಪ್ರಸಾದವೆಂಬರು, ಮಿಕ್ಕುದು ಪ್ರಸಾದವೆಂಬರು 
ಒಕ್ಕುದು ಮಿಕ್ಟುದನೆಲ್ಲ ಬೆಕ್ಕು ಕೊಳ್ಳದೆ? 
ಒಕ್ಕುಮಿಕ್ಟು ಹೋಗುವ ಪಂಚಿಸಕೀಲವ ಬಲ್ಲಡೆ 
ಗುಹೇಶ್ವರಲಿಂಗದಲ್ಲಿ ಆತನೆ ಪ್ರಸಾದಿ. 


೧೦೨೯ 


ಒಡಲಡಗ ಮಚ್ಚಿದಾತನ ಅಚ್ಛಶರಣನೆಂಬೆ. 
ಮಡಿಲಡಗ ಮಚ್ಚಿದಾತನ ಅಚ್ಛಲಿಂಗವಂತನೆಂಬೆ. 
(ಈ ಒಡಲಡಗು ಮಡಿಲಡಗಿನೊಳಗೆ ಒಂದ ಮಚ್ಚದಿದ್ದರೆ?) 
ಉತ್ಪತ್ತಿ ಪ್ರಳಯ ತಪ್ಪದು. 
ಶ್ರೀಗುರು ಮಹಾಲಿಂಗದಲ್ಲಿ ಒಡಲಡಗ ಮಚ್ಚಿ 
ಅಚ್ಛಭವಿಯಾದ ಶರಣನೊಬ್ಬನೆ-ಗುಹೇಶ್ವರ. 


೧೦೩೦ 


ಒಡಲುಗೊಂಡ ಮಾನವರೆಲ್ಲರು ನೀವು ಕೇಳಿರೆ, 
ಬಿಡದೆ ಕಾಡುವುದು ವಿಧಿ ಮೂರುಲೋಕವನೆಲ್ಲ. 
ಒಡಲು ಒಡವೆಯನು ಒಲ್ಲಿನೆಂಬವರುಗಳಿಗೆ 
ತೊಡರನಿಕ್ಕಿತ್ತು ಮಾಯೆ. 
ಆರುದರ್ಶನಕ್ಕೈಲ್ಲ ಮಡದಿ ಮಕ್ಕಳನೊಲ್ಲನೆಂಬ ಹಿರಿಯರಿಗೆಲ್ಲ 
ತೊಡರನಿಕ್ಕಿತ್ತು ಮಾಯೆ. 
ಮಡ ಮೊದಲಾದ ಹರಿ ವಿರಿಂಚಿಗಳನೆಲ್ಲರನು 
ಕೋಡಗದಾಟವ ಆಡಿಸಿತ್ತು, 
ಗುಹೇಶ್ವರಾ ನಿಮ್ಮ ಮಾಯೆ. 


೧೦೩೧ 


ಒಡಲೊಳಗಿದ್ದು ಒಡಲಿಂಗಾಧಾರವಾಗಿ ಒಡಲ ಸೋಂಕದೆ, 
ಒಡಲ ಬೆಳಗುವ ಪರಿಯ ನೋಡಾ! 


ll ೩೩೩ ॥ 


| av Il 


| ೩೩೫ ॥ 


| Aa& I 


ಹೆಚ್ಚಿನ ವಚನಗಳು ೩೦೯ 


ಬೆಳಗಿಂಗೆ ಬೆಳಗಾಗಿ ಬೆಳಗುವ ಪರಿಯ ನೋಡಾ! 
ಪರಮಚ್ಛೈತನ್ಯ ನಿರಾಳ ಗುಹೇಶ್ವರಲಿಂಗವ ನೋಡಾ! ll ೩೩೭ | 


೧೦೩೨ 


ಒಳಗ ತೊಳೆದು ಜಲವ ತುಂಬಲರಿಯದ ಅರೆಮರುಳನೇನಾದ ಹೇಳಿರೆ? 
ಜಲದ ಸೆಂಗವ ತೊರೆಯಲರಿಯವೆ ಜಲವ ಬಯಸುವನೆಂತಿರ್ದ ಹೇಳಿರೆ? 
ನೆಲನ ಶೋಧಿಸಿ ನೆಲೆಯನರಿಯದೆ, 
ಕೆರೆಯ ಕಟ್ಟಿಸುವ ಒಡ್ಡ ರಾಮನ ಇರವೆಂತು ಹೇಳಿರೆ? 
ನಮ್ಮ ಗುಹೇಶ್ವರನ ನಿಬವನರಿಯದ 
ಮರುಳ ಸಿದ್ಧರಾಮನೆಂತಿರ್ದಹ ಹೇಳಿರೆ? | ೩೩೮ | 


೧೦೩೩ 


ಒಳಗೆ ಪ್ರಾಣಲಿಂಗ, ಹೊರಗೆ ಕಾಯಲಿಂಗ 
ಮನಕ್ಕೆ ಮನ ನಾಚದಿದೇನೊ? 
ಎರಡರ ನಿರಿಗೆಯ ಒಂದೆಂದರಿದಡೆ 
ಅದೇ ಪಥವಯ್ಯಾ ಗುಹೇಶ್ವರಾ. | ೩೩೯ | 


೧೦೩೪ 


“ಓಂ ಎಂದು ವೇದವನೋದುವ ಮಾದಿಗಂಗೆ ಸಾಧ್ಯವಾಗದು ವಿಭೂತಿ. 
ಪುರಾಣವನೋದುವ ಪುಂಡರಿಗೆ ಸಾಧ್ಯವಾಗದ ಎಭೂತಿ 
ಶಾಸ್ತ್ರ ವಮೋದುವ ಸೆಂತೆಯ ಸೊಳೆಮಕ್ಕೆಳಿಗೆ ಸಾಧ್ಯವಾಗದು ವಿಭೂತಿ 
ಅಂಗಲಿಂಗಸೆಂಬಂಧವನರಿದ ಶಿವಜ್ಞಾನಿಗಳಿಗಲ್ಲದೆ ಸಾಧ್ಯವಾಗದು ವಿಭೂತಿ. 
ಅಂಗೈಯೊಳೆಗೆ ವಿಭೂತಿಯನಿರಿಸಿಕೊಂಡು, 
ಅಗ್ವ್ರಣಿಯ ನೀಡಿ ಗುಣಮರ್ದನೆಯ ಮಾಡಿ 
ಲಿಂಗ ಉಚಿ ಷ್ಟನಂಗೈೈದು? ಲಿಂಗ ಸಮರ್ಪಣಂಗೈದು, 
ಷಡಕ್ಷರಿಯ ಸ್ಮರಣೆಯಂಗೈೈದು 
ಭಾಳದೊಳು ಪಟ್ಟವಂ ಕಟ್ಟಿ, ವಿಭೂತಿಯ ಧಾರಣಂಗೆ,ದು 
ಹಸ್ತವ ಪ್ರಕ್ಷಾಲಿಸುವವ ಗುರುದ್ರೋಹಿ ಲಿಂಗಮ್ರೋಹಿ ಜಂಗಮದ್ರೋಹಿ. 
ಶ್ರೀವಿಭೂತಿಯ ಲಲಾಟಕ್ಕೆ ಧರಿಸಿ ಹಸ್ತವ ತೊಳೆವ 
ಪಾತಕರ ಮುಖವ ನೋಡಲಾಗದು. 
ಶ್ರೀವಿಭೂತಿಯನು ಶಿವನೆದು ಧರಿಸುವುದು, ಪರಶಿವನು ತಾನೆಂದು ಧರಿಸುವುದು. 
ಸಾಕ್ಷಿ: ಕೃತ್ವೇವ ಜಲಮಿಶ್ರಂತು ಸಮುಧೃತ್ಯಷಡಕ್ಷರಿ 


೩೧8 ಅಲ್ಲಮಪ್ತಭುದೇವರ ವಚನಸಂಪುಟ 


ಧಾರಯೇತ್‌ ತ್ರಿಪುಂಡ್ರಂತು ಮಂತ್ರೇಣ ಮಂತ್ರಿತಂ” 
ಶ್ರೀವಿಭೂತಿಯ ಧರಿಸಿ ಹಸ್ತ ವ ತೊಳದಾತಂಗೆ 
ದೇವಲೋಕ ಮರ್ತ್ಯೃಲೋಕಕ್ಕೆ ಸಲ್ಲದೆಂದುದಾಗಿ 
ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, | 
ನಮ್ಮ ಗುಹೇಶ್ವರಲಿಂಗವು ತಾನಾದ ವಿಭೂತಿ ಕಾಣಾ ಸೆಂಗನಬಸೆವಣ್ಣ «I av | 


೧೦೩೫ 


ಕಂಗಳ ಮುಂದಣ ಗೊತ್ತನರಿದು, 
ಕಾಮ್ಯದ ಮುಂದಣ ಚಿತ್ತವ ಹರಿದು, 
ಮಾಡಿಹೆನೆಬ ಮಾಟಕೂಟದ ಚಿತ್ತ ನಿಂದಲ್ಲದೆ ಸ್ವಸ್ಕಎಲ್ಲ. 
ಹಾಂಗಲ್ಲದೆ ಗುಹೇಶ್ವರಲಿಂಗವ ಕಾಣಬಾರದು- ' 


ಆಯ್ದಕ್ಕಿಯ ಮಾರಯ್ಯಾ. ॥ ೩೪೧ | 


೧೦೩೬ 


ಕಂಗಳಲ್ಲಿ ಜ್ಯೋತಿರ್ಲಿಂಗ, ಕೈಯಲ್ಲಿ ಉಭಯ ಪ್ರತಿಷ್ಠೆಯ ಲಿಂಗ, 
ಬ್ರಹ್ಮರಂಧ್ರದಲ್ಲಿ ಅಮೃತಲಿಂಗ ಉಂಟೆಂಬ 
ತ್ರಿವಿಧ ಸೆಂದನಳಿಯಬೇಕು; ಸಿದ್ದರಾಮಯ್ಯ, 
ಗುಹೇಶ್ವರಲಿಂಗವನರಿಯಬೇಕು, ll ೩೪೨ | 


_—— 


೧೦೩೭ 
ಕಂಗಳ ಸೂತಕ ಕಾಮಿಸೆಲಾಗಿ ಹೆರಿಖಿತ್ತು. 
ಮನದ ಸೊತಕ ಮುಟ್ಟಲಾಗಿ ಬಿಟ್ಟಿತ್ತು. 
ನಾನೆಂಬ ಭಾವ ಗುಹೇಶ್ನ ರಲಿಂಗದಲ್ಲಿ ಐಕ್ಯವಾಯಿತ್ತು | | ೩೪೩ 11 
೧೦೩೮ 
ಕಂಗಳೊಳಗಣ ಕಟ್ಟಿಗೆಯ ಮುರಿಯದ, 
ಕೈೈಯೊಳಗಣ ಕಪ್ಪರವನೊಡೆಯದ, 
ತನ್ನೊಳಗಿಪ್ಪ ನಿಕ್ಷೇಪವ ಭೇದಿಸಿ ಕಾಣಲರಿಯದ ಬಿನುಗರೆಲ್ಲ, 
ಹಲುಗಿರಿವುತ್ತಿಹರು ಕಾಣಾ ಗುಹೇಶ್ವರಾ. | 49೪ | 


ಹೆಚ್ಚಿನ ವಚನಗಳು ೩೧೧ 


೧೦೩೯ 


ಕಂಡುದೆಲ್ಲ ಪಾವನ ಕೇಳಿತ್ತೆಲ್ಲ ಪರಮಬೋಧೆ, 
ಮುಟ್ಟಿತ್ತೆಲ್ಲ ಪರುಷದ ಸೋಂಕು 
ಒಡನೆ ನುಡಿದವರೆಲ್ಲ ಸೆದ್ಮೋನ್ನುಕ_ರು. 
ಸುಳಿದ ಸುಳುಹೆಲ್ಲ ಜಗತ್ಪಾವನ, ಮೆಟ್ಟಿದ ಧರೆಯೆಲ್ಲ ಅವಿಮುಕ್ತ ಕ್ಷೇತ್ರ, 
ಸೋಂಕಿದ ಜಲವೆಲ್ಲ ಪುಣ್ಯತೀರ್ಥಂಗಳು. 
ಶರಣೆಂದು ಭಕ್ತಿಯ ಮಾಡಿದವರೆಲ್ಲರು ಸಾಯುಜ್ಕರು. 
ಗುಹೇಶ್ವರಾ ನಿಮ್ಮ ಸುಳುಹಿನ ಸೋಗಸನುಪಮಿಸಬಾರದು. | ೩೪೫ ॥ 


೧೦೪೦ 


ಕಂಡೆನಲ್ಲಾ ಕರುಳಿಲ್ಲದ ಕಲಿಯ! 
ಕಂಡೆನಲ್ಲಾ ಯೌವನವಿಲ್ಲದ ನೇಹವ! 
ಕಂಡೆನಲ್ಲಾ ಕೈದುವಿಲ್ಲದ ಕಲಿತನವ! 
ಕಂಡೆನಲ್ಲಾ ಕುಸುಮವಿಲ್ಲದ ಗಂಧವ! 
ಕಂಡೆನಲ್ಲಾ ಗುಹೇಶ್ವರಲಿಂಗದಲ್ಲಿ 
ಮರುಳಶಂಕರನೆಂಬ ನಾಮವ! Il avt | 


೧೦೪೧ 


ಕಂಡೆನೆಂಬುದು ಕಂಗಳ ಮರವೆ, 
ಕಾಣೆನೆಬುದು ಮನದ ಮರವೆ, 
ಕೂಡಿದೆನೆಂಬುದು ಅರುಹಿನ ಮರವೆ, 
ಅಗಲಿದೆನೆಬುದು ಮರಹಿನ ಮರವೆ. 
ಇಂತು-ಕಂಡೆ ಕಾಣೆ ಕೂಡಿದೆ ಅಗಲಿದೆ ಎಂಬ, 
ಭ್ರಾಂತಿಸೊತಕವಳಿದು ನೋಡಲು 
ಗುಹೇಶ್ವರಲಿಂಗವನಗಲಲೆಡೆಯಿಲ್ಲ ಕೇಳಾ, ಎಲೆ ತಾಯ್ಕೆ, | ೩೪೭ | 


೧೦೪೨ 


ಕಂಡೆಯಾ ಬಸೆವಣ್ಣಾ R 
ಕಣ್ಣಿನೊಳಗಣ ಬೊಂಬೆಯ ಸೂತ್ರದ ಇರವಿನಂತೆ, 
ಕುಂದಣದೊಳಗಡಗೆ ತೋರುವ ಮೃದು ಛಾಯದಂತೆ, 
ನವನೀತದೊಳಗಡಗಿದ ಸಾರದ ಸೆವಿಯಂತೆ 
ಅಂಗವಿಲ್ಲದ ಕುರುಹು, ಭಾವವಿಲ್ಲದ ಬಯಲು, 


೩೧೨ 


ಅಲ್ಲಮಪ್ರಭುದೇವರ ವಚೆನಸಂಪುಟ 


ಬೆಳಗನರಿಯದ ಜ್ಯೋತಿಯ ಕಂಡೆಯಾ ಸಂಗನಬಸವಣ್ಣಾ, 
ಗುಹೇಶ್ವರಲಿಂಗದಲ್ಲಿ ಮರುಳು ಶಂಕರದೇವರ? 


೧೦೪೩ 


ಕಂಬಮೊಂದೆ, ದೇಗುಲವೊಂದೆ, ದೇವರೊಂದೆ 
ಗುಹೇಶ್ವರ ನಿಮ್ಮ ಮನ್ನಣೆಯ ಶರಣರ ದೇವರೆಂಬೆನು. 


೧೦೪೪ 


ಕಟ್ಟಿದಾತ ಭಕ್ತನಪ್ಪನೆ? ಕೆಡಹಿದಾತ ದ್ರೋಹಿಯಪ್ಪನೆ? 
ಲಿಂಗವ ಕಟ್ಟಲಿಕ್ಕೆ ತನ್ನ ಕೈಯೊಳಗಿಪ್ಪು ದೆ? 
ಕೆಡಹಲಿಕ್ಸಿ ಬೀಳಬಲ್ಲುದೆ? 
ಆ ಲಿಂಗವು ಬಿದ್ದ ಬಳಿಕ ಜಗವು ತಾಳಬಲ್ಲುದೆ? 
ಪ್ರಾಣಲಿಂಗ ಬಿದ್ದ ಬಳಿಕ ಆ ಪ್ರಾಣ ಉಳಿಯಬಲ್ಲುದೆ? 
ಲಿಂಗ ಬಿದ್ದಿ ತೈೆಂಬುದು ಸೂತಕದ ಶಬ್ದ » ಭ್ರಾಂತುವಿನ ಪುಂಜ. 
ಅಂತು ಅದ ಕೇಳಲಾಗದು. 
ಯುಗಜುಗಂಗಳು ಗತವಹವಲ್ಲದೆ ಲಿಂಗಕ್ಕೆ ಗತವುಂಟೆ? 
ಲಿಂಗವು ಬಿದ್ದಿ ತ್ರೆಂದು ನಿಂದಿಸಿ ನುಡಿವ 
ದ್ರೋಹಿಯ ಮಾತ ಕೇಳಲಾಗದು ಕಾಣಾ ಗುಹೇಶ್ವರಾ. 


೧೦೪೫ 


ಕಡುಜಲಕ್ಕೆ ಇದಿರಾಗಿ ಹರಿವ ಸ್ವಾಮಿಯ ಬರವ ಕಂಡು, 
ಬಿಡದೆ ಬೆಂಬತ್ತಿಸುವ ಪರಿಯ ನೋಡಾ. 
ನಡೆ ನುಡಿ ಚೈತನ್ನ ಒಡಲನೊಂದನು ಮಾಡಿ 
ಬಿಡದೆ ವೇಧಿಸುವ ಬೆಡಗ ಕಂಡೆನಯ್ಯಾ! 
ಕಡೆಗೆ ಸೊಸದ ದೃಷ್ಟಿ, ಹಿಡಿದು ತೊಲಗದ ಹೆಸ್ತ್ಯ, 
ಬೇಡ ಬೇಡ ತನಗೆನ್ನದ ಸಜ್ಜ ನ ಮಡದಿ, 
ತನ್ನ ಗಂಡನ ಅಡಗಿ ಕೂಡುವ ಭೇದ!- 
ನಡುವಿರುಳು ಕೂಡಿ ನಿಮಿರೆ ಬೆಳಗಾಯಿತ್ತು. 
ಮಾಡಿ ನೀಡುವನ ಕಂಡು ನಾಡು ಬೀಡೆಲ್ಲ ನೆರೆದು 
ಕೊಡ ಕೈಯಲ್ಲಿ ಕೊಟ್ಟಡೆ ತೃಪ್ತ ರಾಗಿ, 
ಮಾಡುವರ ಹೆರಸುವರು ನೋಡುವರು ಮನದಣಿಯೆ 
ಕೊಡುವರು ಕೋಟಿ, ಸೆಹೆಜ ಒಂದೆ ಎಂದು! 
ಜೋಡ ತೊಡದಾತನ ಮೈಯಲ್ಲಿ, ಕೂಡೆ ಘಾಯವಿಲ್ಲದುದ ಕಂಡು, 


ll ೩೪೮ ॥ 


ll AvF I 


| ೩೫೦ ॥॥ 


ಹೆಚ್ಚಿನ ವಚನಗಳು 


ನೋಡಿರೆ ಮಸೆ ಮುಟ್ಟದ ಮಹಾಂತನ! 
ಬೇಡುವೆನು ಕರುಣವನು, ಪಾದ [ವ] ನೊಸಲಲ್ಲಿ ಸೂಡುವೆನು 
ಗುಹೇಶ್ವರನ ಶರಣ ಬಸವಣ್ಣಂಗೆ ನಮೋ ನಮೋ ಎಂಬೆನು. 


೧೦೪೬ 


ಕಡೆನಾಡಲಿಂಗವ ನಡುನಾಡಿಗೆ ತಂದೆನೆಂಬ ಅಹಂಕಾರವ 
ಮುಂದುಗೊಂಡಿದ್ದೆಯಲ್ಲಾ 
ಎಂಬತ್ತುನಾಲ್ಕುಲಕ್ಷ ಶಿವಾಲಯವೆಂಬ ಬಯಲಭ್ರಮೆ 
ಇದೆಲ್ಲಿಯದು ಹೇಳಾ? 
ಮಹಾಘನಲಿಂಗಕ್ಸೆ ಜಗದ ಜೀವರಾಶಿಗಳು 
ಶಿವಾಲಯವಾಗಬಲ್ಲವೆ? 
ನಿನ್ನ ಲಕ್ಷದ ಮೇಲೆ ತೊಂಬತ್ತಾರುಸಾವಿರ ಲಿಂಗವ 
ನಿನ್ನ ಎದೆಯಲ್ಲಿ ಇರಿದುಕೊಳ್ಳಾ. 
ಗುಹೇಶ್ವರಲಿಂಗವು ನಿನ್ನ ತಪ್ಪಿಸಿ ಹೋದುದ 
ಮರೆದೆಯಲ್ಲಾ ಮರುಳ ಸಿದ್ಧರಾಮಯ್ಯಾ. 


೧೦೪೭ 


ಕಡೆಯಿಲ್ಲದ ದೇಶವ ತಿರುಗೆದನು, 
ಹೆವಣಿಲ್ಲದ ಕಂಥೆಯ ತೊಟ್ಟನು, 
ಹೆಸಿವಿಲ್ಲದ ಕಪ್ಪರವ ಹಿಡಿದು ಭಕ್ತಿಭಿಕ್ಷವ ಬೇಡ ಬಂದೆನು. 
ಗುಹೇಶ್ವರ ಹಸಿದನು, ಉಣಲಿಕ್ಕು ಏಳಾ ಸಂಗನಬಸವಣ್ಣಾ. 


೧೦೪೮ 


ಕಣ್ಣ ಮುಂದಿರ್ದವನ ಕಾಣದೆ ಹೋದೆನು. 
ನೋಡೂದ ನೋಡಲರಿಯದೆ ಕೆಟ್ಟಿತ್ತು ಲೋಕವೆಲ್ಲಾ. 
ನೋಡೂದ ನೋಡಬಲ್ಲಡೆ ಕೂಡಲಿಲ್ಲ ಅಗಲಲಿಲ್ಲ. 
ನೋಡದ ಕೂಡದ ಅಗಲದ ಸುಖವನು 
ಗುಹೇಶ್ವರಾ ನಿಮ್ಮ ಶರಣ ಬಲ್ಲನು. 


೧೦೪೯ 


ಕಣಿಗೆ ಕಣ್ಣು, ಕಣ್ಣೊಳು ಕಣು, ಕಣೇ ನೇತ್ಮ್ಮ 
0) ತ್‌ ky 5) [2 J 
ನೇತ್ರವೆ ಸೂತ್ರ, ಸೂತ್ರವೆ ಲಿಂಗ, ಲಿಂಗವೆ ಗುಹ್ಯ. 


೩೧೩ 


| ೩೫೦ ॥ 


ll ೩೫೨ ॥ 


| ೩೫೩ ॥॥ 


| ೩೫೪ 1 


೩೧೪ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಗುಪ್ಯಕ್ಕೆ ಗುಹ್ಯ, ಗೋಪ ಪ್ಯಕ್ಕೆ ಗೋಪ್ಯ, ರಹಸ್ಯಕ್ಕೆ ರಹಸ್ಯ. 
ಈ ನೇತ್ರ ಮಹಿಮೆಯ ಗುಹೇಶ್ವ ರ ಬ್ಲೆನಲುದೆ 
ಕಣ್ಣು ಟ್ಟ ಣ್ಣ ಗಳತ್ತ ಬಲ್ಲರು ನೋಡಯ್ಯ, | ೩೫೫ | 


೧೦೫೦ 


ಕಣ್ಣಿನೊಳಗಣ ಕಸ, ಕಾಲೊಳೆಗಣ ಮುಳ್ಳು, 
ಮನದೊಳೆಗಣ ಶಂಕೆ ಹರಿಯಿತ್ತು, 
ಗುಹೇಶ್ವರನೆಂಬ ಭಾವ ನಿರಾಳವಾದಲ್ಲಿ! | ೩೫೬ 1 


೧೦೫೧ 


ಕಣ್ಣು ಕಂಡಲ್ಲದೆ ಮನ ನೆನೆಯದು. 
ಆ ಮನ ನೆನೆದಲ್ಲಿಗೆ ಕಾಲು ನಡೆವುದು. 
ಕಾಲು ನಡೆದಲ್ಲದೆ ಕಾರ್ಯವಾಗದು. 
ಕಾಲೆಂದಡೆ ನೀ ಚರಿಸುವ ವರ್ತನೆ. 
ಆ ವರ್ತನಾಚಾರವೆಲ್ಲವು ಲಿಂಗವು. 
ಇದು ಕಾರಣ-ಲಿಂಗವ ಹಿಂಗಿದ ಮಾಟ 
ಮೀಸಲಿಲ್ಲದ ಮನೆದೇವರ ಹಬ್ಬದಂತೆ! 
ನಮ್ಮ ಗುಹೇಶ್ವರಲಿಂಗಕ್ಕೆ, 
ಇದೇ ಬೇಹ ಶೌಚ ಕೇಳಾ ಚಂದಯ್ಯಾ. | ೩೫೭ 1 


೧೦೫೨ 
ಕಣ್ಣೆ ಕಾಬಡೆ ರೂಪಲ್ಲ, ಕೈಗೆ ಸಿಲುಕುವೆಡೆ ದೇಹಿಯಲ್ಲ. 


ನಡೆವಡೆ ಗಮನಿಯಲ್ಲ, ನುಡಿವಡೆ ವಾಚಾಳನಲ್ಲ. 


ನಂದಿಸಿದವರಿಗೆ ಹೆಗೆಯಲ್ಲ, ಹೊಗಳಿದವರಿಗೆ ಕೆಳೆಯಲ್ಲ. 
ಗುಹೇಶ ಶರನ ನಿಲುವು ಮಾತಿನ ಮಾಲೆಗೆ ಸಿಲುಕುವುದೆ? 
ಸಿದ್ದರಾಮಯ್ಯ ನೀನು ಮರುಳಾದೆಯಲ್ಲಾ | ೩4೫೮ ॥ 


೧೦೫೩ 


ಕನಕಾಚಲದಲ್ಲಿ ದಿನನಾಯಕ ಎಂಬ ರತ್ನ ಹುಟ್ಟಿ, 
ಅಹುದಲ್ಲ (ಅಹುದು ಅಲ್ಲ?) ಎಂಬ ಕೊಳಗದ ಕೊರಳಿನಲ್ಲಿ ಅಳೆವುತ್ತೈದಾರೆ. 
ಕೊಳೆಗದ ಕೊರಳು ತುಂಬಿ ಅಳೆವಾತನ ಹೃದಯ ತುಂಬಿ 
ಗುಹೇಶ್ವರಲಿಂಗದ ಕಂಗಳು ತುಂಬಿ ಮಂಗಳೆಮಯವಾಯಿತ್ತು! ೩ರ ॥॥ 


ಹೆಚ್ಚಿನ ವಚನಗಳು ೩೧೫ 


೧೦೫೪ 


ಕನ್ನಡಿಯೊಳಗಣ ರೂಪನರಸಿಯೂ ಕಾಣರು, 
ಹೊಳೆವುತ್ತಿ ದೆ ಧ್ರುವ (ಭ್ರೂ?) ಮಂಡಲದೊಳೆಗೆ 
ಇದ ಬಲ್ಲವಕೊಳಗಿಪ್ಪ ಗುಹೇಶ್ವರ. || ALO Il 


೧೦೫೫ 


ಕಬ್ಬಿನ ರಸೆದೊಳಗಣ ಮುತ್ತ ನೊಡೆದು ನೋಡಲು 
ಹುಬ್ಬಿನ ಮೇಲಣ ನೀಲದ ಪ್ರಭೆಯ ನೋಡಾ! 
ವಜ್ರದ ಚಂಡಿಕೆ (ಚಂದ್ರಿಕೆ?) ಯಲ್ಲಿ ಕಟ್ಟಿ ಆಳುವರು! 
ಉಭಯ ಕವಿಗಳಿಗೆ ಅರಿಯಬಾರದು. 
ಗುಹೇಶ್ವರನ ಸ್ವಾನುಭಾವಿಗಳಿಗಲ್ಲದೆ ತಿಳಿಯಬಾರದು. | ೬೧ | 


೧೦೫೬ 


ಕಬ್ಬು ಬೆಳೆವುದಯ್ಯ ಕರಿಯ ಭೂಯ 
ಉಬುಬಿ ee ಬಲ ಪ್ರಮಾಣವಿರ್ದಲ್ಲಿ, 
ದಾರಿದ್ರ್ಯ್ಯವಿದ್ಧಲ್ಲಿ ನಿದ್ರೆ ಬೆಳೆವುದಯ್ಯ, 
ಶಿವನ ಸೆಲೆ ಸಂದ ಶರಣರಾದ ಹಿರಿಯರಿದ್ದಲ್ಲಿ ಬುದ್ಧಿ ಬೆಳೆವುದಯ್ಯ, 
ಜಟ್ಟಿ ಮಾಸಾಳರಿರ್ದಲ್ಲಿ ಕಾಳಗ ಘನವಪ್ಪುದಯ್ಯ, 
ಇಷ್ಟ ಕಂಡು ಬೆರಗಾದ ನಮ್ಮ ಗುಹೇಶ್ವರಾ H at Il 


೧೦೫೭ 


ಕರ್ನಚರಣಾದಿಗಳು ಬೇರಾದವಲ್ಲದೆ 
ಅರಿದು ಮುಟ್ಟುವುದು ಒಂದೆ ಆತ್ಮ, 
ಬಿಂದುವಿನ ಒಂದು ಸಾರದಲ್ಲಿ, 
ಸೆಸಿ ಹಲವು ನಾಮ ಬೆಳವಂತೆ 
ಗುಹೇಶ್ವರಲಿಂಗದಲ್ಲಿ “ನಾ” “ನೀ” 
ಎಂಬ ಭಾವವಿಲ್ಲ ಸಿದ್ಧರಾಮಯ್ಯಾ, | A೬4೩ || 


೧೦೫೮ 


ಕರಸ್ಕೆ ಲದ ಬಚೆಳಗಿನೊಳೆಗೊಂದು ಘನಲಿಂಗದ ಬೆಳಗ ಕಂಡೆ. 
ಮಹಾಮುಂಗಳನಿಳಯನಾಗಿ ತೋರುತ್ತಿ ದ್ಸಾ ನೆ, 


೩೧೬ 


ಅಲ್ಲಮಪ್ರಭುದೇವರ ವಚನಸಂಪುಟ 
ಮಹಾಮಂಗಳನಿಳಯವಾಗಿ ತೋರುತಿದ್ದಿತು ಗುಹೇಶ್ವ ರಲಿಂಗದ ವಾರ್ತೆ. 


hd A 


ಸಂಗನಬಸವಣ್ಣನ ನಿವಾಳಿಸುತಿದಿತು. | atv Il 


ef yd 
೧೦೫೯ 


ಕರಸ್ಥ ಲದ ಲಿಂಗ ಮನಸ್ಸೆ ಲದಲ್ಲಿ ವೇದ್ಯವಾಗಿ 
ಮನಸ್ಥೆ ಲದ ಲಿಂಗ ಎನ್ನ ಸರ್ಹಾಂಗದಲ್ಲಿ ವೇದ್ಯವಾದ ಬಳಿಕ 
ಇನ್ನು ಭಿನ ಭಾವಕ್ಕೆ ತೆರೆಹುಂಟೆ? 
ಗುಹೇಶ್ವರಲಿಂಗವ ಬೆರಸಿ ಸೆಮರಸವಾದ ಬಳಿಕ 
ಎರಡೆಂಬುದಿಲ್ಲ ನೋಡಾ ಚನ್ನ ಬಸೆವಣ್ಣಾ. ll ೩೬೫ 


೧೦೬೦ 


ಕರಸ್ಥ ಲದ ಲಿಂಗವೆ ಕಾಯಕ್ಕೆ ವೇಧಿಸಿದಲ್ಲಿ, ಕಾಯ ಲಿಂಗವಾಯಿತ್ತು. 
ಅಂತಾದ ಮಹಾಘನಲಿಂಗವೆ ಪ್ರಾಣಕ್ಕೆ ವೇಧಿಸಿದಲ್ಲಿ ಪ್ರಾಣ ಲಿಂಗವಾಯಿತ್ತು, 
ಅಂತಾದ ಮಹಾಘನಲಿಂಗವೆ ಭಾವಕ್ಕೆ ವೇಧಿಸಿದಲ್ಲಿ ಭಾವ ಲಿಂಗವಾಯಿತ್ತು. 
ಅಂತಾದ ಮಹಾಘನಲಿಂಗವೆ ಜ್ಞಾನಕ್ಕೆ ವೇಧಿಸಿದಲ್ಲಿ ಜ್ಞಾನ ಲಿಂಗವಾಯಿತ್ತು. 
ಅಂತಾದ ಕಾರಣ-ನವ್ಮ ಗುಹೇಶ್ವರನ ಶರಣಂಗೆ, 
ಅರಿವರತು ಕುರುಹು ನಿಷ್ಟತಿಯಾಗಿ, 
ತಾನೆಂಬ ಭಾವವು ಉರಿಯುಂಡ ಕರ್ಪುರದಂತಾಯಿತ್ತು! | Akt Il 


೧೦೬೧ 


ಕರಿಯು ಸ್ಪೈ ರ್ಶನೇಂದ್ರಿಯದಿಂದ ಬಂಧನವಡೆದಳಿಯಿತ್ತು. 
ಪತಂಗನು ರೂಪೇಂದ್ರಿಯದಿಂದ ಬಂಧನವಡೆದಳಿಯಿತ್ತು. 
ಭೃ ೦ಗನು ಗಂಧೇಂದ್ರಿಯದಿಂದ ಬಂಧನವಡೆದಳಿಯಿತ್ತು. 
ಕುರಂಗನು ಶಬ್ಬೇಂದ್ರಿಯದಿಂದ ಬಂಧನವಡೆದಳಿಯಿತ್ತು. 
ಮತ್ತ ವು ರಸನೇಂದ್ರಿಯದಿಂದ ಬಂಧನವಡೆದಳಿಯಿತ್ತು.-- 
ಇಂತೀ; ಒಂದೊಂದು ಇಂದ್ರಿಯೋದ್ರೇಕದಿಂದ 
ಒಂದೊಂದು ಪ್ರಾಣಿಯು ಪ್ರಳೆಯವಾಯಿತ್ತು. 
ಪಂಚೇಂದ್ರಿಯಂಗಳ, ಒಂದು ಘಟದಲ್ಲಿ ತಾಳಿಹ ಮನುಷ್ಯ ಪ್ರಾಣಿಗಳಿಗೆ 
ಮರವೆ ಎಡೆಗೊಂಡು ದೇಹಮೋಹಭ್ರಾಂತು ಮುಸುಕಿ 
ಚೋದ್ಯವೇನು ಹೇಳಾ ಗುಹೇಶ್ವರಾ? | Ake | 


ಹೆಚ್ಚಿನ ವಚನಗಳು ೧೭ 


೧೦೬೨ 


ಕರು(ರ?)ಣ ಲಿಂಗಾರ್ಚನೆಯ ಮಾಡಲೆಂದು ಪುಷ್ಪಕ್ಕೆ ಕೈಯ ನೀಡಿದಡೆ 
ಆ ಪುಷ್ಪ ಕರಣದೊಳಗಡಗಿತ್ತ ಯ್ಯ. 
ಮಹೋಡಶ ಕಳೆ ಹದಿನಾರರೆಸಳು ವಿಕಸಿತವಾಯ್ತು. 
ಪುರುಷ ಪುಷ್ಪದ ಮರನು, 
ಅದು ಓಗರದ ಗೊಬ ರವನುಣ್ಣದು, ಕಾಮದ ಕಣ್ಣಿರಿಯದು. 
ನಿಪ್ರೆಯ ಕಪ್ಪೊತ್ತದು. 
ಅರುಣ ಚಂದ್ರಾದಿಗಳಿಬ್ಬರ ತೆರೆಯುಂಡು ಬೆಳೆಯದ ಪುಷ್ಪ 
ಲಿಂಗವೆ ಧರೆಯಾಗಿ ಬೆಳೆಯಿತ್ತು, 
ಆ ಪುಷ್ಪ ನೋಡಾ! 
ಆ ಪುಷ್ಪವೆಂದಿಗೂ ನಿರ್ಮಾಲ್ಯವಲ್ಲಿಂದು 
ಗುಹೇಶ್ವರ, ನಿಮ್ಮ ಶರಣ ಪ್ರಾಣಲಿಂಗಕ್ಕೆ ಪ್ರಾಣಪೂಜೆಯ ಮಾಡಿದ. ॥ ೩೬೮ ॥ 
೧೦೬೩ 
ಕರ್ಮದ ಕಟ್ಟನೆ ಕೊಯ್ದು ಬ್ರಹ್ಮದ್ವಾರವ ಕಂಡೆ, 
ಮೇಲೊಂದು ಕಂಭವ ಕಂಡೆನಲ್ಲಾ! 


ಕುಂಭವ ಖಂಡಣೆಯ ಮಾಡಿ ಮಹಾಬೆಳಗನೆ ಕಂಡೆ 
ಗುಹೇಶ್ವರನೆಂಬ ಲಿಂಗ ಅಲ್ಲಿಯೆ ನಿಂದನು. ll ೬೯ Il 


೧೦೬೪ 


ಕರ್ಮದ ಗಡಣ ಹಿಂಗಿದುವಿಂದು, 
ಪಾಪದ ಬಲೆ ಬಳಸಿ ಹೋದವು. 
ಬಲ್ಲೆನು ಒಲ್ಲೆನು ಈ ಸಂಸಾರದಲ್ಲಿ ನೊಂದು ಬೆಂದೆನಾಗಿ, 
ಮಾಯೆಯ ತಲೆಯ ಮೆಟಿ, ಹೋದೆನು. 
ಇನ್ನು ಮರಳಿ ಬಾರೆನು ಗುಹೇಶ್ವರಾ ನಿಮ್ಮಾಣೆ. ll ೩೭೦ ॥l 


೧೦೬೫ 
ಕರ್ಮವಿಲ್ಲದ ಕಾಯ, ಕರಣವಿಲ್ಲದ ಪ್ರಾಣ. 
ಮಥನವಿಲ್ಲದ ಶಬ್ದ, ಗಮನವಿಲ್ಲದ ಮನ. 
ಗುಹೇಶ್ವರಾ ನಿಮ್ಮ ಬರವು ಸಂಗನಬಸವಣ್ಣನ ಮೆಚ್ಚು ನೋಡಾ. 1೩೭೧ ॥ 


೩೧೮ 


ಅಲ್ಲಮಪ್ಪಭುದೇವರ ವಚನಸಂಪುಟ 


೧೦೬೬ 


ಕರ್ಮವೆ ಪ್ರಾಣವೆಂದು ಮಾಡುವಾಗ 
ಜ್ಞಾನವನರಿವ ನೆಲೆ ಶುದ್ಧವಿನ್ನಾವುದು? 
ಸಾವನ್ನಕ್ಕ ಸಾಧನೆಯ ಮಾಡಿ ಕಾದುವ 'ಠಾವಿನ್ನಾ ವುದು? 
ಅರಿದುದ ನೇತಿಗಳೆದು; ಮೇಲರಿದುದ ಕರಿಗೊಳುತ್ತ 
ತುಷವ ನೀಗಿದ ತಂಡುಲದಂತೆ 
ಕಾಯದ ದೆಸೆ ಶುದ್ಧವಾಗಿರಬೇಕು, ಸಿದ್ಧರಾಮಯ್ಯಾ 
ಗುಹೇಶ್ವರಲಿಂಗವನರಿವುದಕ್ಕೆ. 


೧೦೬೭ 


ಕಲಿ ತನ್ನ ತಲೆಯನರಿದು ಕೈಯಲ್ಲಿ ಹಿಡಿದು | 
ಹಲವು ದ್ವೀಪಕ್ಕೆ ಹೋಗಿ ತೊಳಲುತ್ತೈದಾನೆ! 
ಕಂಡವರು ತೋರಿರೆ, ಕೇಳಿದವರು ಹೇಳಿರೆ, 
ಬುದ್ದಿ ಗೆಟ್ಟವ ಸುದ್ದಿಯ ಬೆಸೆಗೊಳ್ಳುತ್ರೈದಾನೆ! 
ತಲೆ ತಲೆಯನೆ ನುಂಗಿ ಹಲವು ದ್ವೀಪಕ್ಕೆ ಹೋಯಿತ್ತು. 
ಗುಹೇಶ್ವರಾ-ತಲೆ ಮೊದಲಿಲ್ಲ! 


೧೦೬೮ 


ಕಲ್ಪಿತವೆಂಬ ಭಕ್ತ ಮಾಡಿದ ಸೆಯಧಾನವ ನೋಡಾ! 
ಅನಂತಕೋಟಿ ಅಜಾಂಡಗಳೆ ಸೆಯಧಾನವಾಗಿ 


ಸೆವಿಕಲ್ಪ ವಿಷಯುಗಳೆ ಶಾಕವಾಗಿ 


ಸರ್ವವಾಸೆನೆ ಎಂಬುದೆ ಅಭಿಘಾರವಾಗಿ-- 
ಇವೆಲ್ಲವನೂ ಜ್ಞಾನವೆಂಬ ಭಾಜನದಲ್ಲಿ ಎಡೆಮಾಡುತ್ತಿರಲು 
ಉಣ ಬಂದ ಹಿರಿಯರು ಉಣುತ್ತಿದ್ದುದ ನೋಡಿರೆ! 
ನಿರ್ವಿಕಲ್ಪಿತವೆಂಬ ಮಹಂತ ಬರಲು, 
ಸೆಯಧಾನವಡಗಿತ್ತು, ಭಾಜನ ಉಳಿಯಿತ್ತು. 
ಆ ಭಾಜನವನುತ್ತಮಾಂಗದಲ್ಲಿ ಅಳವಡಿಸಿಕೊಳಲು 
ನಿಶ್ಚಿಂತವಾಯಿತ್ತು ಗುಹೇಶ್ವರಾ. 
೧೦೬೯ 
ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತ್ಲೈಲವನೆರೆದು, 


ಆಚಾರಐಂಬ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು 


ll ೩೭೨ ॥ 


lca 


| ac೪ 1 


ಹೆಚ್ಚಿನ ವಚನಗಳು ೩೧೯ 


ತೊಳಗಿ ಬೆಳಗುತ್ತಿದ್ದಿತ್ತಯ್ಯಾ ಶಿವನ ಪ್ರಕಾಶ! 

ಆ ಬೆಳಗಿನೊಳಗೆ ಒಪ್ಪುತ್ತಿ ದೃರಯ್ಯಾ ಅಸಂಖ್ಯಾತ ಭಕ್ತಗಣಂಗಳು. 
ಶಿವಭಕ್ತರಿರ್ದ ಕ್ಷೇತ್ರವೆ ಅವಿಮುಕ್ತಕ್ಷೇತ್ರವೆಂಬುದು ಹುಸಿಯೆ? 

ಶಿವಭಕ್ತರಿರ್ದ ದೇಶ ಪಾವನವೆಂಬುದು ಹುಸಿಯೆ? 

ಗುಹೇಶ್ವರಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನಬಸೆವಣ್ಣ ನ ಕಂಡು 

ಬದುಕಿದೆನು ಕಾಣಾ ಸಿದ್ಧರಾಮಯ್ಯಾ. 1 ೩೭% | 


೧೦೭೦ 


ಕವಿಸಾಧಕರೆಲ್ಲರು ಕಳವಳಿಸಿ ಕೆಟ್ಟರು. 
ವಿದ್ಯಾಸಾಧಕರೆಲ್ಲರು ಬುದ್ಧಿ ಹೀನರಾದರು. 
ಪವನ ಸಾಧಕರೆಲ್ಲರು ಹೆದ್ದು ಕಾಗೆಗಳಾದರು. 
ಜಲಸಾಧರಕರೆಲ್ಲರು ಕಪ್ಪೆ ಮೀನಗಳಾದರು. 
ಅನ್ನಸಾಧಕರೆಲ್ಲರು ಭೂತಪ್ರಾಣಿಗಳಾದರು. 
ಬಸವಣ್ಣ A ಸದ್ದು ರುಸಾಧಕನಾಗಿ 
ಸ್ವಯಲಿಂಗವಾದ ಕಾಣಾ ಗುಹೇಶ್ವರಾ. Il Act I 


೧೦೭೧ 


ಕಾಗೆಯ ತಿಂದವನಲ್ಲದೆ ಭಕ್ತನಲ್ಲ. 
ಕೋಣನ ತಿಂದವನಲ್ಲದೆ ಮಹೇಶ್ವರನಲ್ಲ. 
ಕೋಡಗನ ತಿಂದವನಲ್ಲದೆ ಪ್ರಸಾದಿಯಲ್ಲ. 
ನಾಯ ತಿಂದವನಲ್ಲದೆ ಪ್ರಾಣಲಿಂಗಿಯಲ್ಲ. 
ಹೇಯವ ತಿಂದವನಲ್ಲದೆ ಶರಣನಲ್ಲ. 
ಇಂತ್ಸೈವರ ತಿಂದವನಲ್ಲದ ಲಂಗೈಕ್ಯನಲ್ಲ ಗುಹೇಶ್ವರ! ॥ ೩೭೭ ॥ 
೧೦೭೨ 
ಕಾಡಿ ಬೇಡಿ ಉಂಬವರೆಲ್ಲರು ಬ “dh ಸೆಂಪ್ರದಾಯ. 
ಕಟ್ಟಿ, ಕುಟ್ಟ ಉಂಬವರೆಲ್ಲರು . ವಿಷ್ಣುವಿನ ಸಂಪ್ರ ದಾಯ. 
ದಳೌದಳಿಯಲುಂಬವರೆಲ್ಪರು ಯಮನ ಸೆಂಪ್ರ ದಾಯ. 


ಇವಾವವನೂ ಹೊದ್ಬದೆ ಭಕ್ತಿ ಭಿಕ್ಷವನುಂಬವರೆಲ್ಲ 
ನಿಮ್ಮ ಸೆಂಪ್ರದಾಯ ಕಾಣಾ ಗುಹೇಶ್ವರಾ. | ೩೭೮ 


೩೨೦ 


ಅಲ್ಲಮಪ್ಪಭುದೇವರ ವಚನಸಂಪುಟ 


೧೦೭೩ 


ಕಾಡುಗಿಚೆ ್ಸಿದ್ಧಡೆ ಅಡವಿಯೆ ಗುರಿ. 
ನೀರುಗಿಚ್ಛೆದ್ದದಡೆ ಸೆಮುದ್ರವೆ ಗುರಿ. 
ಒಡಲುಗಿಚ್ಛೆದ್ದ ಡೆ ತನುವ ಗುರಿ. 
ಕಾಲಾಗ್ಲಿಯೆದ್ದಡೆ ಲೋಕಂಗಳೆ ಗುರಿ. 
ಶಿವಶರಣರ ಮನದಲ್ಲಿ ಕೋಪಾಗ್ಲಿಯೆದ್ದ ಡೆ ನಿಂದಕರೆ ಗುರಿ. 
ಗುಹೇಶ್ವರಾ ನಿಮ್ಮ 'ಮಾಯದ ಹೊಡೆಗಿಚ್ಚಿಂಗೆ 
ನಾನು ಸುರಿಯಲ್ಲ “ಲಾ. | Il ೩೭೯ 


೧೦೭೪ 


ಕಾಣದುದ ಕಂಡೆ, ಕೇಳದುದ ಕೇಳಿದೆ- 
ಮುಟ್ಟ ಬಾರದುದ ಮುಟ್ಟಿದ, ಅಸಾಧ್ಯವ ಸಾಧಿಸಿದ, 
ತಲಿಗೆಟ್ಟು ದ ತಲೆವಿಡಿದ, "ನೆಲೆಗಟ್ಟು ದ ನಿರ್ಧರಿಸಿದ. 
ಗುಹೆ ರಾ ನಿಮ್ಮ ಶರಣ ಅಜಗಣ್ಣ ೦ಗೆ 


3 li A6೮೦ Il 


೧೦೭೫ 
ಕಾಣಬಹ ತನು, ಕೇಳೆಬಹ ಧ್ವನಿಯಿಂದ 
ಆಳವಾಡಿ ಕಾಡುತ್ತದೆ ಲೋಕವನು, 
ಅಯ್ಯಾ ಅಯ್ಯಾ ಬೊಮ್ಮವೆ! 


ಅಣಕಿಸಿ ಲೋಕವನು ಕಾಡುತ್ತದೆ, 


ಅಯ್ಯಾ ಅಯ್ಯಾ ಬೊಮ್ಮ; ಎ! 
ತಾನೆಂದರಿದು ಸರಿಸಾರದ ಬೇರ ಹೆರಿಯಬಲ್ಲ[ವ] 
ಶರಣನೊಬ್ಬನೆ ಗುಹೇಶ್ವರಾ. ॥ ೩೮೧ ॥ 


೧೦೭೬ 


ಕಾಣಬಾರದ ಗುರು ಕಣ್ಣೆ ಗೋಚರವಾದಡೆ:- 
ಹೇಳಲಿಲ್ಲದ ಬಿನ್ನಪ, ಮುಟಿ ್ಪಿಲಿಲ್ಲದ ಹಸ್ತಮಸ್ತಕಸಂಯೋಗ. 
ಹೊಸೆಲಿಲ್ಲದ ವಿಭೂತಿಯ ಪಟ್ಟ, ಕೇಳಲಿಲ್ಲದ 'ಕರ್ಣಮಂತ್ರ. 

ತುಂಬಿ ತುಳುಕದ ಕಲಶಾಭಿೇಕೆ, ಆಗಮವಿಲ್ಲದ ದೀಕ್ಷೆ, 
ಪೂಜೆಗೆ ಬಾರದ ಲಿಂಗ, ಸಂಗವಿಲ್ಲದ ಸಂಬಂಧ. 


ಹೆಚ್ಚಿನ ವಚನಗಳು ೩೨೧ 


ಸ್ಪೆಯವಪ್ಪ ಅನುಗ್ರಹ, 
ಅನುಗೊಂಬಂತೆ ಮಾಡಾ ಗುಹೇಶ್ವರಾ. | ೩೮೨ ॥l 


೧೦೭೭ 


ಕಾಮದಿಂದ ಕಂಡ, ಕ್ರೋಧದಿಂದ ಅಸ್ಥಿ, 
ಲೋಭದಿಂದ ಸಕಲ ವಿಷಯಂಗಳು. 
ಮೋಹೆದಿಂದ ನೋಡಿಹೆನೆಂಬುದೆಲ್ಲವು ಕಾಮನ ಬಲೆಯೊಳಗು. 
ಕಾಮನ ಗೆದ್ದ ಠಾವಾವುದು ಹೇಳಾ ಗುಹೇಶ್ವರಲಿಂಗಕ್ಕೆ? | ೩೮೩ ॥l 


೧೦೭೮ 


ಕಾಮನ ಕಣ್ಣ ಮುಳ, ಕಳೆದು 
ಭೂಮಿಯ ತೆಲದ ಸೀಮೆಯ ಕೆಡಿಸಿ 
ಹೋಮವನುರುಹಿ ದಕ್ಷನ ತಲೆಯನರಿದು 
ನಿಸ್ಪೀಮನಾದ ಮಹಿಮನ ನಿಲವನರಿಯುಹುದೆ? 
ಅರಿವಿಂಗೆ ಅಸಾಧ್ಯ ಉಪಮೆಗೆ ಕಡೆಮುಟದು! 
ಗುಹೇಶ್ವರನ ಕರುಣಪ್ರಸಾದಿ ಮರುಳಶಂಕರದೇವರೆಂತಪ್ಪನೆಂಬುದ 
ತಿಳಿದು ನೋಡಾ ಸೆಂಗನಬಸೆವಣ್ಣ p | ೩೮೪ | 


೧೦೭೯ 


ಕಾಮನ ಕೊಂದಾತನಲ್ಲದೆ ಶುದ್ಧ ಪ್ರಸಾದಿಯಲ್ಲ, 
ಕಾಲನ ಕೊಂದಾತನಲ್ಲದೆ ಸಿದ್ಧ ಪ್ರಸಾದಿಯಲ್ಲ, 
ತ್ರಿಪ್ರರವ ಸುಟ್ಟಾತನಲ್ಲವೆ ಪ್ರಸಿದ್ಧ ಪ್ರಸಾದಿಯಲ್ಲ. 
ಕೆಸೆರೊಳೆಗೆ ಕೊಳ್ಳಿಯಂ ಕುತ್ತಿ ಬಸುರ ಬಡಿದುಕೊಂಡಾತನಲ್ಲವೆ 
ಪ್ರಸಾದಿಯಲ್ಲ ಕಾಣಾ, ಗುಹೇಶ್ವರಾ. | ೩೮೫ | 


೧೦೮೦ 


ಕಾಮನ ಕೊಲುವಲ್ಲಿ ಹೋಮವ ಸುಡುವಲ್ಲಿ 
ತ್ರಿಪುರಸೆಂಹಾರದ ಕೀಲನರಿವಲ್ಲಿ 
ಆತನ “ಯೋಗಿ” ಎನಬೇಡ ಆತನ “ಭೋಗಿ” ಎನಬೇಡ, 
ಆತನೆ ಅಚ್ಛಲಿಂಗೈಕ್ಯನು! 
ಹಸಿವ ಮರೆದಲ್ಲಿ ವ್ಯಸೆನವರತಲ್ಲಿ 
ಗುಹೇಶ್ವರಲಿಂಗವು, ಸಿದ್ಧರಾಮಯ್ಯದೇವರು ತಾನೆ! Il AS || 


೩೨೨ 


ಅಲ್ಲಮಪ್ಪಭುದೇೇವರ ವಚನಸಂಪುಟ 
೧೦೮೧ 


ಕಾಮವಿಲ್ಲ, ಕ್ರೋಧವಿಲ್ಲ, ಲೋಭವಿಲ್ಲ, 
ಮೋಹವಿಲ್ಲ, ಮದವಿಲ್ಲ, ಮತ್ತ ಶ್ರರವಿಲ್ಲ, ಹಸಿವು, ತೃ ಷೆ, 
ವಿಷಯ, ವ್ಯಸೆನವ್ಯಾಪ್ತಿ ; ಗಳಿಲ್ಲ; a ಬಂಧನ ಮುನ್ನಿ ಲ್ಲ, 
ಪುಣ್ಯವಿಲ್ಲ, ಪಾಪವಿಲ್ಲ, ಆಚಾರ ಅನಾಚಾರವೆಂಬುದಿಲ್ಲ,” 
ಸೆದಾಚಾರ ಸೆಂಪೂರ್ಣ, ಗುಹೇಶ್ವ ರಾ ನಿಮ್ಮ ಶರಣ. | ೩೮೭ | 


೧೦೮೨ 


ಕಾಮ ಸತ್ಯವ ತಿಂದಿತ್ತು, ಕ್ರೋಧ ಜ್ಞಾನವ ತಿಂದಿತ್ತು, 
ಲೋಭ ಧರ್ಮವ ತಿಂದಿತ್ತು, 
ಮೋಹ ವಿರಕ್ತಿಯ ತಿಂದಿತ್ತು, ಮದ ಭಕ್ತಿಯ ತಿಂದಿತ್ತು, 
ಮತ್ಸರ ಯು(ಮು?)ಕ್ಕಿಯ ತಿಂದಿತ್ತು. 
ಈ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯವೆಂಬ 
ಅರಿಷಡ ತ್ರರ್ಗಂಗಳಿವು ನಿಮ ಿ ನೈದಲರಿಯದೆ, 
ಈ ಸತ್ಯ ಜ್ಞಾನ ಧರ್ಮ ವರ್ತ ಭಕ್ತಿ ಯುಕ್ತಿಗಳೆಂಬ ಸೆದ್ದರ್ತನೆಯ, 
ದುರ್ವರ್ತನೆ ಯಿಂಬರಿಷಡುವಗನ: ಂಗಳೆಂಬ ಮಾಡ ನಾಯಿಗಳೆ ತಿಂದವು. 
ಎನಗೆ ಸೆದ್ವ ರ್ತನೆಯಿಲ್ಲದೆ ಅಪ್ರದೇಶಿಕನಾದೆನು ಕಾಣಾ ಗುಹೇಶ್ವ ರಾ 1೩೮೮ 


೧೦೮೩ 


ಕಾಮಿಸಿ ಸಿ ದೃಷ್ಟಿ ನಟ್ಟು ನಿಬ್ಬೆ ರಗಾದವರ ಕಂಡೆನಯ್ಯಾ. 

ಕಲ್ಪಿಸಿ ದೃಷಿ ಷ್ಟಿ ನಟ್ಟು ಬಬೆ ರಗುದವರ ಕಂಡೆನಯ್ಯಾ 

K ನಟ್ಟು ನಿಬೆರಗಾದವರ ಕಂಡೆನಯ್ಯಾ 
ಷ್ಟಿ ನಟ್ಟು ನಿಬೆರಗಾದವರ ಕಂಡೆನಯ್ಯಾ 

ಪೂರ್ವಾಚಾರ್ಯ ಸೆಂಗನಬಸೆವಣ್ಣ ನ ಕಂಡು 


ಗುಹೇಶ್ವರಲಿಂಗವು ಅಲ್ಲಿಯೆ ಅನುಶ್ರು ತವಯ್ಯಾ! | ೩೮೯ ॥ 


೧೦೮೪ 


ಕಾಯ ಉಭಯಭೇದವಾಗಿ, ಆತ್ಮನೇಕವಾಗಿ: 
ಕಾಯ ಭಕ್ತನಾಗಿ, ಪ್ರಾಣ ಜಂಗಮವಾಗಿ; 
ನಾ ಹಿಡಿದ ರೂಪು ಬಸೆವಣ್ಣನಾಗಿ; 
ಅರಿದರಿದು ಗುಹೇಶ್ವರಲಿಂಗವಾಗಿ ನೆನೆವುತ್ತಿ ದ್ದನು. | ೩೯ | 


ಕಾಯಕ್ಕೆ ಕಾಯವಾಗಿ, ತನುವಿಂಗೆ ತನುವಾಗಿ 
ಮನಕ್ಕೆ ಮನವಾಗಿ ಜೀವಕ್ಕೆ ಜೀವವಾಗಿ ಇದ್ದುದನಾರುಬಲ್ಲರೊ? 
ಅದು ದೂರವೆಂದು, ಅದು ಸೆಮೀಪವೆಂದು 
ಮಹಂತ ಗುಹೇಶ್ನರನೊಳೆಗೆಂದು, ಹೊರಗೆಂದು 
ಬರುಸೊೂರೆಹೋದರೆಲ್ಲರು. 


೧೦೮೬ 


ಕಾಯಕ್ಕೆ ಜೀವಕ್ಕೆ ಸಂದು ಮುನ್ನುಳ್ಳಡೆ, 
ಅದು ಪ್ರಾಣಲಿಂಗವಲ್ಲ ಕಾಣಿರೆ. 
ಲೋಕಾಚಾರದ ಕೂಳನುಂಡು, ಲೀಲೆಯೊಳಾಡುತಿಹರಲ್ಲದೆ 
ಸೆಲೆ ಸೆಂದವರಪ್ಪರೆ? 
ಈ ಕಲ್ಲ ಹಿಡಿದಾತ ಆ ಕಲ್ಲನೆತ್ತ ಬಲ್ಲ? 
ಇವರೊಬ್ಬರ ಕರೆದಡೆ ಒಬ್ಬರು [ಇಬ್ಬರು?] “ಓ” ಎಂಬಂತೆ. 
ಇವರಿಬ್ಬರ ಭಾವ ಹುರುಳಿಲ್ಲ ಕಾಣಾ ಗುಹೇಶ್ವರಾ. 


೧೦೮೭ 


ಕಾಯಗುಣ ಕೆಟ್ಟ ಮತ್ತೆ ಅರ್ಚನೆ ಹಿಂಗಿತ್ತು. 
ಪ್ರಾಣಗುಣ ಕೆಟ್ಟ ಮತ್ತೆ ಅರ್ಪಿತ ಹಿಂಗಿತ್ತು. 
ಭಾವಗುಣ ಕೆಟ್ಟ ಮತ್ತೆ ಉಭಯ ಜಂಜಡ ಹಿಂಗಿತ್ತು 
ಇಂತಾದ ಕಾರಣ- ನಮ್ಮ ಗುಹೇಶ್ತ್ರರನ ಶರಣರು 
ಲಿಂಗಭೋಗೋಪಭೋಗವೆಂಬ ಖಂಡಿತ ಬುದ್ದಿ ಯ ಮೀರಿ, 
ಅಖಂಡಾದ್ವೈತಬ್ರಹ್ಮದಲ್ಲಿ ತಶ್ಲೀಯವಾದರು. 


೧೦೮೮ 


ಕಾಯಗುಣವಳಿದು ಜೀವನ್ಮು ಕೃನಾದ ಬಳಿಕ 
ಸೆಮ್ಮಕ್‌ಜ್ಞಾ ನವೆಂಬ ಶಾಂತಿ ದೊರೆಕೊಂಡಿತ್ತು ನೋಡಿರೆ! 
ಅಂತರಂಗ ಒ'ಹಿರಂಗವೆಂಬುದನು ಅರಿಯನಾಗಿ 
ದ್ರೆ ತದ ಪ್ಲವ ನೀಕರಿಸಿಿ, ನಿರ್ವಾಣ ನಿಷ್ಟ ತಿಯಾಗಿ, 
ಗುಹೇಶ್ವರಾ ನಿಮ್ಮ ಶರಣನನುಪಮ ಸುಖಿಯಾಗಿರ್ದನು. 


೩೨೩ 


Il ೯2 I 


“ 
| AL = li 


| AF I 


ll Fv Il 


ಅಲ್ಲಮಪ್ಪಭುದೇವರ ವಚನಸಂಪುಟ ' 
೧೦೮೯ 


ಕಾಯಗುಣವಳಿದು ಮಾಯಾಮದ ಮುರಿದು, 
ಕಾಮಕ್ರೋಧಂಗಳೆಲ್ಲವು ಹೆರೆಹಿಂಗಿ ಹೋದವು. 
ಅಂಗವೆಲ್ಲವು ಲಿಂಗಲೀಯವಾಗಿ ಕಂಗಳ ಕಳೆಯ ಬೆಳಗಳಿದು 
ಗುಹೇಶ್ವರನ ವಿರಹದುರಿಯೊಳೆಗೆ ಬೆಂದವರ 
ಮರಳಿ ಸುಟ್ಟಿಹೆನೆಂಬ ಸಿದ್ಧ ರಾಮಯ್ಯ ಮರುಳ ನೋಡಾ. Il ೩೯೫ 1° 


೧೦೯೦ 


ಕಾಯಗೊಂಡ ಮಾನವರಂತೆ ಕೆಗೆ ಸಿಲುಕ. 
ಪ್ರಾಣವಿಡಿದ ಜೀವಿಗಳಂತೆ ಎಡೆಯಾಡದಿಪ್ಪ. 
ಕಾಂಬಡೆ ಕಂಗಳತೆಯಲ್ಲ, ಕೇಳುವಡೆ ಕಿವಿಗಳತೆಯಲ್ಲ. 
ಗುಹೇಶ್ವರನ ನಿಲುವು ಬರಿಯ ಸ್ತೊ ತ್ರಕ್ಕೆ ನಿಲುಕದು. | 
ಕಾಣಾ ಸಿದ್ಧರಾಮಯ್ಯಾ. | ೩೯೬ 1 


೧೦೯೧ 


ಕಾಯಗೊಂಡು ಹುಟ್ಟಿದವರು; 
ದೇವರಾದಡಾಗಲಿ ಈವರಾದಡಾಗಲಿ 
ಮಾಯೆಯ ಸಾಧಿಸಿ ಗೆಲುವುದರಿದು ನೋಡಾ! 
ಮನದ ತಮಂಧವ ಗೆಲಿದು, 
ನೆನೆದು ಸುಖಿಯಾದಹೆನೆಂಬವರ ಬೆಂಬತ್ತಿ ಕಾಡಿತ್ತು ಕರ್ಮ. 
ಗುಹೇಶ್ವರಲಿಂಗವ ಕಿರಿಕಿರಿದಾಗಿ ನೆನೆದಡೆ 
ಹಿರಿಹಿರಿದಾಗಿ ಕಾಡುವುದು ನೋಡಾ ಮರಹು! 
ಸಂಗನಬಸವಣ್ಣಾ ನೀ ನೆನೆದ ನೆನಹು ಆರಂತಹುದೂ ಅಲ್ಲ ನೋಡಾ. ೨೯೭1 


೧೦೯೨ 


ಕಾಯದ ಒಲವರದಲ್ಲಿ ನಿಲುವ ಚಿತ್ತ, 
ಕಂಗಳ ಗೊತ್ತಿನಲ್ಲಿ ಕಟ್ಟುವಡೆದು 
ದೃಷ್ಟದ ಇಷ್ಟದಲ್ಲಿ ಕಂಗಳ ಸೂತಕ ಹಿಂಗಿ 
ಮನದ ಸೊತಕ ಹರಿದು 
ಹೇಶ್ವರನೆಂಬ ಭಾವದ ಭ್ರಮೆ ಅಡಗಬೇಕು. | ೩೯೮ ॥ 


ಹೆಚ್ಚಿನ ವಚನಗಳು ೩೨೫ 


೧೧೯೩ 


ಕಾಯದ ಕಳವಳಕ್ಕಂಜಿ ಪ್ರಾಣ ಹೋದಲ್ಲಿ, 
ಭವ ಹಿಂಗದು, ಪ್ರಕೃತಿ ಬಿಡದು. 
ವಾಯಕ್ಕಾದಡೆ ಸತ್ತು ದೇವರ ಕೂಡಿಹೆವೆಂಬರು, 
ಈ ವಾಯದ ಮಾತಿಂಗೆ ಆನು ಬೆರಗಾದೆನು. 
ಕಾಯವಿದ್ಧಲ್ಲಿ ಸಾಯದ ಸಾವ ಬಲ್ಲಡೆ 
ಬೇರಿಲ್ಲ, ಗುಹೇಶ್ವರ ತಾನೆ! ll AFF Il 


೧೦೯೪ 


ಕಾಯದ ಕಳವಳ ಕಾಣೆನೆಂದಲ್ಲಿ ಹೋಯಿತ್ತು. 
ಜೀವದ ದುಷ್ಕತ ದೂರವೆಂದಲ್ಲಿ ತಪ್ಪಿತ್ತು. 
ಕಾಯ ಜೀವವೆಂಬ ಸೂತಕ, ಮನ ನಿರ್ಮಲವಾದಲ್ಲಿಯೆ ಅಳಿಯಿತ್ತು. 
ಗುಹೇಶ್ವರನೆಂಬ ಲಿಂಗವನರಿಯ ಬೇಕಾದಡೆ, 
ನಿನ್ನ ಒಳಗ ತೊಳೆದು ನೋಡಾ ಸಿದ್ಧರಾಮಯ್ಯಾ, Il ೪o0 Il 


೧೦೯೫ 
ಕಾಯದ ಕೈಯಲ್ಲಿ ಲಿಂಗಕ್ಕೆ ಮಜ್ಜನ, 

ಪ್ರಾಣದ ಕೈಯಲ್ಲಿ ಜಂಗಮಕ್ಕೆ ಭೋಜನ 

ಇವ ಮಾಡಲೆ ಬೇಕು. 

ಸುಳಿವ ಸುಳುಹುಳ್ಳನ್ನಕ್ಕ ಲಂಗಜಂಗಮಕ್ಕೆ ಮಾಡಲೆ ಬೇಕು. 

ಗುಹೇಶ್ವರನೆಂಬ ಆತ್ಮನುಳ್ಳನ್ನಕ್ಕ ಸೆಶ್ಛಿ ಫಯ ಮಾಡಲೆ ಬೇಕು. ॥೪೦೧॥ 


೧೦೯೬ 


ಕಾಯದ ಮೇಲೆ ಕಲ್ಲು ಬೀಳಲಿಕ್ಕೆ 
ಜೀವ ಆ ಠಾವನರಿದು 
ಕಾವು ಮಾಣಿಸಿಕೊಂಬಾಗ 
ನೋವನರಿವುದು ಕಾಯವೊ? ಜೀವವೊ? ಉಭಯ ಸಮವೈೆ? 
ಗುಹೇಶ್ವರಲಿಂಗಕ್ಕೆ ಅನ್ಯವಿಲ್ಲ ಸಂಗನಬಸವಣ್ಣಾ. ll 90೨ Il 


೧೦೯೭ 


ಕಾಯದಲಾದ ಅರ್ಪಿತ ಅರ್ಪಿತವಲ್ಲ. 
ಪ್ರಾಣದಲಾದ ಅರ್ಪಿತ ಅರ್ಪಿತವಲ್ಲ. 


ಅಲ್ಲಮಪ ಭುದೇವರ ವಚನಸಂಪುಟ 


ಭಾವದಲಾದ ಅರ್ಪಿತ ಅರ್ಪಿತವಲ್ಲ. 

ಅರಿವಿನಲಾದ ಅರ್ಪಿತ ಅರ್ಪಿತವಲ್ಲ. 

ನೆನಹಿಲ್ಲದ ಅವಧಾನ ಮರಹಿಲ್ಲದ ಆರೋಗಣೆ 

ತಟ್ಟದ ಮುಟ್ಟದ ಅರ್ಪಿತ! 

ಗುಹೇಶ್ವರಲಿಂಗದ ಆರೋಗಣೆಯನು, | 

ಇಂದು ಬಸವಣ್ಣನಿಂದ ಕಂಡೆನು. Il ೪04 I 


೧೦೯೮ 


ಕಾಯದಲಾದ ಮೂರ್ತಿಯಲ್ಲ, ಜೀವದಲಾದ ಮೂರ್ತಿಯಲ್ಲ, 
ಪ್ರಾಣದಲಾದ ಮೂರ್ತಿಯಲ್ಲ, ಪುಣ್ಯದಲಾದ ಮೂರ್ತಿಯಲ್ಲ, 
ಮುಕ್ಕಿಯಲಾದ ಮೂರ್ತಿಯಲ್ಲ, 
ಯುಗದಲಾದ ಮೂರ್ತಿಯಲ್ಲ, ಜುಗದಲಾದ ಮೂರ್ತಿಯಲ್ಲ. 
ಇದೆಂತಹ ಮೂರ್ತಿಯೆಂದುಪಮಿಸುವೆ? 
ಕಾಣಬಾರದ ಕಾಯ ನೋಡಬಾರದ ತೇಜ, 
ಉಪಮಿಸೆಬಾರದ ನಿಲವು. 
ಕಾರಣವಿಡಿದು ಕಣ್ಣೆ ಗೋಚರವಾದ ಸುಖವನು 
ಏನೆಂದು ಹೇಳುವೆ ಗುಹೇಶ್ವರಾ? | ೪O೪ || 


೧೦೯೯ 


ಕಾಯದಲ್ಲಿ ಕಾಯ ಸೆವೆದ್ದ, 
ಪ್ರಾಣದಲ್ಲಿ ಪ್ರಾಣ ಸೆವೆದು-ನಿಶ್ಚಿಂತವಾದ ಬಳಿಕ 
ಹಸಿವು-ತೃಷೆಗಳೆಂಬವು ಅಳಿದು ಹೋದವು ನೋಡಾ. 
ಉಂಡಿಹೆನೆಂಬ ಬಯಕೆಯಿಲ್ಲ ಒಲ್ಲೆನೆಂಬ ವೈರಾಗ್ಯವಿಲ್ಲ. 
ಇದು ಸ್ವಾನುಭಾವತೃಪ್ತಿ ಯೊಳಡಗಿತ್ತು. 
ಇದು ಕಾರಣ-ನಮ್ಮ ಗುಹೇಶ್ವರಲಿಂಗಕ್ಕೆ 
ಆರೋಗಣೆ ಇಲ್ಲ ಕಾಣಾ ಸಂಗನಬಸವಣ್ಣಾ. Il ೪೦% | 


೧೧೦೦ 


ಕಾಯದೊಳೆಗೆ ಕರಣವಿಲ್ಲ ಪ್ರಾಣದೊಳಗೆ ಭಾವವಿಲ್ಲ. 
ಭಾವದೊಳೆಗೆ ಭ್ರಮೆಯಿಲ್ಲ, ನವನಾಳದೊಳಗೆ ಸುಳುಹು ಮುನ್ನಿ ಲ್ಲ. 
ಬ್ರಹ್ಮರಂಧ್ರದಲ್ಲಿ ಅರಿವು ಅರತ ಶಿವಯೋಗಿ; 
ಗುಹೇಶ್ವರನ ಶರಣ ಸಿದ್ಧ ರಾಮಯ್ಯಾ 
ನಿನ್ನ ಕಂಡು ಎನ್ನ ಭವಂ ನಾಸ್ತಿಯಾಯಿತ್ತು ಕೇಳಾ. | Yok 1 


ಹೆಚ್ಚಿನ ವಚನಗಳು ೩೨೭ 


೧೧೦೧ 


ಕಾಯದೊಳಗೆ ಕಾಯವಾಗಿ, ಪ್ರಾಣದೊಳೆಗೆ ಪ್ರಾಣವಾಗಿ, 
ಮನದೊಳಗೆ ಮನವಾಗಿ ಭಾವದೊಳಗೆ ಭಾವವಾಗಿ 
ಅರಿವಿನೊಳಗೆ ಅರಿವಿನ ತಿರುಳಾಗಿ, -ಮರಹು ಮಾರಡೆಯಿಲ್ಲದೆ. 
ನಿಜಪದವು ಸಾಧ್ಯವಾದ ಬಳಿಕ 
ಆವುದು ವರ್ಮ, ಆವುದು ಕರ್ಮ? 
ಆವುದು ಬೋಧೆ ಆವುದು ಸೆಂಬಂಧ? 
ನಾ ಹೇಳಲಿಲ್ಲ ನೀ ಕೇಳಲಿಲ್ಲ! 
ಅದೇನು ಕಾರಣವೆಂದಡೆ ಬೆಸಗೊಂಬಡೆ ತೆರಹಿಲ್ಲವಾಗಿ! 
ಗುಹೇಶ್ವರಲಿಂಗದಲ್ಲಿ ತೆರೆಮರೆ ಆವುದು ಹೇಳಯ್ಯಾ ಬಸವಣ್ಣಾ? ll ೪೦೭ I 


೧೧೦೨ 


ಕಾಯ ಲಿಂಗೈಕ್ಯವೆ? ಅಲ್ಲ ನಿಲ್ಲು. 
ಜೀವ ಲಿಂಗೈಕ್ಯವೆ? ಅಲ್ಲ ನಿಲ್ಲು. 
ಕಾಯದ ಜೀವದ ಸಂದ ಬಲ್ಲಡೆ-ಆತ ಲಿಂಗೈಕ್ಯ. 
ಒಂಬತ್ತು ದ್ವಾರಮಂ ಕಳೆದು, ಹತ್ತನೆಯ ದ್ವಾರದಲ್ಲಿ ನಿಲಬಲ್ಲಡೆ 
ಆತನೆ ಗುರು ಕಾಣಾ ಗುಹೇಶ್ವರಾ. ll ೪0೮ | 


೧೧೦೩ 


ಕಾಯವ ಹೊತ್ತು ತಿರುಗಾಡುವನ್ನ ಬರ 
ಅರಿದಡೆ ತಾವರೆ ಎಲೆಯ ಬಿಂದುವಿನಂತೆ ಲೇಪವಿಲ್ಲದೆ 
ಗುಹೇಶ್ವರಲಿಂಗವನರಿಯಬೇಕು ಸೆಂಗನಬಸವಣ್ಣಾ R | ೪೦೯ Il 


೧೧೦೪ 


ಕಾಯವಿಡಿದು ಲಿಂಗವಿದೆ ಲಿಂಗವಿಡಿದು ಕಾಯವಿದೆ. 
ಅರಿವುವಿಡಿದು ಮರಹಿದೆ, ಮರಹುವಿಡಿದು 
ತೋರುವ ಅರಿವಿದೆ. 
ಲಿಂಗಾಂಗವೆರಡೂ ನಿಮ್ಮಲ್ಲಿ ಐಕ್ಯವಾದ ಪರಿ ಎಂತು ಹೇಳಾ? 
ಸ್ವರವಿಡಿದು ಸೆಬುದ ಸೆಮರಸೆವಾದ ಪರಿ ಎಂತು ಹೇಳಾ? 
“ದೇವ” “ಭಕ್ತ” ಎಂಬ ನಾಮ ಸೀಮೆಯಡಗಿ 


೩೨೮ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಗುಹೇಶ್ವರಲಿಂಗದಲ್ಲಿ ತದುಗತವಾಗಿದ್ದ ಪರಿ ಎಂತು ಹೇಳಾ 
ಸೆಂಗನಬಸೆವಣ್ಣಾ ? ll ೪00 Il 


೧೧೦೫ 


ಕಾಯವಿಡಿದು ಸುಳಿದಾಡುವನ್ನ ಕ್ಕ, 
ಕರಣಂಗಳ ಮೀರುವರಾರೈ ಚನ್ನ ಬಸವಣ್ಣಾ ? 
ಕರಣಂಗಳಿಂದ ಕರ್ಮಂಗಳೆ ಮಾಡುತ್ತಿ ದ್ದಿತ್ತು. 
ಕರ್ಮವ ಕರ್ಮದಿಂದ ಅಳಿದು ಮಲವ ಜಲ ತೊಳೆದಂತೆ, - 
ನಾನು ಕಾಯದ ಕರ್ಮ ಮಾಡುವಲ್ಲಿ, 
ಜೀವವಿಕಾರವ ಬಿಡಿಸಿದೆಯಲ್ಲಾ! 
ಗುಹೇಶ್ವರಲಿಂಗಕ್ಕೆ ಒಡಲಿಲ್ಲ ಎಂಬುದನು, 
ಆರುವಿದೆಯಲ್ಲಾ ಚನ್ನಬಸವಣ್ಣಾ - Il ೪೧೧ Il 
೧೧೦೬ 
ಕಾಯವಿಡಿದು ಹುಟ್ಟಿದಾತ ಕಾಲಾಗ್ದಿರುದ್ರನಾಗಲಿ, 
ಕಾಯವಿಡಿದು ಹುಟ್ಟಿದಾತ ಕಾಮಸೆಂಹಾರಿಯಾಗಲಿ, 
ಕಾಯವಿಡಿದು ಹುಟ್ಟಿದಾತ ಅನಾದಿ ಪರಮೇಶ್ವರನಾಗಲಿ, 
ಅರಿವು ಸಾಧ್ಯವಾಗದು ಆರಿಗೆಯು. 
ಗುಹೇಶ್ವರಲಿಂಗದಲ್ಲಿ- ನೀನು 
ಕಾಯವಿಡಿದು ಕಲ್ಪಿತವ ಹೊದ್ದೆಯೆಂಬುದು, 
ಕಾಣ ಬಂದಿತ್ತು ನೋಡಾ ಚನ್ನ ಬಸವಣ್ಣಾ. ll ೪೧೨ 1 


೧೧೦೭ 


 ಕಾಯವುಳ್ಳನ್ನಕ್ಕ ಶರಣರ ಸಂಗದಿಂದ ಅರಿಯಬೇಕು. 
ಜೀವವುಳ್ಳ ನ್ನಕ್ಕ ಅರಿವಿನ ಮುಖದಿಂದ ಹೆರಿಯಬೇಕು. 
ಅರಿವನ್ನಬರ ಗುಹೇಶ್ವರನೆಂಬ ಕುರುಹಾಯಿತ್ತು. l ೪0೩ 1 


೧೧೦೮ 


ಕಾಯವೆ ಕಡವಸೆವಾಗಿ, ಮನವೆ ಯೋಗವಟ್ಟಿಗೆಯಾಗಿ; 
ಇಂದ್ರಿಯವಿಸೆಂಚದಿಂದಾದ ಉಪಮೆಯಯ್ಯಾ! 
ಏನೆಂದೆನಬಹುದು? ಎಂತೆಂದೆನಬಹುದು? 


ಸುಖದ ಸೋಂಕಿನಲಾದ ಸಮಾಧಿಯಯ್ಯಾ! 


ಹೆಚ್ಚಿನ ವಚನಗಳು ೩೨೯ 


ಅಂತರಂಗದ ಕಂಥೆ ಚಿಂತೆಗೆಟ್ಟುದು 
ಬ್ರಹ್ಮ, ಗುಹೇಶ್ವರಲಿಂಗದಲ್ಲಿ ಸೆಂಗವಯ್ಯಾ. Il ೪0೪ Il 


೧೧೦೯ 


ಕಾಯವೆಂಬ ಕಂಥೆಯ ತೊಟ ವರು, 

ಬ್ರಹ್ಮನಾಗಲಿ ವಿಷ್ಣು ವಾಗಲಿ ಈಶ್ವ ರನಾಗಲಿ 
ಅಂಗಾಲ ಕಣ್ಣು ಮೈಯೆಲ್ಲಾ ಕಣ್ಣುಳ್ಳ ನಂದಿವಾಹನ ರುದ್ರನಾಗಲಿ 
ಗಂಗಾಧರನಾಗಲಿ ಗೌರೀಪತಿಯಾಗಲಿ" 
ಮಾಯೆ ಕಾಡದೆ ಬಿಡಳು ನೋಡಾ! 
ಕಾಯವೆಂಬ ಕಂಥೆಯ ತೊಟ್ಟು ಕೈಲಾಸದಲ್ಲಿದ್ದದಡೆ, 
ಅಗ್ಗದ ರುದ್ರರೆನ್ನ ನುಗ್ಗುನುಗ್ಗು ಮಾಡಿ ನೆಲಕ್ಕೆ ಹಾಯ್ಕಿದಡೆ, 
ಬಿದ್ದು ಎದ್ದು ಬಂದು ಗುರುವಿನಿಂದ ಭವದ ಬಳ್ಳಿಯ ಹರಿದೆ ನೋಡಾ, 
ಹಿಂದಣ ಭವಕ್ಕಂಜಿ, ಮುಂದೆ ಪರಲೋಕದ ಗತಿಯನೊಲ್ಲಿನೆಂದು 
ಜರೆದು ಕಳೆದಡೆ--ಪ್ರಣ್ಯಪಾಪಂಗಳಿರಡೂ ಹೊರಗಾದವು. 
ಗುಹೇಶ್ವರನೊಡ್ಡಿದ ಸೆಂಸಾರಸಾಗರವ ದಾಟಿ 
ನಿತ್ಸನಿಜನಿವಾಸೆದ ಮುಂಬಾಗಿಲ ಕಂಡು, 
ತಲೆವಾಗಿ ಹೊಕ್ಳೆನಯ್ಯಾ. | POR Il 


೧೧೧೦ 


ಕಾಯವೆಂಬ ಕದಳಿಯ ಹೊಕ್ಕು; ಪ್ರಾಣವೆಂಬ ಗಹ್ವರದಲ್ಲಿ; 
ಸೆಕಲೇಂದ್ರಿಯವೆಂಬ ಕೋಣೆ ಕೋಣೆಗಳಲ್ಲಿ ತಿರುಗಾಡುತ್ತ ಬರಲಾಗಿ 
ಮೇರು ಮಂದಿರದ ತ್ರಿಕೋಣೆಯಲ್ಲಿ ಬೆಳಗಾಯಿತ್ತು! 
ಗುಹೇಶ್ವರಲಿಂಗವೆಂಬುದು ರೂಪಾಯಿತ್ತು ಸಂಗನಬಸವಣ್ಣಾ. ll vot Il 


೧೧೧೧ 


ಕಾಯವೆಂಬ ಕಲ್ಪಿ ತವ ಕಳೆದು, ಪ್ರಾಣವೆಂಬ ಸೂತಕವ ಹರಿದು, 
ನಿಜಭಕ್ತಿ ಸಾಧ್ಯವಾದಲ್ಲದೆ ಲಿಂಗಪರಿಣಾಮವನೆಯ್ಲಿಸಬಾರದು (ವೇಧಿಸೆಬಾರದು?) 
ಆನು ಮಾಡಿದೆ, ನೀವು ಕೈಕೊಳ್ಳಿ ಎಂದಡೆ ಅದೇ ಅಜ್ಞಾನ. 
ನಮ್ಮ ಗುಹೇಶ್ವರಲಿಂಗಕ್ಕೆ ಕುರುಹಳಿದು ನಿಜ ಉಳಿದವಂಗಲ್ಲದೆ 
ಪದಾರ್ಥವ ನೀಡಬಾರದು ಕಾಣಾ ಸಂಗನಬಸವಣ್ಣಾ k | ೪೧೭ Il 


೩೩೦ 


ಅಲ್ಲಮಪ್ಪಭುದೇವರ ವಚನಸುಪುಟ 


೧೧೧೨ 


ಕಾಯವೆಂಬ. ಗ್ರಾಮದೊಳಗೊಂದು ಉದರಾಗ್ದಿ 
ಹೆಸಿವು ತೃಷೆ ಅನ್ನ ಪಾನಾದಿಗಳಾಹುತಿಯೆಂಬ ಹೋಮದ ಕುಳಿಯಿದ್ದು 4 
ನೇಮಾನೇಮಂಗಳನೆಲ್ಲ ಉಳಿದು ಆಹುತಿಯನಿಕ್ಕಿದರು. 
ಕೃಚ್ಛ ಚಾಂದ್ರಾಯಣ ಮೊದಲಾದ ಹೋಡಶ ಕರ್ಮವೆಂಬ ತಪ 
೨೧೬ ತೆರೆದ ನೇಮ ೬೬ ಶೀಲ, 
೮೮ ವ್ರತವೆಂಬೀ ಚತುರ್ವಿಧ ಪ್ರಾಣಘಾತಕದೊಳಿಲ್ಲ 
ಗುಹೇಶ್ವರ ನಿಮ್ಮ ಶರಣ ಕಂಡೆಯ್ಯ. | ೪೧೮ 1 


೧೧೧೩ 


ಕಾಯವೆಂಬ ದೇಗುಲದಲ್ಲಿ ಜೀವವೆಂಬ ದೇವರು, 
ಕರಣೇಂದ್ರಿಯಂಗಳೆಂಬ ಸ್ಥಾನಿಕರ ಕೈಯಲ್ಲಿ ಪೂಜಿಸಿಕೊಂಬುದು 
ಗುಹೇಶ್ವರಲಿಂಗಕ್ಕೆ ದೂರ! | ೪೧೯ I 


೧೧೧೪ 


ಕಾಯವೆಂಬ rca ಗೆಲಬಲ್ಲವರನಾರನೂ ಕಾಣೆ 
ಸೆಸಾರವೆಂಬ ಸೆಪ ಪ ಸಮುದ್ರ ಬಳಸಿ ಬಂದಿಪ ಸೃವು. 
ಭವವೆಂಬ ಮಹುರಣ ಜಿನ್ನು 
ಪಂಚೇಂದ್ರಿ ಯವೆಂಬ ವಿಷದ ಮಳೆ ಸುರಿವುತ್ತಿ ಪ್ಪ ದು. 
ಕೋಪ ಮಬ ಪೆರ್ಬುಲಿ ಮೊರೆವುತ್ತಿಪ ಪ್ರುದು. 
ಅಪ ಸ್ಥಮದವೆಂಬ ಮದಗಜಂಗಳು ಬೀದಿವರಿಯುತ್ತಿ ಪ್ಪು ವು. 
ಅನುಮನ ಕೆಂಡದ ಮಳೆ-ಅಡಿಯಿಡಬಾರದು. 


; ಮತ್ತ ರವೆಂಬ ಮಹಾಸರ್ಪಂಗಳು ಕಿಡಿಯನುಗುಳುತ್ತಿಪ ಸವ. 


ಆಸಯಂಬ ಪಾಪಿಯ ಕೂಸು ಹಿಸಿಹಿಸಿದು ನ್ನುತಿಪ ಪ್ಪು ದು. 
ತಾಪತ್ರಯವೆಂಬ ಮೂರಂಬಿನಸೋನೆ ಸುರಿವುತ್ತಿಪು ಪುದು. 
ಅಹಂಕಾರವೆಂಬ ಗಿರಿಗಳು ಅಡ್ಡ ಬಿದ್ದಿಪ್ರವು. 
ಪಂಚಭೂತಂಗಳೆಂಬ ಭೂತಂಗಳೆ ಭಯದಿಟ್ಟ ಸಬಾರದು. 
ಮಾಯೆಯೆಂಬ ರಕ್ಕಸಿ ಹೆಸಿಯ ತಿನುತಿಪ್ಪಳು' 
ಎಷಯವೆಂಬ ಕೂಪ- ಬಳಸಬಾರದು. 

ಮೋಹವೆಂಬ ಬಳ್ಳಿ-ಕಾಲ ಕುತ್ತಬಾರದು. 

ಲೋಭವೆಂಬ ಮಸೆದಡಾಯುಧ- ಒರೆ ಉಚ್ಛಬಾರದು. 
ಇಂತಪ್ಪ ಕದಳಿಯ ಹೊಗಲರಿಯದೆ 


ಹೆಚ್ಚಿನ ವಚನಗಳು ೩೩೧ 


ದೇವದಾನವ ಮಾನವರೆಲ್ಲರೂ, ಮತಿಗೆಟ್ಟು ಮರುಳಾಗಿ ಹೆರೆದೆಗೆದು ಓಡಿದರು. 
ಆಂಗಾಲ ಕಣ್ಣವರು ಮೈಯೆಲ್ಲ ಕಣ್ಣವರು ತಲೆಬಾಲಗೆಟ್ಟರು. 

ನಾನು ಈ ಕದಳಿಯ ಹೊಕ್ಕು ಹೊಯ್ದಾಡಿ, 

ಮುಳ್ಳು ಮಸೆ ಮುಟ್ಟದೆ ಕಳಿವರಿದ್ದು, ಗೆಲಿದು, ಉತ್ತರಿಸಿ; 

ಗುಹೇಶ್ವರನೆಂಬ ಲಿಂಗದ ನಿಜಸಮಾಧಿಯಲ್ಲಿ ನಿಂದು, 

ಪರವಶನಾಗಿ ನಿರಾಳಕ್ಕೆ ನಿರಾಳವಾಗಿದ್ದೆನಯ್ಯಾ! Il ೪೨೦ Il 


೧೧೧೫ 


ಕಾಯವೆ ಸೆಕಲ, ಪ್ರಾಣವೆ ಸಕಲ ನಿಷ್ಕಲ, 
ಭಾವವೆ ನಿಷ್ಪಲಲಿಂಗವಾಗಿದ್ದ ಮತ್ತೆ 
ಬೇರೆ ಆಯತ ಸ್ವಾಯತ ಸನ್ನ ಹಿತವೆಂಬುದಿಲ್ಲ ನೋಡಾ. 
ಶಿವಶಕ್ತಿ (ಭಕ್ತಿ -ಶಕ್ತಿ?) ಸಂಬಂಧವೆ ದೇಹದೇಹಿಗಳಾಗಿದ್ದ ಬಳಿಕ 
ಗುಹೇಶ್ನರಲಿಂಗದಲ್ಲಿ, 
ಬೇರೊಂದು ಕುರುಹುವಿಡಿದು ಅರಿಯಲೇಕಯ್ಯಾ ಚನ್ನ ಬಸವಣ್ಣಾ ? 920 


೧೧೧೬ 


ಕಾಯಶುದ್ಧವಾಯಿತ್ತೆ ೦ದಡೆ ಲಿಂಗ ನೆಲೆಗೊಳ ದು. 
ಜೀವ ಶುದ್ಧವಾಯಿತ್ತೆ ೦ದಡೆ ಲಿಂಗ ನೆಲೆಗೊಳ್ಳದು. 
ಭಾವ ಶುದ್ಧವಾಯಿತ್ತೆ ೦ದಡೆ ಲಿಂಗ ನೆಲೆಗೊಳ್ಳದು. 
ಗುಹೇಶ್ವರಲಿಂಗದಲ್ಲಿ ಶುದ್ಧ ಸುಯಿಧಾನಿಯಾದೆನೆಂದಡೆ 


ನಜವು ಸಾಧ್ಯವಾಗದು ಕೇಳು ಅವ್ವಾ. | ೪೨2೨ Il 


೧೧೧೭ 


ಕಾಯ ಸತಿಯೆಂದು ಹೇಸಿ ಕಳೆದೆ. 
ವಾಯದ ಮನ ಮಾಯೆಯೆಂದು ಹೇಸಿ ಬಿಟೆ,. 
ವಾಯದ ಸೆತಿ ಎಂಬ ಸೆಂದೇಹವೆಮಗೇಕೆ? 
ಸತಿಯರ ಗೋಷ್ಠಿ ವಿಷ ಕಾಣವ್ವ. 
ಗುಹೇಶ್ವರಲಿಂಗದಲ್ಲಿ ನಿನ್ನ ಪತಿಯ ಕುರುಹ ಹೇಳಾ ಎಲೆ ಅವ್ವಾ? 1೪೨೩॥ 


೧೧೧೮೦ 


ಕಾಯಿಸೆದೆ ನೆನೆದಡೆ, ಕಲ್ಪಿತವಿಲ್ಲದ ಪುರುಷ ಬಂದನೆನಗೆ ನೋಡಾ, 
ಕಲ್ಪಿತ ಎಲ್ಲದೆ ನೆರೆದಡೆ ಭಾವಿಸಲಿಲ್ಲದ ಸುಖವು ದೊರಕಿತ್ತು ನೋಡಾ, 
ಗುಹೇಶ್ವರನೆಂಬ ಲಂಗವನರಿದ ಬಳಿಕ ನೀ ನಾನೆಂಬುದಿಲ್ಲ ನೋಡಾ. 1೪೨೪1 


೩೩೨ 


ಅಲ್ಲಮಪ್ಪಭುದೇವರ ವಚನಸಂಪುಟ 
೧೧೧೯ 
ಕಾಲ, -ಕಾಲವರವತ್ತು ; ಕಾಲ ಕಾಲವನೆ ಅರಿವುದು. 
ಕಾಲ-ಕಾಲವೈವತ್ತು ; ಕಾಲ ಕಾಲವನೆ ಅರಿವುದು. 
ಕಾಲ-ಕಾಲ ನಾಲ್ವತ್ತು: ಕಾಲ ಕಾಲವನೆ ಅರಿವುದು. 
ಕಾಲ-ಕಾಲ ಮೂವತ್ತು; ಕಾಲ ಕಾಲವನೆ ಅರಿವುದು. 
ಕಾಲ-ಕಾಲ ಇಪ್ಪತ್ತು, ಕಾಲ ಕಾಲವನೆ ಅರಿವುದು. 
ಕಾಲ-ಕಾಲ ಹೆತ್ತು, ಕಾಲ ಕಾಲವನೆ ಅರಿವುದು. 
ಇಂತೀ ಕಾಲಂಗಳ ಕಾಲವನರಿವಡೆ 
ಗುಹೇಶ್ವರಲಿಂಗದಲ್ಲಿ ಹೇಳು ಚನ್ನ ಬಸವಣ್ಣಾ? | ೪೨೫ ॥ 


೧೧೨೦ 


ಕಾಲನ ಕೊಂದಾತನಲ್ಲದೆ ಶುದ್ಧಪ್ರಸಾದಿಯಲ್ಲ. 
ಕಾಮನ ತಿಂದಾತನಲ್ಲದೆ ಸಿದ್ಧಪ್ರಸಾದಿಯಲ್ಲ. 
ತ್ರಿಪುರವ ಸುಟ್ಟಾತನಲ್ಲದೆ ಪ್ರಸಿದ್ಧಪ್ರಸಾದಿಯಲ್ಲ. 
ಕೆಸರಲ್ಲಿ ಕಿಚ್ಚನಿಕ್ಕಿ ಬಸುರ ಬಡಿದುಕೊಂಡಾತಗಲ್ಲವೆ 
ಈ ತ್ರಿವಿಧ ಪ್ರಸಾದವಿಲ್ಲ ಕಾಣಾ ಗುಹೇಶ್ವರಾ. Il ೪೨೬ || 


೧೧೨೧ 


ಕಾಲಾಗಿ ಯೆಂಬ ಕಾಡುಗಿಚ್ಛೆದ್ದು ಲೋಕವ ಸುಟ್ಟಿತ್ರೆ ೦ದಡೆ 
ಶಿವಶರಣರಂಜರು. 
ಶಶಿಧರ ಮುನಿದು ಬಿಸುಗಣ್ಣ ತೆಗೆದಡೆ 
ಶಿವಶರಣರದ ಮನಸಿಗೆ ತಾರರು. 
ಅಸೆಮಾಕ್ಷಲಿಂಗವ ತಮ್ಮ ವಶಕ್ಕೆ ತಂದ ಶರಣರು, 
ಮುನಿದು ಉರಿಗಣ್ಣ ತೆಗೆದಡೆ, 
ಚತುರ್ದಶ ಭುವನದೊಳಗೆ ಆರೂ ಗುರಿಯಲ್ಲ. 
ಗುಹೇಶ್ವರಾ ಅರಿಏಎನ ಬೆಳಗು ಬಿಪಿಯಾದಡೆ 
ಸಿದ್ಧರಾಮಯ್ಯದೇವರೆಂಬ ಶಿವಯೋಗಿಯ 
ಹೃದಯವೆ ಗುರಿ. il ೪2೬ | 


೧೧೨೨ 


ಕಾಲು ಕರ ಕಾಯ ಜೀವದೊಳಗಾಡುವ 
ಭಾವವೇ ದೈವವೆ? 
*ನಾನು' ಎಂಬುದ ತಾನು ಅಳಿದಲ್ಲಿ ಗುಹೇಶ್ವರಲಿಗವು ತಾನೆ! il ೪೨8 ॥ 


ಹೆಚ್ಚಿನ ವಚನಗಳು ೩೩೩ 


೧೧೨೩ 


ಕಾಲು ಮುಖವ ತೊಳೆದುಕೊಂಡ ಬಳಿಕ ಮಜ್ಜ ನಕ್ಕೈರೆವಿರಿ, 
ತಾನು ಲಿಂಗವ? ತನ್ನ ಕೈಯದು ಲಿಂಗವೊ? 
ಆವುದು ಲಿಂಗ ಹೇಳಿರೆ? 
ಲಿಗಸ್ಕೆ ಲವನರಿಯದೆ, 
ಎರಡರಿಂದ ಕೆಟ್ಟರು ಗುಹೇಶ್ವರಾ. Il ೪೨೯ || 


೧೧೨೪ 
ಕಿಚ್ಚಿಗೆ ಮೈ ಹುಗುಳು ಹುಟ್ಟಿತ್ತು, 
ಉದಕಕ್ಕೆ ಚಳಿಯಾಗಿ ಸ್ಪಟಿಕ ಗಿರಿಯಲ್ಲಿ ಹೆಣ್ಣು ಹುಟ್ಟಿತ್ತು! 
ಅಟ್ಟಿತ್ತೊಂದು ತಲೆ ಹೋ! ಹಣ್ಣನದ (ನೆಯ್ದ?) ನುಂಗಿತ್ತು ರೆ! 
ಹೆಂಡತಿಯಿಲ್ಲದ ಗಂಡಂಗೆ ಅರುಮಾನಿಸ ಮಕ್ಕಳು. 
ಅಖಂಡಿತ ಗುಹೇಶ್ವರ ಹಾ ನಿರಾಳರೆ. ll ೪೩೦ Il 


೧೧೨೫ 


ಕಿಚ್ಚು ಬಯಲೆಂದಡದು ನಿರವಯವಕೆ ಹತ್ತಿ ಹೊತ್ತಿದುದುಂಟೆ? 
ಅರಿವು ನಿಜವೆಂದಡೆ ಅಡಗುವುದಕ್ಕೊಂದು ನಾಮ ಉಂಟು. 
ಅಗ್ಲಿ ರೂಪಿನಲ್ಲಿ ಹುಟ್ಟಿ ಆ ರೂಪ ದಗ್ಧ ವ ಮಾಡಿದಲ್ಲದೆ 
ತನ್ನ ಹೊದ್ದ ಗೆ ಕೆಡದು. 
ಆ ಉಭಯವನರಿವನ್ನ ಬರ ಕೈಯ ಕುರುಹು, 
ಅರಿವನ ಜ್ಞಾನ ಪರಿಪೂರ್ಣವಾಗಿರಬೇಕು. 
ನಮ್ಮ ಗುಹೇಶ್ವರಲಿಂಗದಲ್ಲಿ ಆ ಉಭಯವ ತಿಳಿವನ್ನ ಬರ 
ತನ್ನ ಹಿಂಗಿರಬೇಕು ಕಾಣಾ, ಎಲೆ ಅಂಬಿಗರ ಚೌಡಯ್ಯ. | ೪೩೧ 


೧೧೨೬ 


ಕೆರಿಯರಾದಡೇನು? ಹಿರಿಯರಾದಡೇನು? 
ಅರಿವಿಂಗೆ ಹಿರಿದು ಕಿರಿದುಂಟೆ? 
ಆದಿ ಅನಾದಿ ಇಲ್ಲದಂದು, 
ಅಜಾಂಡ ಬ್ರಹ್ಮಾಂಡ ಕೋಟಿಗಳುದಯವಾಗದಂದು 
ಗುಹೇಶ್ವರಲಿಂಗದಲ್ಲಿ ನೀನೊಬ್ಬನೆ ಮಹಾಜ್ಞಾನಿ ಎಂಬುದು 
ಕಾಣಬಂದಿತ್ತು ಕಾಣಾ ಚನ್ನ ಬಸವಣ್ಣಾ | | ೪೩೨ Il 


೩೩೪ 


ಅಲ್ಲಮಪ್ಪಭುದೇವರ ವಚನಸಂಪುಟ 
೧೧೨೭ 


ಕೀರ್ತಿವಾರ್ತೆಗೆ ಮಾಡುವಾತ ಭಕ್ತನಲ್ಲ. 
ಪರರ ಬೋಧಿಸಿಕೊಂಡುಂಬಾತ ಜಂಗಮವಲ್ಲ. 
ತ್ರಿಸೆಂಧ್ಯಾಕಾಲವೆಂದು ಪ್ರಸಾದವನಿಕ್ಟುವಾತ ಗುರುವಲ್ಲ. 


ತ್ರಿಸೆಂಧ್ಯಾಕಾಲವೆಂದು ಪ್ರಸಾದವ ಕೊಂಬಾತ ಶಿಷ್ಯನಲ್ಲ. 


 ಪರಗಮನವಿರಹಿತ ಜಂಗಮ್ಮ ಕಾಲಕರ್ಮವಿರಹಿತ ಪ್ರಸಾದಿ, 


ಪ್ರಸಾದವ ಇಕ್ಟಿಯೂ ಇಕ್ಕದಾತ ಗುರು, ಕೊಂಡೂ ಕೊಳ್ಳದಾತ ಶಿಷ್ಯ. 

ಆ ಭಕ್ತನಲ್ಲಿಯೆ ನಿಕ್ಷೇಪಿಸಿ ನಿರ್ಗಮನಿಯಾಗಿ ಹೋದಾತ ಜಂಗಮ. 

2 ಜಂಗಮಕ್ಕೆ ಅರ್ಥಪ್ರಾಣಾಭಿಮಾನವಿಡಿದು ಮಾಡುವಾತ ಭಕ್ತ - 

ಇಂತೀ ಚತುರ್ವಿಧದನುವನು, ಗುಹೇಶ್ವ ರಲಿಂಗದನುವನು 

ವೇಷಧಾರಿಗಳಿತ್ತ ಬಲ್ಲರು ಬಸವಣ್ಣ ನ್ನು ನೆ ಬಲ್ಲನಲ್ಲದೆ. | ೪೩೩ || 


೧೧೨೮ 


ಕುಂಡಲಿಗನ ಕೀಟದಂತೆ, ಮೆ ಮ್ಛೈ ಮಣ್ಣು ಗದಂತೆ 
ಇದ್ದೆ ಯಲ್ಲಾ ಬಸೆವಣ್ಣಾ. 
ಜಲದೊಳಗಣ ತಾವರೆಯಂತೆ ಹೊದ್ದಿಯೂ ಹೊದ್ಬೆ ದಂತೆ 
ಇದ್ದೆ ಯಲ್ಲಾ ಬಸವಣ್ಣಾ K 
ಜಲದಿಂದಲಾದ ಮೌಕ್ತಿಕದಂತೆ, 
ಜಲವು ತಾನಾಗದಂತೆ ಇದ್ದೆಯಲ್ಲಾ ಬಸೆವಣ್ಣಾ R 
ಗುಹೇಶ್ವರಲಿಂಗದ ಆಣತಿವಡಿದು, 
ತನುಗುಣ ಮತ್ತ ರಾಗಿದ್ದ ಐಶ್ವರ್ಯಾಂಧಕರ 
ಮತವನೇನ ಮಾಡಬಂದೆಯಯ್ಯಾ, ಸಂಗನ ಬಸೆವಣ್ಣಾ? | Pav I 


೧೧೨೯ 


ಕುರುಹುಳ್ಳನ್ನಕ್ಕ ಸಮಯದ ಹಂಗು, 
ಅರಿದಹೆನೆಯನ್ನ ಕೃ ಆತ್ಮದ ಹಂಗು, 
"ಅಲ್ಲ' “ಅಹುದು” ಎಂಬನ್ನಕ್ಕ ಎಲ್ಲರ ಹಂಗು, 
ಗುಹೇಶ್ವರನೆಂಬನ್ನ ಕೃ 
ಲಿಂಗದ ಹಂಗು ಬೇಕು ಘಟ್ಟಿವಾಳಣ್ಣಾ R | ೪A | 


ಹೆಚ್ಚಿನ ವಚನಗಳು ೩೩೫ 
೧೧೩೦ 


ಕುಲದೊಳೆಗೆ ಹುಟ್ಟಿ ಕುಲವ ಬಚೆರಸೆದೆ 
ನಿಲವ ಬಲಿದಿಪ್ಪವರು ಇನ್ನಾರು ಹೇಳಾ? 
ಹಬ್ಬಿದ ಮೂರು ಬೆಟ್ಟಕ್ಕೆ ತನ್ನ ಮನವ ಹೆಬ್ಬಲೀಯವೆ 
ಲಿಂಗ ಜಂಗಮಕ್ಕೆ ಸವೆಸಿ ಸ್ವಯಲಿಂಗವಪ್ಪರಿನ್ನಾರು ಹೇಳಾ? 
ಸ್ಪೆಯೋ ಲಿಂಗ ಸ್ಪೆಯೋ ಶರಣ ಸ್ವಯೋ ಭೋಗವೆಂದುದಾಗಿ, 
ಗುಹೇಶ್ವರಾ-ನಿಮ್ಮ ಶರಣ ಸೆಂಗನಬಸೆವಣ ೦ಗೆ 
[x 

ನಮೋ ನಮೋ ಎಂಬೆನು. | Pat Il 


೧೧೩೧ 


ಕೂಡಲಿಲ್ಲದ ಅಗಲಲಿಲ್ಲದ ಘನವ, 
ಕೂಡುವ ಪರಿ ಎಂತವ್ವಾ? 
ಗುಹೇಶ್ವರಲಿಂಗವ ಬೇರೆ ಮಾಡಿ 
ಬೆರಸೆಬಾರದು ಕೇಳಾ ಕೆಳದಿ. | ೪೩೭ ॥ 


೧೧೩೨ 
ಕೂರ್ಮನ ಶಿಶುವಿನ ಸ್ನೇಹೆದಂತಿರಬೇಡಾ ಸಂಗನಬಸೆವಣ್ಣಾ ? 
ಕಾಕಪಿಕಸೆಂಧಾನದಂತಿರಬೇಡಾ ಸೆಂಗನಬಸವಣ್ಣಾ ? 
ಕೊಂಬ ತಪ್ಪದೆ ಹಾಯ್ದ ಕಪಿಯಂತಿರಬೇಡಾ ಸಂಗನಬಸವಣ್ಣಾ ? 
ನೀರು ಕ್ಷೀರವ ಭೇದಿಸಿ ತೆಗೆವ ಹೆಂಸೆಯಂತಿರಬೇಡಾ ಸಂಗನಬಸವಣ್ಣಾ ? 
ಗುಹೇಶ್ವರಲಿಂಗದಲ್ಲಿ ಅವಧಾನ ತಪ್ಪಿ, 
ಮರಳಿ ಅರಸಿದಡುಂಟೆ ಹೇಳಾ ಸಂಗನಬಸವಣ್ಣಾ ? Il Yas I 


೧೧೩೩ 
ಕ್ಷತಯುಗದಲ್ಲಿ ನಾನು ಭಕ್ತಿ ಕಾರಣ 
ಸೊ ಲಕಾಯನೆಂಬ ಗಣೇಶ್ವರನಾಗಿರ್ದೆನಯ್ಯಾ. 
ತ್ರೇತಾಯುಗದಲ್ಲಿ ನಾನು ಭಕ್ತಿ ಕಾರಣ 
ಶೂನ್ಯಕಾಯನೆಂಬ ಗಣೇಶ್ವರನಾಗಿರ್ದೆನಯ್ಯಾ. 
ದ್ವಾಪರದಲ್ಲಿ ನಾನು ಭಕ್ತಿ ಕಾರಣ 
ಅನಿವಿಷನೆಂಬ ಗಣೇಶ್ವರನಾಗಿರ್ದೆನಯ್ಯಾ 
ಕಲಿಯುಗದಲ್ಲಿ ನಾನು ಭಕ್ತಿಕಾರಣ 
ಅಲ್ಲಮಪ್ರಭುವೆಂಬ ಗಣೇಶ್ವರ (ಜಂಗಮ?)ನಾಗಿರ್ದೆ 
ಕಾಣಾ ಗುಹೇಶ್ವರಾ. il PAF Il 


೩೩೬ 


ಅಲ್ಲಮಪ್ರಭುದೇವರ ವಚನಸಂಪುಟ 
೧೧೩೪ 


ಕೃತಯುಗದಲ್ಲಿ ನೀನು 
ಸೈಂದನೆಂಬ ಗಣೇಶ್ವರನಾಗಿರ್ದುದ ಬಲ್ಲೆ ನಾನು. 
ತ್ರೇತಾಯುಗದಲ್ಲಿ ನೀನು 
ನೀಲಲೋಜಹಿತನೆಂಬ ಗಣೇಶ್ವರನಾಗಿರ್ದುದ ಬಲ್ಲೆ ನಾನು. 
ದ್ವಾಪರದಲ್ಲಿ ನೀನು 
ವೃಷಭನೆಂಬ ಗಣೇಶ್ವರನಾಗಿರ್ದುದ ಬಲ್ಲೆ ನಾನು. 
ಕಲಿಯುಗದಲ್ಲಿ ನೀನು 
ಬಸೆವನೆಂಬ ಗಣೇಶ್ವರನಾಗಿ, ಸರ್ವಾಚಾರ ಸಂಪನ್ನನಾಗಿ, 
ಭಕ್ತಿಜ್ಞಾನವ ಕಂದೆರವೆಯ ಮಾಡಿ, 
ಶಿವಾಚಾರದ ಘನದ ಬೆಳೆವಿಗೆಯ ಮಾಡಿ, 
ಶಿವಭಕ್ತಿಯ ಧ್ವಜವನೆತ್ತಿಸಿ ಮರ್ತ್ಯಲೋಕದೊಳಗೆ: 
ಹರಹಿದ ಭೇದವ ಭೇದಿಸಿ ನೋಡಿ ಆನು ಅರಿದೆ. 
ಗುಹೇಶ್ವರ ಸಾಕ್ಷಿಯಾಗಿ ನಿನ್ನ ಮಹಾತ್ಮೆಗೆ 
ನಮೋ ನಮೋ ಎನುತಿರ್ದೆನು ಕಾಣಾ ಸಂಗನಬಸವಣ್ಣಾ | Il ೪೪೦ I 
೧೧೩೫ 
ಕೃತ್ಯಕ್ಕೆ ಬಾರದ ಲಿಂಗವ ಕೃತ್ಯಕ್ಕೆ ತಂದವರಾರೊ? 
ವಾಜ್ಮನಕ್ಕಗೋಚರ ಲಿಂಗ, ಬೊಟ್ಟಿಡಲೆಡೆದೆರಹಿಲ್ಲದ ಲಿಂಗ! 
ಪರಾತ್ಸರಗುರು ಕೊಟ್ಟ, ಶಿಷ್ಯ ತೆಗೆದುಕೊಂಡ ಎಂಬ 
ರಟ್ಟೆಯ ಭಂಡರ ನೋಡಾ ಗುಹೇಶ್ವರಾ. | ೪೪೧ || 


೧೧೩೬ 


ಕೆಂಡದ ಗಿರಿಯ ಅರಿಗಿನ ಬಾಣದಲೆಚ್ಛಡೆ 
ಮರಳಿ ಆ ಬಾಣವನರಸೆಲುಂಟೆ? 
ಮಂಜಿನ ಶಿವಾಲಯಕ್ಕೆ ಬಿಸಿಲ ಕಳಸವುಂಟೆ? 
ಗುಹೇಶ್ವರನೆಂಬ ಲಿಂಗವನರಿದ ಬಳಿಕ 
ಮತ್ತೆ ಮರಳಿ ನೆನೆಯಲುಂಟೆ? | ೪೪೨ | 


ಕೆಟ್ಟ ಒಡವೆಯನರಸೆ ಹೋಗಿ, 
ಆ ಕೆಟ್ಟ ಒಡವೆಯ ಕಂಡ ಬಳಿಕ್ಕ ಆರನೂ ಕೇಳಲಿಲ್ಲ ಹೇಳಲಿಲ್ಲ 


ಹೆಚ್ಚಿನ ವಚನಗಳು ೩೩೭ 


ಅದು ಮುನ್ನಲಿದ್ದ ಹಾಂಗೆ ಆಯಿತ್ತು. 

ಅಂತು ಶರಣನು ಆ ಪರಿಯಲೆ ತನ್ನ ಸ್ಪಯಾನುಭಾವದಿಂದ 

ತನ್ನ ನಿಜವ ತಾ ಕಂಡು ಸೈವೆರಗಾಗಿರಲು, 

ಅದನ್ನು ಅಜ್ಞಾನಿಗಳು ಬಲ್ಲರೆ ಗುಹೇಶ್ವರಾ? Il ೪೪೩ Il 


೧೧೩೮ 


ಕೆರೆ ದೇಗುಲಂಗಳೆಲ್ಲವು ಹಿಂದಣ ಅಡಿವಜ್ಜೆಗೆ ಒಳಗು. 
ಕರ್ಮಕಾಂಡ ಯೋಗಂಗಳೆಲ್ಲವು ಭವದ ತೆಕ್ಕೆಗೆ ಒಳಗು. 
ಹಿಂದಣ ಮುಂದಣ ಸೆಂದನಳಿದು 


ಗುಹೇಶ್ವರಲಿಂಗದಲ್ಲಿ ಸೆಲೆ ಸೆಂದಿರಬೇಕು ಸಿದ್ಧ ರಾಮಯಖ್ಯಾ. lt YoY I 


೧೧೩೯ 


ಕೆರೆಯ ಕಟ್ಟಿಸುವ ಒಡ್ಡ ನ ಪ್ರತಾಪವನೇ k 
ನೆಲನನಗಿದು ಜಲವ ಮೊಗೆದಿಹೆನೆಂಬ ಬಳಲಿಕೆಯ ನೋಡಾ. 
ಒಂದು ಕಲ್ಲನು ಕಡಿದು ಮತ್ತೊಂದು ಕಲ್ಲಿಗೆ 
ಭೋಗವ ಕೊಟ್ಟಿಹೆನೆಂಬ ಅಜ್ಞಾನವಿವೇನೊ? 
ಗುಹೇಶ್ವರಾ ಈ ಇರವಿನ ಪರಿಗೆ ಬೆರಗಾದೆನು! | ೪H || 


೧೧೪೦ 

ಕೆರೆಯೊಡೆದ ಬಳಿಕ ತೂಬು ತಡೆಯಬಲಖ್ಲುದೆ? 
ಒಡೆದ ಮಡಕೆಗೆ ಒತ್ತುಮಣ್ಣ ಕೊಟ್ಟಡೆ ನಿಲ್ಲಬಲ್ಲುದೆ? 
ಮುತ್ತೊಡೆದಡೆ ಹೆತ್ತಬಲ್ಲುದ? ಸುರಚಾಪ ನಿರ್ಧರವಾಗಬಲ್ಗುದೆ? 
ಚಿತ್ತ ಒಡೆದಡೆ ಭಕ್ತಿ ನೆಲೆಗೊಳ್ಳದು. 
ಭಕ್ತಿ ಬೀಸೆರವಾದಡೆ ಮುಕ್ತಿಯೆಂಬುದು ಎಂದೆಂದಿಗೂ ಇಲ್ಲ. 
ಇದು ಕಾರಣ: ಎನ್ನೆ ಚಿತ್ತ ಗುಹೇಶ್ವರಲಿಂಗವನಪ್ಪಿ, 
ಉಭಯವಾಗದೆ ಭಕಿ ಬೀಸರವಾಗದೆ 
ಎನ್ನಿದಿರೊಳಿರುವ ಸಂಗನ ಬಸವಣ್ಣ ನ ನಿಜ ಚಿನೆಳಗಿನೊಳಗೆ ಕೂಡಿ, 
ನಿಲವು ನೆಳಲು ಕೂಡಿ ಬಯಲ ಸೇರಿದಂತೆ 
ನಿತ್ಯ ಮುಕ್ತನಾದೆನಲ್ಲದೆ ಎಲ್ಲರ ಪರಿಯಂತಲ್ಲ. 
ಎನ್ನ ಪರಿ ಬೇರೆ-ನೋಡಾ ಸೆಂಗನಬಸವಣ್ಣಾ. ll Pvt I 


೩೩೮ 


ಅಲ್ಲಮಪ್ರಭುದೇವರ ವಚನಸಂಪುಟ 


೧೧೪೧ 


ಕೆಲಬರು ಕಂಡೆವೆಂಬರು, ಕೆಲಬರು ಕಾಣೆವೆಂಬರು. 
ತಾರಾಮಂಡಲವೆ? ಸೋೊರ್ಯಮಂಡಲವೆ? 
ಗುಹೇಶ ಶರನಿಪ್ಪು ದು ಚಂದ್ರಗಿರಿಪಟ್ಟ ಟ್ವಣವು! | ೪೪೭ 1 


೧೧೪೨ 


ಕೆಳಗೇಳು ಭುವನಂಗಳಿಲ್ಲದಂದು, ಮೇಲೇಳು ಭುವನಂಗಳಿಲ್ಲದಂದು,- 
ಅಂದು ಆದ ಗುರು, ಅಂದು ಆದ ಲಿಂಗ, ಅಂದು ಆದ ಜಂಗಮ 
ಅಂದು ಆದ ಪ್ರಸಾದ, ಅಂಡು ಆದ ಪಾದೋದಕ. 
ಇಂದಿನದಾವುದೂ ಹೊಸತಿಲ್ಲಯ್ಯಾ. 
ಶಶಿಧರಂಗೆ ವೃಷಭನಾಗಿದ್ದಂದು 
ಗುಹೇಶ್ವರನ ಶರಣ ಸಂಗನಬಸವಣ್ಣಾ ನಂನೆ ಸಾಹಿತ್ಯನು. | ೪೪೮ Il 


೧೧೪೩ 


ಕಳಗೇಳು ಲೋಕಂಗಳಿಲ್ಲದ ಮುನ್ನ, ಮೇಲೇಳು ಲೋಕಂಗಳಿಲ್ಲದ ಮುನ್ನ 
ಸಹಸ್ರ (ಸಮಸ್ತ?) ಬ ್ರಹ್ಮಾಂಡಂಗಳಿಲ್ಲದ ಮುನ್ನ, ಅಲ್ಲಿಂದತ್ತತ್ತ: 
ಬಸವಣ್ಣಾ ನೀನು ಲಿಂಗಭಕ್ತ, ಜಂಗಮಪ್ರಾ ಜಿ 
ಶಶಿಧರನ 'ಶರಣಂಗೆ ವೃಷಧರ ಸ್ವಾಯತವಾಗಿ, 
ನಮ್ಮ ಗುಹೇಶ್ವರಲಿಂಗಕ್ಕೆ ಸೆಂಗನಬಸೆವಣ್ಣನೆ ಭಕ್ಕನೆಂದರಿದು 
ನಾನು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನುತಿರ್ದೆನು. ll ೪೯ 1 


೧೧೪೪ 


ಕೈಯಲ್ಲಿ ಕಟ್ಟುವರು ಕೊರಳಲ್ಲಿ ಕಟ್ಟುವರು, 
ಮೈಯಲ್ಲಿ ಕಟ್ಟುವರು ಮಂಡೆಯಲ್ಲಿ ಕಟ್ಟುವರು, 
ಮನದಲ್ಲಿ ಲಿಂಗವ ಕಟ್ಟರಾಗಿ! 
ಆದ್ಯರು ಹೋದರೆಂದು ವಾಯಕ್ಕೆ ಸಾವರು. 
ಸಾವುದು ವಿಚಾರವೆ ಗುಹೇಶ್ವರಾ? | ೪೫೦ | 


೧೧೪೫ 


ಕೈಯಲ್ಲಿ ಡಾಣೆ ಮನದಲ್ಲಿ ಕ್ರೋಧ ವಚನದಲ್ಲಿ ಕಿಂಕಿಲ, 
ಲಿಂಗದ ವಾರ್ತೆ ನಿನಗೇಕೆ ಹೇಳಾ ಬಸೆವಾ? 
ಜಂಗಮವೆ ಲಿಂಗವೆಂಬ ಶಬ್ದ ಸೆಂದೇಹಸೊತಕಿ ನೀನು, 


ಹೆಚ್ಚಿನ ವಚನಗಳು 


ಸೆಜ್ಜನ ಸೆದ್ಭಕ್ಷಿಯ ಮಾತು ನೀನಗೇಕೆ ಹೇಳಾ ಬಸವಾ? 
ಕಬ್ಬುನದ ರೂಪು ಪರುಷವ ಮುಟ್ಟಿದಚೆ ಹೊನ್ನಾ ಯಿತ್ತಲ್ಲದೆ 
ಪರುಷವಪ್ಪು ದೆ ಹೇಳಾ ಬಸವಾ? 


ಗುಹೇಶ  ರನಂಬ ಪರುಷದ ಪುತ್ವ ಸೈ ಳಿಯನರಿಯಬಲ್ಲಡೆ 
ನಿನ್ನ ನೀನೇ ತಿಳಿದು ನೋಡಾ ಸಂಗನಬಸವಣ್ಣಾ. 


೧೧೪೬ 
ಕೈಲಾಸಕ್ಕೆ ಹೋದವಲ್ಲೆಲ್ಲ ಕೈ ಸೆರೆಯಾದರು. 
ಲಿಂಗದಲ್ಲಿ ಲೀಯವಾದವರೆಲ್ಲ ಸಂಧನಕ್ಕೊಳಗಾದರು. 
ಸಾಲೋಕ್ಯ ಸಾಮೀಪ ಶೆ ಸಾರೂಪ್ಯ ಸಾಯುಜ್ಯದವರೆಲ್ಲ 
ಎಡೆಯಾಡತ್ತಿ, ದ ರು. 
ಗುಹೇಶ್ವರಾ ನಿಮ್ಮ ಶರಣ ಸೆಂಗನಬಸೆವಣ 
[x 
ಜಂಗಮಪ್ರಸಾದಿಯಾದನಾಗಿ ಸ್ವಯಲಿಂಗವಾದ! 
೧೧೪೭ 
ಕೈಲಾಸೆವೆಂಬುದೊಂದು ಬೆಳ್ಳಿಯ ಬೆಟ್ಟ, 
ಅಲಿದಾ ತ ರುದ ನೊಬ್ಲ. 
ಇ" ಶ್ರ ಬ 
ಆ ಬೆಟ್ಟಕ್ಕೂ ಆಅ ರುದ್ರಂಗೆಯೂ 
ಪ್ರಳೆಯವುಂಟೆಂಬುದ 
ಗುಹೇಶ್ವರಾ ನಿಮ್ಮ ಶರಣ ಬಲ್ಲನು. 


೧೧೪೮ 


ಕೊಂಡ ಆಹಾರದ ರಸವ ಕಟ್ಟಿ, 
ಯೋಗಿಗಳಾದೆವೆಂಬ 
ಭಂಡರು ನೀವು ಕೇಳಿರೊ. 


ಜೋಡು ದೇಹದ ಮಲಿನವ ಕಟ್ಟಿ ಮಾಯೆಯ ಗೆದ್ದಿಹೆವೆಂಬರು. 


ಬಿಂದುವಿನ ಸೆಂಚವನಿವರೆತ್ತ ಬಲ್ಲರು? 

ಮನದ ಮಲಿನವೆ ಮಾಯೆ, ಮನದ ಸೆಂಚವೆ ಬಿಂದು. 
ಇಂತಪ್ಪ ಬಿಂದುವ ಕಟ್ಟಿ ಮಾಯೆಯ ಗೆಲಲರಿಯದವರು 
ಅವರೆತ್ತ ಣ ಯೋಗಿಗಳು ಗುಹೇಶ್ವರಾ? 


೩೩೯ 


Il ೪೫೧ ॥| 


V ೪೫೨ Il 


Il 9೫4 | 


| ೪೫೪ | 


೩೪೦ 


ಅಲ್ಲಮಪ್ಪಭುದೇವರ ವಚನಸಂಪುಟ 
೧೧೪೯ 


ಕೋಪತಾಪವೆಂಬುದು ಅರಿವಿನೊಳೆಗೆ, 
ಭಕ್ತಿಯುಕ್ತಿ ಎಂಬುದು ನಿತ್ಯದೊಳಗೆ. 
ಭಾವದ ಬಗೆಗೆ ಬಣ್ಣಲಐಟ್ಟುಕೊಂಡಡೆ 
ನಿರ್ಭಾವಿಕಂಗೆ ಅದು ಸಹಜವೆ? 
ಬಂದ ಶರಣರ ನಿಲವನರಿದು, 
ಸಂದುಸೆಂಶಯವಳಿದು ನಂಬದಿದ್ದಡೆ, 
ಹಿಂದು ಮುಂದಾಗಿ ಹೋಹನು ಕಾಣಾ 
ನಮ್ಮ ಗುಹೇಶ್ವರಲಿಂಗವು. ॥ ೪೫೫ ॥ 


೧೧೫೦ 


ಕೌಪ ಕಾಷಾಯಾಂಬರವ ಕಟ್ಟೆ, 
ಮಂಡೆ ಬೋಳಾದಡೇನಯ್ಯಾ, 
ಎನ್ನಲ್ಲಿ ನಿಜವಿಲ್ಲದನ್ನ ಕೃ? 
ಹೊನ್ನು ಹೆಣ್ಣು ಮಣ್ಣು ತ್ರಿವಿಧವ ತೊರೆದಡೇನಯ್ಯಾ 
ಮನದಲ್ಲಿ ವ್ರತಿಯಾಗದನ್ನ ಕ್ಕ? 
ಹುಸಿವು ತೃಷೆ ವ್ಯಸೆನಾದಿಗಳ ಬಿಟ್ಟಡೇನಯ್ಯಾ 
ಅರ್ಥದಿಚ್ಛೈ ಮನದಲ್ಲಿ ಹಿಂಗದನ್ನ ಕೃ? 
ಆಸು ಜಂಗಮವೆ? 
ಆನು ಹಿರಿಯನಾದೆನಲ್ಲದೆ ಆನು ಜಂಗಮವೆ 
ಒಡಲಿಲ್ಲದಾತ ಬಸವಣ್ಣ, ಪ್ರಾಣಎಲ್ಲದಾತ ಬಸವಣ್ಣ. 
[ಎನ್ನ] ಬಸೆವಣ್ಣ ನಾಗಿ ಹುಟ್ಟಿಸದೆ 


ಪ್ರಭುವಾಗಿ ಏಕೆ ಹುಟ್ಟಿಸಿದೆ ಗುಹೇಶ್ವರಾ? | ೪೫೬ | 
೧೧೫೧ 
ಕ್ರಿಯಾದೀಕ್ಷೆ ಮಂತ್ರದೀ ಕ್ಲೆ ಹೀನರಿಗೆ 
ಜಂಗಮ ಪಾದೋದಕ ಪ್ರಸಾದವ ಕೊಡುವನೊಬ್ಬ ಜಂಗಮದ್ರೋಹಿ ನೋಡ! 
ಗುಹೇಶ್ವರಲಿಂಗವೆ! | ೪೫೭ | 
೧೧೫೬೨ 


ಕ್ರಿಯಾಮಧನವಿಲ್ಲದೆ ಕಾಣಬಂದುದೆ ಇಕ್ಷುವಿನೊಳಗಣ ಮಧುರ? 
ಕ್ರಿಯಾಮಥನವಿಲ್ಲದೆ ಕಾಣಬಂದುದೆ ತಿಲದೊಳಗಣ ತೈಲ? 


ಹೆಚ್ಚಿನ ವಚನಗಳು ೩೪೧ 


ಕ್ರಿಯಾಮಧಥನವಿಲ್ಲದೆ ಕಾಣಬಂದುದೆ ಕ್ಷೀರದೊಳಗಣ ಫೃತ? 

ಕ್ರಿಯಾಮಥನವಿಲ್ಲದೆ ಕಾಣಬಂದುದೆ ಕಾಷ್ಮದೊಳಗಣ ಅಗ್ನಿ? 

ಇದು ಕಾರಣ, 

ನಮ್ಮ ಗುಹೇಶ್ವರಲಿಂಗವ ತನ್ನೊ ಳರಿದೆನೆಂಬ ಮಹಂತಂಗೆ 

ಸತ್‌ಕ್ರಿಯಾಚರಣೆಯೆ ಸಾಧನ ಕಾಣಿಭೋ. ॥ ೪೫ಲ ॥॥ 


೧೧೫೩ 


ಕ್ಷೀರಕ್ಕೆ ತವರಾಜವ ಹೊಯ್ಸಲ್ಲಿ, ಬೇರೆ ಲೇಸು ಕಪ್ಪವನರಸುವರೆ? 
ಅಂಗಕ್ಕೆ ತಿಮಿರವಾದಲ್ಲಿ ಅಂಗುಲ ಮುಟ್ಟಿ ತಿಮಿರದ ಅಂಗವ ಕೆಡಿಸಿದಡೆ, 
> ಅಂಗಕ್ಕೆ ಮಿಥ್ಯವುಂಟಿ? 
ಎನ್ನಂಗವು ತಾನಾದ ಕಾರಣ, "ನೀನು' ಎಂಬ ನಾಮ ಬೇರಿಲ್ಲ 
ಗುಹೇಶ್ವರಲಿಂಗವು ನೀನಾದ ಕಾರೂ. ll ೪೫೯ | 


೧೧೫೪ 


ಕ್ಷೀರಸಾಗರಮೊಳಗಿರ್ದ ಹಂಸೆಗೆ ಹಾಲ ಬಯಸೆಲುಂಟೆ? 
ಪುಷ್ಪ ದೆಣಳಗಿರ್ದ ತುಂಬಿಗೆ ಪರಿಮಳವನರೆಸೆಲುಂಟೆ? 
ತಾವು ಲಿಂಗದೊಳಗಿರ್ದು, 
ಬೇರೆ ಇತರ ಕಾಮ್ಯಾರ್ಥದೊಳಗಿರ್ಪ 
ಭ್ರಾಂತರನೇನೆಂಬೆನಯ್ಯಾ ಗುಹೇಶ್ವರಾ. Il P೬0 I 


೧೧೫೫ 


ಕ್ಷೀರಸಾಗರದೊಳಗಿರ್ದು ಆಕಳ ಚಿಂತೆಯೇಕೆ? 

ಮೇರುಮಂದಿರದೊಳಗಿರ್ದು ಜರಗ ತೊಳೆವ ಚಿಂತೆಯೇಕೆ? 
ಶ್ರೀಗುರುವಿನೊಳಗಿರ್ದು ತತ್ವವಿದ್ಯೆಯ ಚಿಂತೆಯೇಕೆ? 

ಪ್ರಸಾದದೊಳಗಿರ್ದು ಮುಕ್ತಿಯ ಚಿಂತೆಯೇಕೆ? 

ಕರಸ್ಥೆ ಲಕೆ ಲಿಂಗ ಬಂದ ಬಳಿಕ 

ಇನ್ನಾವ ಚಿಂತೆ ಹೇಳಾ, ಗುಹೇಶ್ವರಾ. Il ೪೬೧ Il 


೧೧೫೬ 
ಖಂಡಿತವಿಲ್ಲಾ ಗಿ ಸರ್ವಾಂಗವೆಲ್ಲವೂ ನಾಸಿಕವಾಯಿತ್ತು é 
ತಾನಲ್ಲದೆ ಅನ್ಯ ವಾಸನೆ ಇಲ್ಲವಾಗಿ, 
ಅಲ್ಲಿಯೆ ಮಹತ್ತಪ್ಪ ಪೃಥ್ವಿಯಡಗಿತ್ತು 
ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ಜಿಪ್ವಿಯಾಯಿತ್ತು 


ಳಾ ಅಲ್ಲಮಪ್ರಭುದೇವರ ವಚನಸಂಪುಟ 


ತಾನಲ್ಲದೆ. ಅನ್ಯ ರುಚಿ ಇಲ್ಲವಾಗಿ, 

ಅಲ್ಲಿಯೆ ಮಹತ್ತಪ್ಪ ಅಷ್ಟು ಅಡಗಿತ್ತು. 
ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ನೇತ್ರವಾಯಿತ್ತು. 
ತಾನಲ್ಲದೆ ಅನ್ಯ ರೂಪಿಲ್ಲವಾಗಿ, 

ಅಲ್ಲಿಯೆ ಮಹತ್ತಪ್ಪ ಅಗ್ನಿ ಅಡಗಿತ್ತು. 
ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ತ್ವಕ್ಕಾಯಿತ್ತು. 
ತಾನಲ್ಲದೆ ಅನ್ನ ಸೋಂಕಿಲ್ಲವಾಗಿ, 

ಅಲ್ಲಿಯೆ ಮಹತ್ತಪ್ಪ ವಾಯು ಅಡಗಿತ್ತು. 
ಖಂಡಿತವಿಲ್ಲಾ ಸರ್ವಾಂಗವೆಲ್ಲವೂ ಶ್ರೋತ್ರವಾಯಿತ್ತು. 
ತಾನಲ್ಲದೆ ಅನ್ಯ ಶಬ್ದವಿಲ್ಲಾಗಿ, 

ಅಲ್ಲಿಯೆ ಮಹತ್ತಪ್ಪ ಆಕಾಶವಡಗಿತ್ತು. 

ಇಂತು ಪಂಚಭೂತಂಗಳಡಗಿದಡೆ, 

ಅದರೊಳಗೆ ಜಗತ್ತಡಗಿದ ಭೇದವದೆ. 
ಪಂಚವರ್ಣಾತೀತವಾಗಿ ಮಹೆತ್ತನೊಳಕೊಂಡ 

ಶರಣನ ಭೇದವನು ಏನೆಂದುಪಮಿಸುವೆನಯ್ಯಾ ಗುಹೇಶ್ವರಾ. | P೬೨ I 


೧೧೫೭ 


ಗಂಗಾದೇವಿ ಮುಂಡೆಯಾದಳ್ಲು, 
ಗೌರೀಡೇವಿ ಓಲೆಯ ಕಳೆದಳು. 
ಚಂದ್ರಸೂರ್ಯರಿಬ್ಬರೂ ನೀರಿಳಿದರು. 
ವಾಯುದೇವ ವಿಮಾನವ ಹೊತ್ತ, 
ವಾಸುದೇವ ತಲೆಗೊಳಿ ಯನಿರಿದ. 
ಅಲ್ಲಿಂದತ್ತ ಗುಹೇಶ್ವರ ಸತ್ತನೆಂಬ ಸುದ್ದಿ! ll P೬4 1 


೧೧೫೮ 


ಗಂಗೆಯ ತಡಿಯಲೊಂದು ಐವಾಗಿಲ ಪಟ್ಟಣದ ಕಾಲುವಳ್ಳಿಯಲ್ಲಿ 
ಹುಟ್ಟಿ ಬೆಳೆದೆ ನಾನು. 
ತರುವಕ್ಕಳ ಕೂಡಿ ನೀರಾಟವ ಹೊಕ್ಕು, 
ಉಟ್ಟುದ ಹೋಗಾಡಿಹಳೆಂದು 
ಬಾಯ ಬಾಯ ಕುಟ್ಟಿ, 
ಬ್ರಹ್ಮ ಪಾಶವೆಂಬ ಕಿರಿಗೆಯನುಗಿದುಕೊಂಡಳು ನಮ್ಮವ್ವ. 
ಇಂತಪ್ಪ ತಾಯಿತಂದೆಯರ ಕೂಡೆ ಮುನಿದು ಹೋಗಿ, 


ಹೆಚ್ಚಿನ ವಚನಗಳು ೩೪೩ 


ಗುಹೇಶ್ವರನಲ್ಲಯ್ಯನ ಮೊರೆಹೊಕ್ಳೆ. 
ಇನ್ನು ಮರಳಿ ಬಂದು ಆ ಕಿರಿಗೆಯನುಟ್ಟಿನಾದಡೆ 
ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. Il P೬೪ || 
೧೧೫೯ 
ಗಗನಕ್ಕೆ ನಿಚ್ಚಣಣಿಕೆಯನಿಕ್ಸಿದವರುಂಟೆ? 
ವಾಯುವಿನ ಸ್ಸ ಳವನರಿದವರುಂಟೆ? 
ಅಂಬುಧಿಯ ಗುಣ್ಣನಳೆದವರುಂಟೆ? 
ಲಿಂಗದ ಪ್ರಮಾಣ ಹೇಳಬಹುದೆ? 
ಚಂದ್ರಮಂಡಲ ತಾರಾಮಂಡಲ ಸೂರ್ಯಮಂಡಲ ಇತ್ತಿ ತ್ರ ಲಯ್ಯಾ! 
ಪಂಚಮುಖವಾಗಿ, ನೊಸಲಕಣ್ಣು ಚತುರ್ಭುಜ ಅಣುಮಾತ್ರವೆ? 
ಒಬ್ಬ ಶರಣನಾಗಿ ಗುಹೇಶ್ವರನೆಂಬ ಘನನೆಲೆಯ ಬಲ್ಲಡೆ 
ಅಲ್ಲಿಂದತ್ತ ಶರಣು ಶರಣು. ll ೪೬೫ Il 


೧೧೬೦ 


ಗಗನಪವನದ ಮೇಲೆ ಉದಯಮುಖದನುಭಾವ, 
ಸೆದಮದದ ಗಜವ ನಿಲಿಸುವ ಮಾವತಿಗ ಬಂದ. 
ಅಷ್ಟದಳಕಮಲದೊಳು ಸೈಪ್ಟೀಿಯಂಕುರ ಭಜನೆ; 
ಮೆಟ್ಟಿ ನಿಂದಾತ ಪರಮಯೋಗಿಯಾಗದೆ ಮಾಣ! 
ಬಯಲ ಬಣ್ಣ ವ ತುಂಬಿ, ನೆಳಲ ಶೃಂಗಾರವ ಮಾಡಿದ 
ಗುಹೇಶ್ವರನ ಶರಣ ಚೆನ್ನ ಬಸೆನವಣ್ಣ ೦ಗೆ ಶರಣೆನುತಿರ್ದೆನು. | PEt I 


೧೧೬೧ 


ಗತಿಗೆಟ್ಟು ಧೃತಿಗೆಟ್ಟು ಮತಿಗೆಟ್ಟವ ನಾನಯ್ಯಾ. 
ನಡೆವಡೆ ಶಕ್ತಿಯಿಲ್ಲ ನುಡಿವಡೆ ಜಿಹ್ವೈಯಿಲ್ಲ. 
ಇದಿರಲೊಬ್ಬರ ಉಪಚಾರ ಸೇರದು ನೋಡಾ ಎಮಗೆ. 
ಬಂದ ಬರವನರಿದು ನಿಂದ ನಿಲವನರಿದು ಕೂಡಬಲ್ಲ ಶರಣಂಗೆ, 
ಬೇರೊಂದು ಏಕಾಂತವೆಂಬ ಸೆಂದೇಹ ಉಂಟೆ? 
ತೆರಹಿಲ್ಲದ ಘನವನೊಳಕೊಂಡ ಬಳಿಕ 
ಒಬರಲೆಡೆಯುಂಟೆ ನಮ್ಮ ಗುಹೇಶ್ವರಲಿಂಗಕ್ಕೆ? | PLE 


pe 


ಅಲ್ಲಮಪ್ತ್ಪಭುದೇವರ ವಚನಸಂಪುಟ 


೧೧೬೨ 
ಗತಿವಿರಹಿತನೇನೆಂಬೆ, ಎಂತೆಂಬೆ? 
ಅಘಟಿತ ಘಟಿತ ಅಖಂಡಿತ ಮಹಿಮನನೇನೆಂಬೆನೇನೆಂಬೆ? 
ಆದಿಯಿಂದತ್ತತ್ತ ಗುಹೇಶ್ವರ! 
ಅಲ್ಲಯ್ಯನ ಸೆಳುಹು ಜಗಕ್ಕೆ ಪಾವನ. Il ೪೬೮ I 


೧೧೬೩ 


ಗಿಡುವಿಲ್ಲದ ಪುಷ್ಪಕ್ಕೆ ಕುಸುಮವಿಲ್ಲದ ಪರಿಮಳವಿದ್ದಿತ್ತ ಯ್ಯಾ! 
"ಕ್ಷಂ ಕ್ಷಂ' ಎನುತ್ತಿದ್ದಿ ; 
“ಹೆಂ ಹೆಂ' ಎನುತ್ತಿದ್ದಿ ತಯ್ಕಾ.. 
ಎ" 
ಬಯಲುವಿಡಿದು ಹೋದಡೆ, 
ಪಿಂಡಕ್ಕೆ ಹೆಣನ ಸುಡುವರಿಲ್ಲ ಗುಹೇಶ್ವರಾ! I ೪೬೯ Il 


೧೧೬೪ 


ಗಿರಿಗಳ ಗುಹೆಗಳ ಕಂದರದಲ್ಲಿ, ನೆಲಹೊಲನ ಮುಟ್ಟದೆ ಇಪ್ಪೆ ದೇವಾ! 
ಮನಕ್ಕೆ ಅಗಮ್ಯ ಅಗೋಚರನಾಗಿ, ಅಲ್ಲಲ್ಲಿ ಎಲ್ಲೆಲ್ಲಿಯೂ ನೀನೆ ಇಪ್ಪ ಯಯ್ಯಾ! 
ಗುಹೇಶ್ವರಾ ನಿಮ್ಮನು ಅಗಲಕ್ಕೆ ಹರಿವರಿದು ಕಂಡೆ ನಾನು. Il ೪೭೦ | 


೧೧೬೫ 


ಗುದ ಲಿಂಗ ನಾಭಿಕಮಲದಿಂದ ಮೇಲಿ ಷಡಂಗುಲವನೊತ್ತಿದಡೆ 
ಕಣ್ಲಿಲ್ಲದೆ ಕಾಣಬಹುದು ಲಂಗಪ್ರಕಾಶವ, 
ಕಿವಿಯಿಲ್ಲದೆ ಕೇಳಬಹುದು ಮಹಾನಾದ ಸುನಾದವ 
ಕಂಡು ಕೇಳಿದ ಬಳಿಕ ಮನ ನಂಬದಿದ್ದಡೆ 
ಮಕ್ಕಳಾಟಿಕೆ ತಪ್ಪದು ಗುಹೇಶ್ವರಾ. Il ೪೭೧ 


೧೧೬೬ 


ಗುರುತತ್ವದಲ್ಲಿ ಹುಟ್ಟಿ, ಶಿವತತ್ವದಲ್ಲಿ ಬೆಳೆದು 
ಪರತತ್ವದಲ್ಲ ಮಗ್ಗವಾದ ಶರಣಂಗೆ 

ಕಾಯುಎಡಿದಡೆ:ನು? ಕಾಯವಮಾದು ನಿರ್ವಯಲಾದಡೇನಮು? 
ಕಾಯಸಮಾಧಿ ಕರಣಸೆಮಾಧಿ ಭಾವಸೆಮಾಧಿಯಾದ ಬಳಿಕ, 
ಗುಹೀಶ್ವರರಂಗದಲ್ಲಿ ಬಯಲಭ್ರಮೆಯ ಕಳೆದು 


iin ci caid cc 


ಹೆಚ್ಚಿನ ವಚನಗಳು ೩೪೫ 


ಸುಜ್ಞಾನಸಮಾಧಿಯನೆಯ್ದಬಲ್ಲಡೆ 
ಅದೇ ನಿಜಸಮಾಧಿ ಕೇಳಾ ಸಿದ ್ಸರಾಮಯ್ಯಾ. Il ೪೭೨ Il 


೧೧೬೭ 


ಗುರುವ ನೆನೆನೆಹೆನೆಂದು ನೆನೆಯುತ್ತ ದ್ದಡೆ 
ನೆನೆವ ಮನವು ತಾನು ಗುರುವಾಯಿತು ನೋಡಾ. 
ಆಹಾ! ಮಹಾದೇವ, 
ಇನ್ನಾ ವುದರಿಂದ? ಆವುದನು? ಏನೆಂದು ನೆನೆವೆ? 
ಮನವೆ ಗುರುವಾದ ಕಾರಣ.- 
ಮನವೆ ಗುರುವಾಗಿ ನೆನಹನಿಂಬುಗೊಂಡನು 
ಗುಹೇಶ್ವರಲಿಂಗ ಚೋದ್ಯಚರಿತ್ರನು! Il ೪೭4 Il 


೧೧೬೮ 


ಗುರುವಿಂಗೂ ಶಿಷ್ಯಂಗೂ,- 
ಆವುದು ದೂರ? ಆವುದು ಸಾರೆ? ಎಂಬುದನು, ಆರುಬಲ್ಲರು? 
ಗುರುವೆ ಶಿಷ್ಯನಾದ ತನ್ನ ಎನೋದಕ್ಕೆ, ಶಿಷ್ಯನೆ ಗುರುವಾದ ತನ್ನ ವಿನೋದಕ್ಕೆ. 
ಕರ್ಮವೆಂಬ ಕೌಟಿಲ್ಯ ಎಡೆವೊಕ್ಕ ಕಾರಣ, ಭಿನ್ನವಾಗಿ ಇದ್ದಿತ್ತೆ ೦ದಡೆ, 
ಅದು ನಿಶ್ಚ ಯವಹುದೆ? 


ಪರತತ್ವ ಮಂ ತಿಳಿದು ನೋಡಲು, 

ನೀನೆ ಸೆ ಸ್ವಯಂ ತಿಪ ಪ್ರಕಾಶನೆಂದರಿಯಲ್ಲು, 

ನಿನಗೆ ನೀನೆ ಗುರುವಲ್ಲದೆ' ನಿನ್ನಂದಧಿಕವಪ್ಪ ಗುರುವುಂಟೆ? 

ಇದು ಕಾರಣ ಗುಹೇಶ್ವರಲಿಂಗವು ತಾನೆ ಎಂಬುದನು 

ತನ್ನಿಂದ ತಾನೆ ಅರಿಯಬೇಕು ನೋಡಾ. ll ೪೭೪ 


೧೧೬೯ 


ಗುರುವಿಡಿದ ಅರಿವು ಅರಿವಲ್ಲ, 
ಲಿಂಗವಿಡಿದ ಅರಿವು ಅರಿವಲ್ಲ. 
ಇಲ್ಲದ ಗುರು ಇಲ್ಲದ ಲಿಂಗ! 
ಕಲ್ಪಿತಕ್ಕೆ ಅರಿವಹುವೆ? 
ತನ್ನಿಂದ ತಾನರಿವುದೆ ಅರಿವು ಗುಹೇಶ್ವರಾ. | ೪೭H || 


ಅಲ್ಲಮಪ್ಪಭುದೇವರ ವಚನಸಂಪುಟ 
೧೧೬೦ 


ಗುರುವಿದು ಲಿಂಗವಿದು ಜಂಗಮವಿದು ಎಂಬ ಭೇದವ 
ಏಕವ ಮಾಡಿ ನಿನಗೆ ತೋರಿದವರಾರು ಹೇಳಾ? 
ಆದಿ ಅನಾದಿಯನು ಒಂದು ಮಾಡುವ, 
ಭಾವ ನಿರ್ಭಾವವನು ಅರುಹಿದವರಾರು ಹೇಳಾ? 
ದೀಕ್ಷೆ ಶಿಕ್ಷೆ ಸ್ವಾನುಭಾವದ ಪರಿಯ ತೋರಿ 
ನಿಜಪದದಲ್ಲಿ ನಿಲಿಸಿದವರಾರು ಹೇಳಾ? 
ಗುಹೇಶ್ನರಲಿಂಗದಲ್ಲಿ 
ನಿನ್ನ ಆಯತವ ಹೇಳಾ ಮಡಿವಾಳ ಮಾಚೆಯ್ಯಾ? | P೭೬ Il 


೧೧೭೧ 


ಗುರುವಿನ ಪರಿ ವಿಪರೀತವಾಯಿತ ತ್ರಯ್ಯಾ, 
ಭ್ರಮರ-ಕೀಟ ನ್ಯಾಯದಂತಾಯಿತ್ತು. 
ಗುರು ತನ ್ತ್ಸ ನೆನೆವನ್ನ ಬರ ಎನ್ನನಾ ಗುರುವ ಮಾಡಿದನು. 
ಇನ್ನು ಶಿಷ್ಯನಾಗಿ ಅೀಗುರುವ ಪೂಜಿಸುವರಾರು 
ಹೇಳಾ ಗುಹೇಶ್ವರಾ? | ೪೭೭ I 
೧೧೭೨ 
ಗುರುವಿನ ಪ್ರಾಣ ಲಿಂಗದಲ್ಲಿ ಲೀಯವಾದ ಬಳಿಕ 
ಆ ಲಿಂಗವೆನ ಕರೆಸ ಲಕ್ಕ ಬಂದಿತ್ತು ನೋಡಾ. 
ಇದ್ದಾನೆ ನೋಡಾ ವಿನ್ನ ಗುರು ಅನಿಮಿಷನು ಎನ್ನ ಕರಸ್ಥಲದಲ್ಲಿ. 
ಇದಾ ನೆ ನೋಡಾ ಎನ್ನ ಗುರು ಅನಿಮಿಷನು ಎನ್ನೆ  ಜ್ಞಾನದೊಳೆಗೆ. 
ಇದ್ದಾ ನೆ ನೋಡಾ ಎನ್ನ ಗುರುವಿನ ಗುರು ಪರಮೆಗುರು 
ಬಸವಣ್ಣ ಎನ್ನ ಕಂಗಳ ಮುಂದೆ! 
ಗುಹೇಶ್ವರ ಸಾಕ್ಷಿಯಾಗಿ, 
ಎನ್ನ ಮೇಲೆ ಗುರುದ್ರೋಹವಲ್ಲ ಕಾಣಾ ಚನ್ನ ಬಸವಣ್ಣಾ! ll ೪೭೮ ॥ 


೧೧೭೩ 


ಗುರುವಿನಿಂದಾದ ಕಾಯವ ಬೆರಸಿ, ಗುರುವನೆರಿಯದಾದೆನಯ್ಯಾ. 


ಲಿಂಗದಿಂದಾದ ಜೀವವ ಬೆರಸಿ, ಲಂಗವನರಿಯದಾದೆನಯ್ಯಾ. 
ಜಂಗಮದಿಂದಾದ ಮನವ ಬೆರೆಸಿ ಜಂಗಮವನರಿಯದಾದೆನಯ್ಯಾ. 
ಈ ತ್ರಿವಿಧ ಭಕ್ತಿಯುತ್ತಿಯ ಅರುಹಿಸಿ ಕೊಟ್ಟ 


ಹೆಚ್ಚಿನ ವಚನಗಳು 


ಸಂಗನಬಸವಣ್ಣನ ಬೆರಸಿ-ನೀನು ನಾನು 
ಬದುಕಿದೆವು ಕಾಣಾ ಗುಹೇಶ್ವರಾ. 


೧೧೭೪ 


ಗುರುವೆಂದರಿಯರು, ಹಿರಿಯರೆಂದರಿಯರು: 
ದೇವರೆಂದರಿಯರು, ಭಕ್ತರೆಂದರಿಯರು. 
ಲಿಂಗವೆಂದರಿಯರು, ಜಂಗಮವೆಂದರಿಯರು: 
ಬಂದ ಬರವನರಿಯರು ನಿಂದ ನಿಲವನರಿಯರು. 
ಶಿವಶರಣರ ನೋಯಿಸುವ ಪಾತಕರನೇನೆಂಬೆ? 
ಗುಹೇಶ್ವರಾ, ನಿಮ್ಮ ಮನ ನೊಂದ ನೋವು ಬರಿದೆ ಹೋಗದು. 


೧೧೭೫ 


ಗುರುವೆಂಬಾತ ಶಿಷ್ಯನಂತುವನರಿಯ, 
ಶಿಷ್ಯನೆಂಬಾತ ಗುರುವನಂತುವನರಿಯ. 
ಗುರುವಿನಲ್ಲಿ ಸಮವಿಲ್ಲ, ಶಿಷ್ಯನಲ್ಲಿ ಸಮವಿಲ್ಲ, 
ಜಂಗಮ ಜಂಗಮದಲ್ಲಿ ಸಮವಿಲ್ಲ, ಭಕ್ತ ಭಕ್ತನಲ್ಲಿ ಸಮವಿಲ್ಲ. 
ಇದು ಕಾರಣ ಕಲಿಯುಗದಲ್ಲಿ ಉಪದೇಶವ ಮಾಡುವ 
ಕಾಳು ಕುರಿಕೆಯ ಮಕ್ಕಳನೇನೆಂಬೆ ಗುಹೇಶ್ವರಾ. 


೧೧೭೬ 


ಗುರುವೊಂದೆ ಬಸಿರು, ಲಿಂಗ ಒಂದೆ ಬಸಿರು 
ಜಂಗಮ ಒಂದೆ ಬಸಿರು ಪ್ರಸಾದ ಒಂದೆ ಬಸಿರು- 
ಇದನಾರಯ್ಯಾ ಅಮಳೋಕ್ಕವ ಮಾಡಿ ತೋರಿದವರು? 
ಇದನಾರಯ್ಯಾ ಪ್ರಜ್ವಲಿತವ ಮಾಡಿ ಬೇರೆ ತೋರಿದವರು? 
ಪೂರ್ವಾಚಾರಿ ಭಕ್ತಿಭಾಂಡಾರಿ ಬಸವಣ್ಣಾ 
ಎನಗೆ ನೀನು ಗುಹೇಶ್ವರಲಿಂಗವ ತೋರಿದೆಯಾಗಿ, 
ಲೋಕಾದಿಲೋಕವೆಲ್ಲವು ಎನಗೆ ಕಿಂಚಿತ್‌. 


೧೧೭೭ 


ಗುರು ಶಿಷ್ಯರಿಬ್ಬರೆ ಮಧ್ಯದಲ್ಲಿ ಒಂದು ಮಗು ಹುಟ್ಟಿತ್ತು ನೋಡಾ! 
ಗುರುವಿಂಗೆ ಗುರುವಾದ ಪರಿಯೆಂತೊ? 
ಶಿಷ್ಯಂಗೆ ಶಿಷ್ಯನಾದ ಪರಿಯೆಂತೊ? 


೩೪೭ 


(A 


ll ೪೮೦ I 


Il ೪೮೧ Il 


| ೪೮೨ ll 


೩೪೮ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಆದಿಯ ಲಿಂಗವ ಸಾಧ್ಯ ವ ಮಾಡಿ ತೋರಿದ 
ಗುಹೇಶ್ವ ರನ ಚನ ; ಬಸವಣ್ಣ 0ಗೆ 
ಶರಣೆಂದು ಬದುಕಿವೆನು ಕಾಣಾ ಸುಗನುಸವಣ್ಣಾ £ | ೪೮೩ 1 


೧೧೭೮ 
ಗುರುಸ್ಕೆ ಲಭಕ್ಕರ ಮೂಲ ಜ್ಞಾನಶಕ್ತಿ ಗಳಾರು ಗುರುಸ್ತರೂಪವಾದವು. 
ಆ ಗುರುಸ್ಪರೂಪವನುಳ್ಳ ಶಕ್ತಿಗಳಿಂದ, 
ಪರಮಚ್ಛೈ ತನ್ಯವೆಂಬ ಮಂಟಪ ಉದಯಿಸಿ 
ಸಕಲಲೋಕಕ್ಕೆ ಆದಿಯಾಯಿತ್ತು. 
ಆ ಮಂಟಪದ ಮೇಲೆ ನಾನು ಕುಳಿತು ಸಂತೋಷದಿಂದ 
ಗುಹೇಶ್ವರಲಿಂಗವ ಕಣ್ಣು ತುಂಬಿ ನೋಡಿದ ನೋಟ 
ಸೆಕಲಭತ್ತರಿಗೆ ಕೂಟವಾಯಿತ್ತು ಕಾಣಾ ಸುಗನಬಸೆವಸ್ಥಾ. ॥ ೪೮೪ ॥ 


೧೧೭೯ 


ಗುರುಸೆ ಲ ಲಿಂಗಸಲ ಜಂಗಮಸ್ಸಲ ಪ್ರಸಾದಸ್ಸ ಸ ಲವಡಗಿದ ಕರಸ್ಥಲ 
ಘ ಈ 
ಇನ್ನಾರಿಗೆ ಸಾರಿತ್ತು ? 
ನಿರ್ವಂಚಕತ್ವದ ನಿತ್ಯನಿಜಸ್ಮ ಲವಾದ ಭ್ರ ಸ್ಥ ಲ 
ಇನ್ನಾರಿಗೆ ಸಾರಿತ್ತು ಬಸವಣ್ಣಂಗಲ್ಲದೆ? 


| ಗುಹೇಶ್ವರಾ ನಿಮ್ಮ ಶರೂ ಸಂಗನಬಸವಣ್ಣನ 


ಮರೆಯ ಹೊಕ್ಕು ನಾನು ಬದುಕಿದೆನು. | ೪೮೫ I 
C0೮೦ 


. ಗುರುಸ್ಕಲ ಲಿಂಗಸ್ಥೈಲ ಜಂಗಮಸ್ಥೆಲ ಪ್ರ ಪ್ರಸಾದಸ್ಥಲ- 
ಬಸವಣ್ಣ ನ ಕರಸ್ಥ ಲದೊಳಗೆ ಅಡಗಿತ್ತಲ್ಲ! 
ಇನ್ನಾ ರಿಗೆ ಭಕ್ತಿ ಸ್ಥಲ, ಇನ್ನಾ ರಿಗೆ ಸಾರುವುದೀ ಲಿಂಗಸೆ ಕಲ? 
ಗುಡೇಶ್ವ ರಾ ಸಂಗೆನುಸಮ್ನೂ ನ ಮರೆಸೊಕ್ಕು ಬದುತಿದೆನು. || ೪೮೬ | 


೧೧೮೧ 


ಗುರುಸ್ವಾಯತವಾಯಿತ್ತು ಲಿಂಗಸ್ತ್ರಾಯತವಾಯಿತ್ತು, 
ಜಂಗಮಸ್ವಾಯತವಾಯಿತ್ತು ಬಸವಣ್ಣ ನಿಂದಲೆಂದಡೆ. 
ತನುವಿಲ್ಲದಿರಬೇಕು ಮನವಿಲ್ಲದಿರಬೇಕು ಧನವಿಲ್ಲದಿರಬೇಕು: 
ಅರಿವರತು ಮರಹು ನಷ್ಟವಾಗಿರಬೇಕು. 


ಹೆಚ್ಚನ ವಚನಗಳು ೩೪೯ 


ಗುಹೇಶ್ವರಲಿಂಗದಲ್ಲಿ. 
ನಿರ್ದೇಪಿಯಾದಲ್ಲದೆ ಇಲ್ಲ ಕಾಣ್ಣಾಮಡಿವಾಳೆ ಮಾಚಯ್ಯಾ. I ೪೮೭ ॥ 


೧೧೮೨ 


ಘಟ ಪಟದ ಭಿತ್ತಿಯಂತೆ ಭಿನ್ನವೆಂಬ ಹಾಂಗೆ ಇಹುದು. 
ತಿಳಿದು ನೋಡಿದಡೆ ಭಿನ್ನ ವುಂಟೆ? 
ಘಟದೊಳಗಣ ಬಯಲು, ಪಟಮೊಳಗಣ ನೂಲು; 
ಭಿತ್ತಿಯ ಮೃತ್ತಿಕೆಯಂತೆ ಒಂದಲ್ಲದೆ ಎರಡಿಲ್ಲ. 
ದೇಹಿಗಳೊಳಗೆ ಗುಹೇಶ್ವರನಲ್ಲದೆ ಮತ್ತಾರೂ ಇಲ್ಲ. ll ೪೮೮ ॥॥ 


೧೧೮೦೩ 


ಘನಚ್ಛೈತನ್ಯಜಂಗಮದ ಕಾರಣಾಂಗವಾದಾತ ಗುರು, 
ನಿಜಚ್ಛೈೆತನ್ಯವನುಳ್ಳ ಜಂಗಮದ ಸೊೂಕ್ಕಾಂಗವಾದಾತ ಗುರು, 
ಸುಚ್ಛೆತನ್ಯಜಂಗಮದ ಚರವಿಗ್ರಹವಾದಾತ ಗುರು, 
ಭಕ್ತಾ ಚಾರವನುಳ್ಳ ಸ್ಕೊ ಲಾಂಗವಾದಾತ ಗುರು, 
ಇಂತೀ ಘನಚ್ಛೈತನ್ಯ ಜಂಗಮದ ಸ್ವರೂಪನಾದಾತ ಗುರು. 
ಅಂತಪ್ಪ ಜಂಗಮದ ಸೆಂಬಂಧವಾದ ಶ್ರೀಗುರುವಿಂಗೆ, 
ನಮೋ ನಮೋ ಎಂಬೆನು ಕಾಣಾ ಗುಹೇಶ್ವರಯ್ಯಾ. | ೪೮ | 


೧೧೮೪ 


ಘನವ ನೆನೆವ ಮನದಲ್ಲಿ ತನುವಿನಾಸೆ ಮುನ್ನಿಲ್ಲ, 
ನೆನೆವ ಮನವನೊಳಕೊಂಡ ಘನವನೇನೆಂಬೆನಯ್ಯಾ! 
ತನ್ನಲ್ಲಿ ತಾನೆಯಾಯಿತ್ತು! 
ನೆನಹಳಿದ ನಿರಾಳವ ಕಂಡು ಬೆರಗಾದೆ! 
ಅಂತು ಇಂತು ಎನಲಿಲ್ಲ. 
ಚಿಂತೆಯಿಲ್ಲದ ಘನಗುಹೇಶ್ವರಯ್ಯನ ಬೆರಸಲಿಲ್ಲ. ll ೪೯೦ Il 


೧೧೦೫ 


ಘನವಪ್ಪ ಪರಿಯಾಣದಲ್ಲಿ ಒಂದನುವಿನ ಬೋನವನಳವಡಿಸಿ, 
ಪರಿಪರಿಯ ಪದಾರ್ಥಂಗಳು ಬಗೆಬಗೆಯಿಂದ ಬರಲು, 
ನೋಡದ ಮುನ್ನವೆ ರೂಪವರ್ಪಿತವಾಯಿತ್ತು. 
ಮುಟ್ಟದ ಮುನ್ನವೆ ಸೋಂಕರ್ಪಿತವಾಯಿತ್ತು. 


೩೫೦ 


ಅಲ್ಲಮಪ್ರಭುದೇವರ ವಚನಸಂಪುಟ 


ರುಚಿಸೆದ ಮುನ್ನ ವೆ. ಸುಖವರ್ಪಿತವಾಯಿತ್ತು. 

ಅವಧಾರು ಅಭಮಾರು ಲಿಂಗವೆ, 

ನಿನ್ನ ಮನಕ್ಕೆ ಬಂದ ಪದಾರ್ಥವ ನಿನ್ನ ಘನಕ್ಕೆ ನೀನರ್ಪಿಸಿದಡೆ 

ಎನ್ನ ಮನಕ್ಕೆ ಬಂದ ಪದಾರ್ಥವ ನಾ ನಿನಗರ್ಪಿಸುವೆನು. 

ಗುಹೇಶ್ವರಾ ನಿನಗೆ ಭರಿತ ಬೋನವನಳವಡಿಸಿ ನೀಡಬಲ್ಲವನಾಗಿ 

ಎನಗೂ ನಿನಗೂ ಸೆಂಗನಬಸವಣ್ಣ ನ ಪ್ರಸಾದ- 

ಆರೋಗಿಸು ದೇವಾ. | ೪೯೧ Il 


೧೧೮೬ 


ಚಂದ್ರಮನ ಕಾಂಬಡೆ ಆ ಚಂದ್ರನಿಂದೊದಗಿದ ಬೆಳೆಗೆ 
ಸೂರ್ಯನ ಕಾಂಬಡೆ ಆ ಸೆ ಸೂಯಸೆನಿಂದೊದಗಿದ ಬೆಳೆಗೆ 
ಜ್ಯೋತಿಯ ಕಾಂಬಡೆ ಆ ಜ್ಯೋತಿಯಿಂದೊದಗಿದ ಬೆಳಗೆ ಮುಖ್ಯ. 
ರತ್ತವ ಕಾಂಬಡೆ ಆ ರತ್ತದಿಂದೊದಗಿದ ಬೆಳಗೆ ಮುಖ್ಯ. 
ನಮ್ಮ ಗುಹೇಶ್ವರಲಿಂಗವ ಕಾಂಬಡೆ 
ಆ ಮಹಾವಸ್ತುವಿನ ಪರಮ ಪ್ರಕಾಶದಿಂದೊದಗಿದ 
ಭಸಿತವೇ ಮುಖ್ಯ ಕಾಣಿರಣ್ಣಾ. | ೪೯೨ || 


೧೧೮೭ 


ಚಿತ್ತದ ಸ್ನೇಹೆವ ಸಜ ರ ನಕ್ಕೃರ್ಪಿತವ ಮಾಡೆ; 
ನಟ್ಟಿ ದೆ  ಬೇಟಕ್ಕೆ ತಾಗುತಡೆಯುಂಟೆ ಎಲೆ ಮರುಳೆ? 
ಆತೆರವಿಲ್ಲಿ ಕಳವಳಿಸಿ, ವ್ಯಾಕುಳೆದಲ್ಲಿ ಡಾವರಿಸುತ್ತಿಪ್ಪುದೀ ಮನವು. 
ಆ ಮನವು ಚಿಸ್ನೆದೋರದ ಘನಕ್ಕೆ ಬೆಂಬತ್ತಿ ಬಡದಿರೆಬಲ್ಲಡೆ, 
ತನ್ಮೂರ್ತಿ ತನ್ನಲ್ಲಿ ಗುಹೇಶ್ವರಲಿಂಗವು! ll ೪4 

೧೧೮೮೦ 

ಚಿತ್ತ ಶುದ್ಧವಿಲ್ಲದವರಲ್ಲಿ ಮನ ಸೆಂಚಲ ನಿಲ್ಲದು. 

ಮನ ಸೆಂಚಲ ನಿಲ್ಲದವರಲ್ಲಿ ಶಿವಧ್ಯಾನ ಕರಿಗೊಳ್ಳದು. 
ನ ಕರಿಗೊಳ್ಳದವನಪ್ಪು ವ ಮಾತು ಸೆಟಿ. 


ಗುಹೇಶ್ವರೆಳಿಂಗವನರಿಯದ ಭ್ರಾಂತಿಯೋಗಿಗಳೆ ಮನ 
ಬೇತಾಳನಂತೆ ಕಾಡುವುದು. | ೪೯೪ | 


ಹೆಚ್ಚಿನ ವಚನಗಳು ೩೫೧ 
೧೧೮೯ 


ಚಿತ್ತುವೆಂಬ ಬಿತ್ತು ಬಲಿದು ಎರಡಾದಲ್ಲಿ, 
ಲಿಂಗವೆಂಬ ಕಳೆ ಅಂಕುರಿಸಿ ಮೂರ್ತಿಯಾಯಿತ್ತು. 
ಆ ಮೂರ್ತಿಯ ಘನತೆಯ ಏನೆಂದೂ ಉಪಮಿಸೆಬಾರದು! 
ನೋಡಿದಡೆ ಮೂರ್ತಿ ಹಿಡಿದಡೆ ಬಯಲ! 
ಆ ಮೂರ್ತಿಯೊಳಗವನೆ ಈರೇಳು ಲೋಕದ ಪ್ರಾಣಕಳೆ. 
ಆ ಕಳೆಯ ಬೆಳಗು ತಾನೆ ನಮ್ಮ ಗುಹೇಶ್ವರಲಿಂಗದಲ್ಲಿ 
ಲೀಲಾಮೂಲದ ಪ್ರಥಮ ಭಿತ್ತಿ. | YE Il 


೧೧೯೦ 
ಚಿನ್ನವನೊರೆಯಬಹುದಲ್ಲದೆ ಬಣ್ಣವನೊರೆಯಬಹುದೆ? 
ಹೂವ ಮುಡಿಯಬಹುದಲ್ಲದೆ ಗಂಧವ ಮುಡಿಯಬಹುದೆ? 
ಕರ್ಮವ ಮಾಡಬಹುದಲ್ಲದೆ ವಸ್ತುವನರಿಯಬಹುದೆ? 


ಗುಹೇಶ್ವರನೆನಬಹುದಲ್ಲದೆ, 
ಲಿಂಗವು ತಾನಾಗಬಾರದು ಸಿದ್ಧ ರಾಮಯ್ಯಾ. li PEt || 
೧೧೯೧ 


ಚೌದಂತ ಮದಕರಿಯೊಳದಡಗಿತ್ತು. 
ಬೆಳಗಿನ ಬಳಗದ ನವ ಪಂಜರವೊ! 
ಮದಾಳಿಯ ಸುಳುಹಿನ ಸೊಕ್ತ ಂಗಲ್ಲದೆ. 
ಭಾವ ಪರಿಮಳವ ಭೇದಿಸೆಬಾರದು. 
ಅಳಿ ರತುನವ ನುಂಗಿದ ಪರಿಯೆಂತೊ? 
ಸಾಧ್ಯವಾಯಿತ್ತು ಸುಖಸೆಂಭಾಷಣೆ 
ಗುಹೇಶ್ವರಲಿಂಗದಲ್ಲಿ ಚನ್ನಬಸವಣ್ಣಂಗೆ. Il ೪೯೭ | 


೧೧೯೨ 


ಜಂಗಮಕ್ಕೆ ಲಕ್ಷಣವಾವುದೆಂದಡೆ: 
ಲಿಂಗರೂಪಾಗಿ ಪಾದಾರ್ಚನೆಯ ಮಾಡಿಸಿಕೊಳ್ಳಬೇಕು. 
ಭಕ್ಕಂಗೆ ಲಕ್ಷಣವಾವುದೆಂದಡೆ: 
ಭೃತ್ಯರೂಪಾಗಿ ಪಾದಾರ್ಚನೆಯ ಮಾಡಬೇಕು. 
ಜಂಗಮವು ಲಿಂಗರೂಪವಹ ವಿವರವೆಂತೆಂದಡೆ: 
ಮಾತಿನಲ್ಲಿ ನಾನು ಲಿಂಗರೂಪೆಂದಡೆ ಹರಿಯದು 


೩೫೨ 


ಅಲ್ಲಮಪ್ರಭುದೇವರ ವಚನಸಂಪುಟ 


ತನು-ಮನ-ಧನತ್ರಯಂಗಳ ಹಿಡಿದೂ ಹಿಡಿಯದೆ 

ಮಾಡಿಸಿಕೊಂಬುದೀಗ ಜಂಗವಕಕ್ಕೆ ಲಕ್ಷಣ. 

ಆ ಸುಳುಹಿಂಗೆ ಭವಂನಾಸ್ತಿ. 

ಭಕ್ಕನು ಭೃತ್ಯರೂಪವಹ ವಿವರವೆಂತೆಂದಡೆ: 

ಮಾತಿನಲ್ಲಿ ನಾನು ಭೃತ್ಮರೂಪೆಂದಡೆ ಹರಿಯದು. 

ತನು-ಮಸ-ಧನತ್ರಯಂಗಳೆ ಜಿವನ ಗುಣಕ್ಕಿಕ್ಕದೆ 

ಗುರುಲಿಂಗಜಂಗಮಕ್ಕೆ ಸುದಳಿದು ದಾಸೋಹವ ಮಾಡುವುದೀಗ ಭಕ್ತಂಗೆ ಲಕ್ಷಣ. 
ಆ ನಿಲವಿಂಗೆ ಭವಂನಾಸ್ತಿ. 

ಇಂತೀ ಉಭಯಕುಳಸೆ ಳದ ಸೆಂದಳಿದು 

ಒಂದಾಗಿ ನಿಂದ ನಿಲವು ಗುಹೇಶ್ವರಲಿಂಗದಲ್ಲಿ ಐಕ್ಯವು! | ೪೯೮ Il 


೧೧೯೩ 


ಜಂಗಮ ಜಂಗಮವೆಂಬ ಭಂಗಿತರ ಮುಖವ ನೋಡಲಾಗದು. 
ಅದೇನು ಕಾರಣವೆಂದಡೆ-ನಿರಾಳಜಂಗಮವನರಿಯದೆ ನಾನೆ ಜಂಗಮವೆಂಬರು. 
ಗ್ರಂಥ “ಜಕಾರಂ ಜನನಂ ನಾಸ್ತಿ ಗಕಾರಂ ಗಮನವರ್ಜಿತಂ। 
ಮಕಾರಂ ಮರಣಂ ನಾಸ್ತಿ ಏತದ್ಭವೇ ಜಂಗಮಂ- 
ಎಂದುದಾಗಿ, ಇಂತಪ್ಪ ನಿರ್ದೇಹಿ ಜಂಗಮವ ಕರ-ಮನ- ಭಾವದಲ್ಲಿ ಆರಾಧಿಸಿ 
ಜನನ ಮರಣಂಗಳ ಗಿಲಿದು ಕರ್ಪುರದ ಜ್ಯೋತಿಯಂತೆ " ಇರಲ್ಲಡೆ 
ಆ ಮಹಾತ್ಮನ ತೆ ಕ್ರೈ ಜಗದೊಡೆಯನೆಂಬೆ, 
ಆ ಮಹಾತ್ಮನ ಎಶ್ವಪರಿಪೂರ್ಣನೆಂಬೆನು ಗುಹೇಶ್ವರಾ. ll ೪೯F I 


೧೧೯೪ 


ಜಂಗಮದಿಂಗಿತಾಕಾರವ ನೋಡಿ ಲಿಂಗವೆಂದರಿದ ಸದ್ಭಕ್ತರು 
ಮನ ಮನ ಬಿರಸಿದಡೆ, 
ಕೂರ್ಮದ ಶಿಶುವಿನ ಸ್ನೇಹದಂತೆ ಮುನ್ನವೆ ತೆರಹಿಲ್ಲದಿರಬೇಕು ನೋಡಾ. 
ಬಂದ ಬರವನರಿಯದೆ ನಿಂದ ನಿಲವ ನೋಡದೆ 
ಕೆಮ್ಮನೆ ಅಹಂಕಾರವ ಹೊತ್ತಿಪ್ಪವರ 
ನಮ್ಮ ಗುಹೇಶ್ವರಲಿಂಗನು ಒಲ್ಲ ಕಾಣಾ. ll ೫೦೦ ॥॥ 


೧೧೯೫ 


ಜಂಗಮವೆ ಲಿಂಗವೆಂದು ನಂಬಿದ ಬಳಿಕ 
ಸಂದೇಹವಿಲ್ಲದೆ ಇರಬೇಕು ನೋಡಾ. 


ಹೆಚ್ಚಿನ ವಚನಗಳು ೩೫೩ 


ಸೆಂದುಸಂಶಯವಳಿದು ಸೆಯವಾದ ಭಕ್ತಿ, 
ಹಿ ಟ್ರಿದಡೆ ಹೋಯಿತ್ತಲ್ಲಾ. 
ಒಪ್ಪಬ್ಬ' ಬಳಿಕ ಕಿಂಕಿಲನಾಗಿ, ಮತೊಪಟಿ ಬಳಿಕ ಅಹೆಂಕಾರಿಯಾದಡೆ 


ಎಬ'ಟ 


೩ ನೂಕುವ ಕಾಣಾ ನಮ್ಮ ಗುಹೇಶ ರಲಿಂಗವು. I 22೧ ॥ 
೧೧೯೬ 


ಜಂಗಮವೆ ಲಿಂಗವೆಂದು ನಂಬಿದ ಭಕ್ತನ ಕಣ್ಣ ಮುಂದೆ 
[ಜಂಗಮ] ನಿಂದು ಹೋದಡೆ, 
ಹಿಂದೆ ಮಾಡಿದ ಭಕ್ತಿಯೆಲ್ಲವೂ ನೀರಲ್ಲಿ ನೆರೆಯಿತ್ತು 
ಮಂದಮತಿಯಾಗಿ ಕಂಡೂ ಕಡೆಗಣಿಸಿ 
ಹೋಹವನು ಅಂಗವಿಕಾರಿ ನೋಡಾ. 
ಮುಂದುವರಿದು ಅವನ ಮನೆಯ ಹೊಗುವ 
ಜಂಗಮಕ್ಕೆ ಭವ ಹಿಂಗದು. 
ನಮ್ಮ ಗುಹೇಶ್ವರಲಿಂಗವು 
ಅರಿದು ಬರುದೊರೆವೋದವರ ಒಲ್ಲನು ಹೋಗಾ ಮರೆ. ll ೫೦೨ ॥ 


೧೧೯೭ 


ಜಂಗಮವೆ ಹೊರಗಿರಲು ಲಿಂಗಾರ್ಚನೆ ಏವುದಯ್ಯಾ? 
ಪ್ರಾಣನ ಹೊರಗಿರಿಸಿ ಎಡೆಯಾಡುವ ದೇಹವುಂಟಿ? 
ಶರಣರು ಬಂದು ಬಾಗಿಲಲ್ಲಿ ನಿಂದಿರಲು 
ತನ್ನ ತಾ ಮರೆದಿಪ್ಪವರ ಕಂಡಡೆ 
ನಮ್ಮ ಗುಹೇಶ್ವರಲಿಂಗ ಒಡೆಯ ಹಾಯ್ದದೆ ಮಾಣ್ಬುನೆ? |" ೫೦೩ 
೧೧೯ [s) 
"ಜಗತ್‌ ಸ್ಲೆಯಂಭು' ಎಂಬ ಗುಹೇಶ್ವರನ 
ಕರಸೆ ಸಲದಲ್ಲಿ ಹಿಡಿದಾಡುತ್ತಿರ್ದಡೆ 
ಅದಿಲಿಗವೆಂದು ಬಗೆಯದು ಲೋಕವೆಲ್ಲ, 
ಗುಹೇಶ್ವರಾ-ನಿಮ್ಮ ಶರಣ ಬಸೆವಣ್ಣ, 


ಅಚ್ಛಲಿಂಗವ ಹಿಡಿದ ಕಾರಣ, 
ಬರಿಯ ಲಿಗದ ಮಸ್ತಕವಾಯಿತ್ತು ತ್ರಿಜಗದೊಳಗೆ! ll #೦೪ Il 


೩೫೪ 


ಅಲ್ಲಮಪ್ಪ್ತಭುದೇವರ ವಚನಸಂಪುಟ 
೧೧೯೯ 


ಜಗತ್ತಿನ: ಹೊಲೆಯನೆಲ್ಲವನು ಉದಕ ಕೊಳುವುದು, 
ಆ ಉದಕದ ಹೊಲೆಯ ಕಳೆದಲ್ಲದೆ 
ಲಿಂಗಕ್ಕೆ ಮಜ್ಜ ನ ನಕ್ಕೈರೆವ ಲಿಗಮ್ರೋಹಿಗಳ ಮಾತಕೇಳಲಾಗದು. 
ಮೇಘಬಿಂದುವಿನಿಂದಾದ ನ ಸೊೋೊರ್ಯನ ಮುಖದಿಂದಾದ ದ ಶ್ರವ್ಯ, 
ಅಗ್ಲಿ ಯ ಮುಖದಿಂದಾದ ಪಾಕ-ಇಂತಿವರ ಪೂರ್ವಾಶ್ರ ಯವ ಕಳೆದಲ್ಲದೆ 
ಭಕ್ತ ಮಾಹೇಶ್ವರರೂ ಶೀಲಪರರೂ ಮೊದಲಾದ 
ನಾನಾ ವ್ರತಿಗಳು ಲಿಂಗಕ್ಕೆ ಮಜ್ಜ ನವ ಮಾಡಲಾಗದು, 
ಅರ್ಪಿಸೆಲಾಗದು, ಅದೆಂತೆಂದಡೆ: 
ಉದಕದ ಪೂರ್ವಾಶ್ರಯವನು, ದ್ರವ್ಯದ ಪೂರ್ವಾಶ್ರಯವನು, 
ಅಗ್ನಿಯ ಮುಖದಿಂದಾದ ಪಾಕದ ಪೂರ್ವಾಶ್ರಯವನು 
ಕಳೆದಲ್ಲದೆ ಲಿಂಗಕ್ಕೆ ಅರ್ಪಿಸೆಬಾರದು. 
ಇಂತೀ ತ್ರಿವಿಧದ ಪೂರ್ವಾಶ್ರಯವ ಕಳೆವ ಪರಿಯೆತೆಂದಡೆ: 
ಉದಕದ ಪೂರ್ವಾಶ್ರಯವ ಮಂತ್ರಯುಕ್ತ ವಾಗಿ 
ಜಂಗಮದ ಪಾದೋದಕದಿಂದ ಕಳೆದು 
ಪಾಕಪ್ರಯತ್ನವ ಮಾಡುವುದು. 
ದ್ರವ್ಯದ ಪೂರ್ವಾಶ್ರಯ ಜಂಗಮದ ಹಸ್ತ ಪರುಷದಿಂದ ಹೋದುದಾಗಿ 
ಅಗ್ಲಿಯಲಾದ ಪಾಕದ ಪೂರ್ವಾಶ್ರಯವು 
ಈ ಶಿವನ ವಾಕ್ಕಗಳನರಿದು, ಮತ್ತೆ 
ಜಂಗಮದ ಪಾದೋದಕದಿಂದ ಪಾಕಪ್ರಯತ್ನ ವ ಮಾಡಲಾಗದು, 
ಲಿಂಗಕ್ಸಿ ಮಜ್ಜ ನಕ್ಕೆರೆಯಲಾಗದೆಂಬ ಶೈವ ಬೌದ್ಧ 
ಚಾರ್ವಾಕ ಚಾಂಡಾಲ ಶಿವಮ್ರೋಹಿಯ ಮಾತಕೇಳಿ, 


| ಬಿಟ್ಟನಾದರೆ, -ಅವ ವ್ರತಭ್ರಷ ನಿತ್ಯ ಅವನ ಮುಖವ ನೋಡಲಾಗದು. 


ಸಾಕ್ಷಿ: “ಸರ್ವಾಚಾರ 'ಫಂಭ ಸ ನಷ್ಟ ಶಿವಾಚಾರೇನ ಶುದ್ಧ ತೆ| 
ಶಿವಚಾರ ಪರಿಭಷ ನಷ್ಟ ರೌರವಂ ನರಕಂ ವ್ರ ಜೇತ್‌”. 
ಇಂತೆಂದುದಾಗಿ, ಸಮಸ್ತವಾದ ವ್ರತಂಗಳಲ್ಲಿ ಭ್ರಷ್ಟರಾದವರ 
ಶಿವಾಚಾರದಲ್ಲಿ ಶುದ್ಧನ ಮಾಡಬಹುದು, 
ಶಿವಾಚಾರದಲ್ಲಿ ಭ್ರಷ್ಟರಾದವರಿಗೆ ರೌರವ ನರಕ ತಪ್ಪದು. 
ಅವಗೆ ಪ್ರಾಯಶ್ಸಿತ್ತ ಎಲ್ಲಾಗಿ 
ಅವನ ಮುಖವ ನೋಡಲಾಗದು. ಮತ್ತಂ 
“ವ್ರತಭ್ರಷ್ಟ ಮುಖಂ ದೃಷ್ಟಾ ಎಶ್ವಾನಸೊಕರ ವಾಯಸೆಂ! 
ಶುದ್ಭಸ್ಯಸ್ತ ಥಾದೃಷ್ಟಂ ದೂರತಃ ಪರಿವರ್ಜಯೇತ್‌” -ಇಂತೆಂದುದಾಗಿ, 


ಹೆಚ್ಚಿನ ವಚನಗಳು ೩೫೫ 


ವ್ರತಶೀಲಗಳಲ್ಲಿ ನಿರುತನಾದ ಶಿವಶರಣನು ಪಥದಲ್ಲಿ ಆಚಾರ ಭ ನ್ರೈಷ್ಟನ ಕಂಡಡೆ 
ಫಷ ನೋಡಿದಡೆ ನಾಯ ಕಂಡಂತೆ ಸೂಕರನ ಕಂಡಂತೆ ಕಾಗೆಯೆ ಕಂಡಂತೆ 
ಹೇಸಿಗೆಯ ಕಂಡಂತೆ ತೊಲಗುವುದು. 

ಆ ವ್ರತವ ಬಿಡಿಸಿದವನು, ಅವನ ಮಾತ ಕೇಳಿ ಬಿಟ ವನು 

ಇಬ್ಬ ಡೂ ಗುರುಲಿಂಗಜಂಗಮ ಪಾದೋದಕ ಪ ಸ್ರಸಾದಕ್ಕೆ ಹೊರಗಾಗಿ 

ಅನಂತಕಾಲ ನರಕವನ್ಸೈದುವರು. ಆ ಪಾಪಿಗಳ ಮುಖವ ನೋಡಲಾಗದು, 
ನುಡಿಸೆಲಾಗದು ವ್ರತನಿಷ್ಠೆಯುಳ್ಳವರು ಕಾಣಾ ಗುಹೇಶ್ವರಾ. | ೫೦% || 


೧೨೦೦ 


ಜಗದ ಜನವ ಹಿಡಿದು ಉಪದೇಶವ ಮಾಡಿದ ಗುರುವಿಂಗೆ, 
ಆ ಉಪದೇಶ ಕೊಟ್ಟುಕೊಂಡ ಮಾರಿಗೆ ಹೋಹುದಲ್ಲದೆ 
ಅಲ್ಲಿ ನಿಜವಳವಡುವುದೆ? 
ತೆರನನರಿಯದ ಸೆಂಸಾರ ಜೀವಿಗಳು ಮಾಡಿದ ದೋಷ 
ತಮ್ಮನುಂಗಿ, ಆ ಗುರುವಿಂಗೆ ಉಪಹೆತಿಯ ಮಾಡುವುದು ನೋಡಾ. 
ಗುಹೇಶ್ವರಾ-ತಾನಿಟ್ಟ ಬೇತಾಳ ತನ್ನನೆ ತಿಂದಡೆ 
ಬೇಕು ಬೇಡ ಎನಲುಂಟೆ? Il ot Il 


೧೨೦೧ 


ಜಲ ಕೂರ್ಮ ಗಜ ಫಣಿಯ ಮೇಲೆ ಧರೆ ವಿಸ್ತರಿಸಿ ನಿಲ್ಲದಂದು, 
ಗಗನವಿಲ್ಲದಂದು ಪವನನ ಸುಳುಹು ಇಲ್ಲದಂದು, 
ಅಗ್ಲಿಗೆ ಕಳೆ ಮೊಳೆದೋರದಂದ್ದು, ತರು ಗಿರಿ ತೃಣಕಾಷ್ಮಾದಿಗಳಿಲ್ಲದಂದು, 
ಯುಗಜುಗ ಮಿಗಿಲೆನಿಸಿದ ಹದಿನಾಲ್ಪು ಭುವನ ನೆಲೆಗೊಳ್ಳದಂದು, 
ನಿಜವನರಿದಿಹೆನೆಂಬ ತಿ ್ರ ಜಗಾಧಿಪತಿಗಳಲ್ಲದಂದು- 
ತೋರುವ ಬೀರುವ ಪರಿ ಇಲ್ಲದಂದು, 
ಆ ಭಾವದಲ್ಲಿ ಭರಿತ ಅಗಮ್ಯ' ಗುಹೇಶ್ವರ ನರಾಳವು! | ೫೦೭ | 


೧೨೦೨ 


ಜಲದ ಸೆತ್ವ ಜಲಚರಾದಿಗಳಿಗಲ್ಲದೆ ಬಲುಹಿಲ್ಲ. 
ವಾಗದ್ರೈತಿಗಳ ಅದ್ವೈತ, ಸ್ವಯವ ಮುಟ್ಟಬಲ್ಲುವ? 
ಗುಹೇಶ್ವರಲಿಂಗಕ್ಕೆ [ಅವರು] ದೂರ ಸಂಗನಬಸವಣ್ಣಾ. Il ೫೦೮ | 


೩೫೬ 


ಅಲ್ಲಮಪ್ಪಭುದೇವರ ವಚನಸಂಪುಟ 
೧೨೦೩ 


ಜಲದೊಳಗೆ ಹುಟ್ಟಿದ ಹೆಲವು ಬಣ್ಣದ ವಕ್ಷ, 
ಕೊಂಬಿಲ್ಲಡೆ ಹೂವಾಯಿತ್ತು, ಇಂಬಿನಲ್ಲಿ ಫಲದೋರಿತ್ತು! 
ಜಂಬೂದ್ವೀಪದ ಮುಗ್ವೆಯ ಅಂಗೈಯ ಅರಳುದಲೆ 
ಇಂದ್ರನ ವಾಹನವ ನುಂಗಿ, 
ಬ್ರಹ್ಮರಂಧ್ರದೊಳಗೆ ಆಸನ ಪವನವ ದೃಢಸೊಸಿ 
ಬೀಸರವೋಗದ ಶಿವಯೋಗ! 
ಸಾಕ್ಷೀಭೂತಾತ್ಮದ ಮಾತು ಮಧಥನವ ನುಂಗಿ 
ಜ್ನೋತಿಯೊಳಗಣ ಕರ್ಪರದ ಬೆಳಗಿನಂತಿದ್ದಿತ್ತು 
ಗುಹೇಶ್ವರಲಿಂಗದಲ್ಲಿ ಯೋಗ! ll ೫೦೯ ॥l 


೧೨೦೪ 


ಜಲವಿಲ್ಲದ ಕೆರೆ, ಫಲವಿಲ್ಲದ ಬನ, 
ಭಕ್ತನಿಲ್ಲದ ಗ್ರಾಮ ಸುಡುಗಾಡಯ್ಯಾ, 
ಅಲ್ಲಿ ಶಿವನಿಲ್ಲ, 


ಪ್ರೇತಜಡಾರಣ್ಯದನ್ಲಿ ಹೋಗಬಹುದೆ ಗುಹೇಶ್ವರಾ? ll ೫೧೦ ॥॥ 
೧೨೦೫ 


ಜಾತಿ ಜಂಗಮ ಒಂದು ಕೋಟಾನುಕೋಟಿ, 
ನೀತಿಜಂಗಮ ಒಂದು ಕೋಟಾನುಕೋಟಿ, 
ಜಂಗಮ ಒಂದು ಕೋಟಾನುಕೋಟಿ, 
ಜ್ಞಾನಜಂಗಮ ತ್ರೆ ಲೋಕ ದುರ್ಲಭ ಗುಹೇಶ್ವರಾ. | ೫೧೧ ॥ 
೧೨೦೬ 
ಜಾತಿಭೇದಂಗಳನು ಅರಿವುದಯ್ಯಾ, 
ಸಾಕ್ಷಾತ್‌ ಹಿಂದು ಮುಂದ ಹರಿವುದ 
ಪ್ರೀತಿಯಿಂದ ಬೆಳಗು ಮತ್ತ ಪ್ಪು ದಯ್ಯಾ. 
ಆದಡೆ, -ಆತ ಗುಹೇಶ್ವರನೆಂದರಿವುದಯ್ಯಾ. | ೫೧೨ ॥ 


ಹೆಚ್ಚಿನ ವಚನಗಳು 
೧೨೦೭ 
ಜ್ಞಾತ್ಯವೆ ಅರಸುವುದು ಜ್ಞಾನವೆ ಅರಿವುದು. 
ಜ್ಞೇಯವೆ ನಿಶ್ಚಯಿಸುವುದು. 
Fe ಜ್ಞಾತೃ ಜ್ಞಾನ ಜ್ಞೇಯವೆಂಬ ತ್ರಿವಿಧಸಾಧನದಿಂದ 
ಲಿಂಗವನರಸಿ ಲಿಂಗವನರಿದು ಲಿಂಗವ ಬೆರಸಿ ಲಿಂಗವಾದ ಮತ್ತೆ, 
ಜ್ಞಾತ್ಸ ಜ್ಞಾನ ಜ್ಞೇಯವೆಂಬ ತ್ರಿವಿಧಭ್ರಾಂತಿಸೂತಕ ಹೋಯಿತ್ತು 
ನಿಜವಾಯಿತ್ತು ಕಾಣಾ ಗುಹೇಶ್ವರಾ. | ೫೧೩ 


೧೨೦೮ 
ಜ್ಞಾನದಿಂದ ನಿಮ್ಮನರಿದಿಹೆನೆಂದಡೆ: 

ಅರಿವಿಂಗೆ ಬಂದಾಗಲೆ ಕುರುಹು. 

ಕುರುಹಿಂಗೆ ಕೇಡುಂಟು:; 

ಜ್ಞಾನವೆಂಬುದೇನು? ಮನೋಭೇದ! 

ಇಂತಪ್ಪ ಜ್ಞಾನದ ಕೈಯಲ್ಲಿ, 

ಅರುಹಿಸಿಕೊಂಡಡೆ ನೀ ದೇವನ, 

ಅರಿಯದಿದ್ದಡೆ ನಾ ಶರಣನಲ್ಲ. 

ನೀ ದೇವ, ನಾ ಶರಣನೆಂತಾದೆ ಹೇಳಾ ಗುಹೇಶ್ವರಾ? Il #0೪ 
೧೨೦೯ 


ಜ್ಞಾನದುದಯವೇ ಭಕ್ತ, 
ಜ್ಞಾನದ ಪೊನ್ಯವೇ ಐಕ್ಯ. 
ಇಂತೀ ಜ್ಞಾನದಾದ್ಯಂತವನರಿವರಿವೆ ಸರ್ವಜ್ಞನಾದ ಈಶ್ವರ ನೋಡಾ. 
ಅದೆಂತೆಂದಡೆ: 
“ಚಿದೋದಯಶ್ವ ಸೆದ್ಭಕ್ಟೊ € ಚಿತ್ಯೂನ್ಯಂಚೈಕ್ಕಮೇವಚ 
ಉಭಯೋರೈಕ್ಕ ವಿಜ್ಞೇಯಾತ್ಸರ್ವಜ್ಞಮೀಶ್ವರಃ” (?) 
ಎಂದುದಾಗಿ 
ಇಂತೀ ಷಟ್ಟಲದೊಳಗಾದ್ಯಂತವಡಗಿಹ ಭೇದವ 
ನೀ ನಲ್ಲದನ್ಯರೆತ್ತ ಬಲ್ಲರು ಗುಹೇಶ್ವರಾ. ॥ ೫೧೫ ॥| 
೧೨೧೦ 


ಜ್ಞಾನೋದಯವಾಗಿ ಷಟ್‌ಸ್ಕ ಲದ ನಿರ್ಣಯವೆಂತುಂಟೆಂದು ವಿಚಾರಿಸೆ: 
ಮೊದಲಲ್ಲಿ ಭತ್ತ ಸಲವೆಂತು ಹೇಳಿತ್ತು - 


೩೫೮ 


ಅಲ್ಲಮಪ್ರಭುದೇವರ ವಚನಸಂಪುಟ 


ಅಂತೆ ನಡೆದು ಪೂರೈಸಿ ಮಾಹೇಶ್ವ ರಸೆ ಸಲಕ್ಕೆ ಬಂದು, 
ಮಾಹೇಶ ಶ್ವರಸ್ಥೆ ಲವೆಂತು ಹೇಳಿತ್ತು ಧ್‌ 

ಅಂತೆ ನಡೆದು ಪೂರೈಸಿ ಪ್ರಸಾದಿಸ್ಪಲಕ್ಕೆ ಬಂದು, 
ಪ್ರಸಾದಿಸ್ಸ ಲವೆಂತು ಹೇಳಿತ್ತು- 

ಅಂತೆ ನಡೆದು ಪೂರೈಸಿ ಪ್ರಾಣಲಿಂಗಿಸ್ಕಲಕ್ಕೆ ಬಂದು, 
ಪ್ರಾ ಣಲಿಂಗಿಸೆ 6 ಲಮೆತು ಹೇಳಿತ್ತು ನಸು 

ಅಂತೆ ನಡೆದು ಪೂರೈಸಿ ಶರಣಸೆ. ಸಲಕ್ಕೆ ಬಂದು, 
ಶರಣಸ್ಥ ಲವೆಂತು ಹೇಳಿತ್ತು- 

ಅಂತೆ ಸಡದು ಪೂರೈಸಿ ಐಕ್ಯಸ್ಥ ಸ್ಥಲಕ್ಕೆ ಬಂದು, 
ಐಕ್ಯಸ್ಥ ಲವೆಂತು ಹೇಳಿತ್ತು- 

ಅಂತೆ "ನಡೆದು ಪೂರೈಸಿ ನಿರವಯಸ್ಥ ಲಕ್ಕ ಬಂದು 
ನಿರಾಳಕ್ಕೆ ನಿರಾಳನಾದೆನಯ್ಯಾ ಗುಹೇಶ್ವ ರಾ. | #2೬ 1 


೧೨೧೧ 


ಜಿಹ್ಜೆಯ ಮುಖದಿಂದುಂಡು ಗುಹ್ಯದ್ವಾರದಿಂ ಬಿಡುವನೆ ಯೋಗಿ? 
ಅಲ್ಲ, ನಿಲ್ಲು. 


| ಶುಕ್ಷಶೋಣಿತಮಲದೇಹಿಯಲ್ಲ- 


ಇಬ್ಬಟ್ಟೆಯಂ ಕಟ್ಟಿದ ಮಹಾಯೋಗಿ! 

ಮೇಲಿಪ್ಪ ಕೈಲಾಸವ ಮತಣ್ಯಕ್ಕೆ ತಂದು ನಿಲಿಸಿದ, 

ಸೆರಿಯಿಲ್ಲದ ಪ್ರತಿಯಿಲ್ಲದ ಗುಹೇಶ್ವರ 

ಸಿದ್ಧರಾಮಯ್ಯದೇವರು ತಾನೆ. I ೫೧೭ ॥॥ 
೧೨೧೨ 


ಜೀವಕ್ಕೆ ಜೀವವೇ.ಆಧಾರ 


ಜೀವತಪ್ಪಿಸಿ ಜೀವಿಸೆಬಾರದು. 


ಪೃಥ್ಧಿ "ಬೀಜಂ ತಥಾಮಾಂಸೆಂ ಅಪ್‌ದ ವ್ರವ್ಯಂ ಸುರಾಮಯಂ! 

ಆತ್ಮಾ ಜೀವಸಮಾಯುಕ್ತಂ ಜೀವೋ ಜೀವೇನ ಭಕ್ಷಯೇತ್‌ |! ಎಂದುದಾಗಿ 
ಅಹಿಂಸಾ ಪರಮೋಧರ್ಮವೆಂಬ ಶಾ ಾವಕರನು ಕಾಣೆ. 

ಲಿಂಗಾರ್ಪಿತವಾದುದೆಲ್ಲ ಶುದ್ಧ: ಉಳಿದುದೆಲ್ಲ ಜೀವನ್ಮಯ ಕಾಣಾ, 

ಖುಹೇಶ್ವರಾ. | ೫06 1 


ಹೆಚ್ಚಿನ ವಚನಗಳು 


೧೨೧೩ 


ಡೊಂಕನ ಕೊಂಡು ಡೊಂಕನ ಕಾಡುವಡೆ 

ಡೊಂಕನೆ ಸಾಲದೆ? 

ವನಾದಡೆ ನಮ್ಮವನೆ ಸಾಲದೆ? 
ಎಂಬ ಲೋಕದ ಗಾದೆಯ ಮಾತಿನಂತೆ; 
ಈ ಡೊಂಕನ ಕೊಂಡು ಸೆಸಿನವ ಕೊಡಬಲ್ಲಡೆ 
ಅವರ ಹಿರಯರೆಂಬೆ ಗುರುವೆಂಬೆ. 
ಅವರಿಗೆ ನಮೋ ನಮೋ ಎಂಬೆ. 
- ಈ ಡೊಂಕನ ಕೊಂಡು ಸಸಿನವ ಕೊಡಲರಿಖದಿದ್ದಡೆ, 
ಆ ಗುರುವಿಂಗೆ ಏಳನೆಯ ನರಕ, 
ಭವಘೋರದಲ್ಲಿ ಓಲಾಡುತ್ತಿಹೆ. 
ಇದು ಕಾರಣ, 
ಡೊಂಕನ ಕೊಂಡು ಸೆಸಿನವ ಕೊಡಬಲ್ಲ 
ಗುರು, ಅಪೂರ್ವ ಕಾಣಾ ಗುಹೇಶ್ವರಾ. 


೧೨೧೪ 


ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ, 
ಆ ಸುಳುಹಾಗಿ ಸುಳಿಯಬೇಕು. 
ನಂದಡೆ ನೆಟ್ಟನೆ ಭಕ್ತನಾಗಿ ನಿಂದು 
ಸೆಹಜ ಮಾಟವ ಮಾಡಬೇಕು. 
ಸುಳಿದಡೆ ನೆಟ್ಟನೆ ಪರಮಜಂಗಮವಾಗಿ ಸುಳಿಯಬೇಕು. 
ನಿಂದು ಭಕ್ತನಾಗಲರಿಯದ, ಸುಳಿದು ಜಂಗಮವಾಗಲರಿಯದ 
ಉಭಯಭ್ರಪ್ಟರನೇನೆಂಬೆನಯ್ಯಾ ಗುಹೇಶ್ವರಾ. 

೧೨೧೫ 

ತತ್ತಿಯೊಳಗಣ ಹಕ್ಕಿಯ ಪ್ರಾಣವದೆತ್ತಣಿಂದ ತೋರಿತ್ತೊ? 

ಅದು ಮಾತನಾಡುವ ಬೆಡಗ ಜಡಜೀವಿಗಳಿತ್ತ ಬಲ್ಲರು? 


ಎತ್ತಿನ ಮರೆಯ ಬೇಟೆಕಾರನ 
ಅಡವಿಯ ಮೃಗವೆತ್ತ ಬಲ್ಲವು ಗುಹೇಶ್ವರಾ? 


೩೫೯ 


l #೨೦ | 


೫೨೧ ॥| 


೩೬೦ 


ಅಲ್ಲಮಪ್ಪಭುದೇವರ ವಚನಸಂಪುಟ 
೧೨೧೬ 


ತತ್ವವ ನುಡಿವ ಹಿರಿಯರೆಲ್ಲರು. 
ತುತ್ತನಿಕ್ಕುವರ ಬಾಗಿಲಲ್ಲಿ, ಅಚ್ಛ್ಚುಗಪಡುತ್ತಿ ದ್ದರು ನೋಡಾ, 
ನಿತ್ಯಾನಿತ್ಯವ ಹೇಳುವ ಹಿರಿಯರು ತಮ್ಮ ಒಡಲ ಕಕ್ಟುಲತೆಗೆ ಹೋಗಿ, 
ಭಕ್ಮಿಯ ಹೊಲಬನರಿಯದ, ಜಡಜೀವಿ ಮಾನವರ ಇಚ್ಛೆಯ ನುಡಿದು, 
ಹಲುಬುತ್ತಿಪ್ಪರು ನೋಡಾ! 
ಕತ್ತೆಗೆ ಕರರ್ಪೂುರವ ಹೇರಿದಂತೆ, 
ಅವರಿಗೆ ಇನ್ನೆತ್ತಣ ಮುಕ್ತಿಯೋ ಗುಹೇಶ್ವರಾ. ll ೫೨೨ 1 


೧೨೧೭ 


ತತ್ವಾತತ್ವಂಗಳಿಲ್ಲದಂದು, ಸಾಕ್ಷಿಸೆಭೆಗಳಿಲ್ಲದಂದ್ದು, 
ಏನೇನಿಲ್ಲದಂದು, ಬಯಲು ಬಲಿವಂದು ಈ ಬಿಂದುವಾಯಿತ್ತು. 
ಆ ಬಿಂದು ಅಕ್ಷರತ್ರಯ ಗದ್ದಿಗೆಯಲ್ಲಿ ಕುಳ್ಳಿರಲು ಲೋಕದುತುಪತಿಯಾಯಿತ್ತು. . 
ನಾದದ ಬಲದಿಂದ ಮೂರ್ತಿಯಾದನೊಬ್ಬ ಶರಣ. 
ಆ ಶರಣನಿಂದಾದುದು ಪ್ರಕೃತಿ, 
ಆ ಪ್ರಕ್ಸತಿಯಿಂದಾಯಿತು ಲೋಕ ಲೌಕಿಕ 
ಆ ಲೋಕ ಲೌಕಿಕವನತಿಗಳೆದು ನಿಜನನ್ಲಿ ನಿವಾಸಿಯಾಗಿಸ್ಪ 
ಗುಹೇಶ್ವರ, ನಿಮ್ಮ ಶರಣ ಸೆಂಗನಬಸೆವಣ್ಣ - | ೨೩ | 


೧೨೧೮ 


ತನಗುಳ್ಳ ನಿಧಾನ ತನಗಿಲ್ಲದಂತೆ, 
ಬಂಧುಗಳೆಲ್ಲರ ನುಂಗಿ ಅಂಬುಧಿ ಬತ್ತಿತ್ತು. 


ತದ ಪುತಳಿಯ ಹಾಲ ಕುಡಿಯ ಕರೆದಡೆ 
ಗುಹೇಶ್ವರಲಿಂಗಕ್ಕೆ ಊಟವೆಂಬುದಿಲ್ಲ ನೋಡಾ ಸೆಂಗನಬಸವಸ್ಥಾ  ॥೫೨೪॥ 


೧೨೧೯ 


ತನ್ನ ಕಣ್ಣಿನಲ್ಲಿ ಕಾಣದಂತೆ ಇದ್ದಿತ್ತು ದರ್ಪಣದೊಳೆಗಣ ಚಿಳಗು. 
ಬೆಳಗಿನೊಳಗಣ ಚಿಳಗು ಗುಸೇಶ ರನಿಪೆ ಡೆಯ ತಿಳಿದು ನೋಡಯ್ಯಾ. 
ವೆ w 
ಸುಗನಬಸವಣ್ಣಾ R || RK | 


ಹೆಚ್ಚಿನ ವಚನಗಳು ೩೬೧ 
೧೨.೨೦ 


ತನ್ನ ತಾನರಿತ ಬಳಿಕ ಅನ್ಯವಿಲ್ಲ. 
ಕಾಬ ಮರಹು ನಷ್ಟವಾಯಿತ್ತು R 
ಆ ಮರವೆ ನಷ್ಟವಾದ ಬಳಿಕ 
ಅರಿವಿನ ಮರವೆಯ ನೆರೆ ಮರೆದ ಬಳಿಕ 
ಅಲ್ಲಿ ನಿಶೃಬ್ಬವಾಯಿತ್ತು ಗುಹೇಶ್ವರಾ. ll #2೬ Il 


೧೨೨೧ 


ತನ್ನ ತಾನರಿದಡೆ ನುಡಿಯೆಲ್ಲ ತತ್ತ ನೋಡಾ! 
ತನ್ನ ತಾ ಮರೆದಡೆ ನುಡಿಯೆಲ್ಲ ಮಾಯೆ ನೋಡಾ! 
ಅರಿದು ಮರೆದ ಶಿವಯೋಗಿಯ ಶಬ್ದವೆಲ್ಲವು 
ಉಪದೇಶವಲ್ಲದೆ ಭಿನ್ನ ವುಂಟಿ? 
ನಿನ ಮನದ ಕಳವಳವ ತಿಳುಹಲೆಂದು ಮಾತನಾಡಿಸಿ ನೋಡಿದಡೆ, 
ಎನ್ನ ಮನದೊಳಗೆ ಕಂದು ಕಲೆ ಎಂಬುದಿಲ್ಲ ನೋಡಾ! 
ನಮ್ಮ ಗುಹೇಶ್ವರಲಿಂಗಕ್ಕಿ ನೀನು ಕರುಣದ ಶಿಶುವಾದ ಕಾರಣ 
ಬಾಯ್ದೆಗೆದೆನಲ್ಲದೆ, ಭಿನ್ನ ವುಂಟೆ ಹೇಳಾ ಮರುಳೆ? | ೫೨೭ ॥ 


೧೨೨೨ 


ತನ್ನ ತಾನರಿದೆಹೆನೆಂದಡೆ ತನಗೆ ತಾನನ್ಯನೆ? 
ನಿಮ್ಮ ತಾನರಿದೆಹೆನೆಂದಡೆ ನಿಮ್ಮಿಂದಲಾನನ್ಯನೆ? 
ತನ್ನ ನಿಮ್ಮನರಿದೆಹೆನೆಂಬ ಅರಿವಿನ ಬೆನ್ನಲ್ಲಿಪ್ಪುದು 
ತನ್ನ ತನ್ನಿಂದಿನ್ನೇತರಿಂದರಿವೆ ಹೇಳಾ ಗುಹೇಶ್ವರಾ. | #೨೮ | 


೧೨೨೩ 


ತನ್ನನರಿಯೆನೆಂಬುದು ಅಜ್ಞಾನ ನೋಡಾ. 
ಅರಿಯದ ಅಜ್ಞಾನವ ಅತಿಗಳೆದು 
ಜ್ಞಾನವ ಕಾಣೆನೆಬುದು ವಿಪರೀತ ಭಾವ ನೋಡಾ! 
ಎಲ್ಲವನು ತೋರುವ ಘನವನು ಎಲ್ಲಿಯೂ ಕಾಣಬಾರದು. 
ಕಾಣಬಾರದ ನಿಜವ ತೋರವಾರದು, 
ತೋರವಬಾರದ ನಿಜವ ತಿಳಿಯಬಾರದು. 
ಗುಹೇಶ್ವರಲಿಂಗದಲ್ಲಿ ಬಯಕೆಯುಳ್ಳನ್ನ ಕೃ 


ಅಲ್ಲಮಪ್ಪಭುದೇವರ ವಚನಸಂಪುಟ g 


ತವಕ ಎಡೆಗೊಂಡಿಪ್ಪ ಕಾರಣ 
ತಳುಪಲ್ಲವೆಂಬುದ' ನಿನ್ನ್ನ ನೀ ತಿಳಿದು ನೋಡಾ ಸಿದ ್ಫರಾಮಯಖ್ಯಾ. | ೫೨೯ 


೧೨೨೪ 


ತನ್ನಿಂದ ತನ್ನ ನೋಡಲು, ತನಗೆ ತಾ ಪ್ರತ್ಯಕ್ಷನಾಗೆ 
ಆ ಪ್ರತ್ಯಕ್ಷವೆಂಬುದೆ ಭ್ರಾಂತು ನೋಡಾ! 

ಅದೇನು ಕಾರಣವೆಂದಡೆ: 

ತನಗೆ ತಾನು ಅನ್ಯವಲ್ಲಾಗಿ, ಎನಗೆ ಅನ್ಯವಿಲ್ಲ. 

ಅನ್ಯ ನಾನಲ್ಲ ಎಂದು; "ಬ್ರಹ್ಮವು ನಾನು” ಎಂಬಡೆ- 

ಅದು ಅತಿಶಯದ ಭ್ರಾಂತು- ಎಂಬುದನು ತಿಳಿದು ನೋಡಾ. 

ಅದೇನು ಕಾರಣವೆಂದಡೆ: 

“ಬ್ರಹ್ಮಕ್ಕೆ ನಾ ಬ್ರಹ್ಮ' ಎಂಬುದು ಘಟಿಸೆದಾಗಿ! 

ಅತಿಶಯದ ಸುಖವಳಿದ ನಿರಂತರ ಸುಖವೆಂತುಟೆಂದಡೆ ' 

ಗುರು ಮುಗ್ಗನಾದೆಡೆಯ ತಿಳಿದು ನೋಡಲು 

ಗುಹೇಶ್ವರಲಿಂಗದ ನಿಲವು ತಾನೆ. | ೫೩೦ ॥॥ 


೧೨೨೫ 


ತನು ಉಂಟೆಂದಡೆ ಪಾಶಬದ್ದ, ಮನ ಉಂಟೆಂದಡೆ ಭವಕ್ಕೆ ಬೀಜ. 
ಅರಿವ ನುಡಿದು ಕೆಟ್ಟೆನೆಂದರೆ ಅದೇ ಅಜ್ಞಾ ನ. 
ಭಾವದಲ್ಲಿ ಸಿಲುಕಿದೆನೆಂಬ ಮಾತು ಬಯಲ ಭ್ರ ಮೆ ನೋಡಾ. 
ಒಮ್ಮೆ ಕಂಡೆ, ಒಮ್ಮೆ ಕಾಣ, ಒಮ್ಮೆ ಕೂಡಿದೆ. ಒಮ್ಮ ಅಗಲಿದೆ 
ಎಂದಡಿ ಕರ್ಮ ಬೆಂಬತ್ತಿ ಬಿಡದು. 
ನಿನ್ನೊಳೆಗೆ ನೀ ತಿಳಿದುನೋಡಲು ಭಿನ್ನವುಂಟೆ? 
ಗುಹೇಶ್ವರಲಿಂಗವನರಿವಡೆ ನೀನೆಂದೇ ತಿಳಿದು ನೋಡಾ ಮರುಳೆ? | ೫೩೧ 1 


೧೨೨೬ 


ತನುಗುಣನಾಸ್ಮಿ ಮನಗುಣನಾಸ್ತಿ ಧನಗುಣನಾಸ್ತಿಯಾದಡೇನು? 
ಭಾವನಾಸ್ಮಿಯಾಗಿರಬೇಕು. 
ಭಾವನಾಸ್ಮಿಯಾದಲ್ಲದೆ ಅರಿವು ನೆಲೆಗೊಳ್ಳದು. 
ಅರಿವು ನೆಲೆಗೊಂಡಲ್ಲಿ ಕುರುಹಿಂಗೆ ಹೊರಗು 
ಕುರುಹಳಿದು ಕೂಡುವ ಪರಮಸುಖವು, 
ಗುಹೇಶ್ವರಲಿಂಗದಲ್ಲಿ ನಿನಗೆ ಸಾಧ್ಯವಾದ ಪರಿಯ ಹೇಳಾ 
ಮಡಿವಾಳ ಮಾಚಿಯ್ಯಾ? | ೫೩೨ 


ಹೆಚ್ಚಿನ ವಚನಗಳು ೩೬೩ 
೧೨೨೭ 


ತನುಗುಣನಾಸ್ಮಿಯಾಗಿ ಲಿಂಗಸೆಂಗಿಯಾದಳು. 
ಮನಗುಣನಾಸ್ಮಿಯಾಗಿ ಅರಿವುಸೆಂಗಿಯಾದಳು. 
ಭಾವಗುಣನಾಸ್ತಿಯಾಗಿ ಮಹಾಪ್ರಭೆ ತಾನಾದಳು. 
“ತಾನು” “ಇದಿರು” ಎಂಬ ಎರಡಳಿದು 
ಗುಹೇಶ್ವರಲಿಂಗದಲ್ಲಿ ಸ್ವಯಲಿಂಗವಾದ 
ಮಹಾದೇವಿಯಕ್ಕಗಳ ನಿಲವಿಂಗೆ ಶರಣೆನುತಿರ್ಮೆನು. Il ೫೩೩ | 


೧೨೨೮ 


ತನು ದಾಸೋಹೆ, ಅವಯವಂಗಳೆಲ್ಲವು ಆಚಾರ, 
ಮನ ಪ್ರಾಣವೆಂಬವೆಲ್ಲವು ಅರಿವಿನ ಮೂರ್ತಿ ನೋಡಾ. 
ಒಳಗು ಹೊರಗು, ಹೊರಗು ಒಳೆಗು ಎಂಬುದನರಿಯದ 
ಸತ್ಯ ಸದಾಚಾರಿ ನೀನು. 
ನಿನ್ನಳವ ಅರಿಯಲು ಆನು ಏತೆ 
ಅಂತರಂಗದಲ್ಲಿ ಅರಿವು ಉಂಟಾದಡೇನು? 
ಎನ್ನ ಕಾಯದಲ್ಲಿ ಭಕ್ತಿ,ಸ್ತ್ರಾಯತವಿಲ್ಲ, ಆಚಾರವೆಂಬುದು ಅತ್ತತ್ತಲಿಲ್ಲ. 
ಸರ್ವಾಚಾರಸೆಂಪನ್ನ [ನೀನು], ನಿನ್ನಳವ ನಾನೆತ್ತ ಬಲ್ಲಿನಯ್ಯಾ? 
ಗುಹೇಶ್ವರ ಸಾಕ್ಷಿಯಾಗಿ, 
ನಿಮ್ಮ ಮಹಾಮನೆಯ ಕಾವಲ ಬಂಟ ನಾನೆಂಬುದ 
ನಿಮ್ಮ ಪ್ರಮಥರೆಲ್ಲಾ ಬಲ್ಲರು ಕಾಣಾ ಸೆಂಗನಬಸೆವಣ್ಣಾ ; | #೩೪ | 

೧೨೨೯ 

ತನುವ ಗುರುವಿಂಗರ್ಪಿಸಿ, ಮನವ ಲಿಂಗಕ್ಕೈರ್ಪಿಸಿ, 
ಭಾವವ ಜಂಗಮಕ್ಕರ್ಪಿಸಿ, ನಿಜವ ತೃಪ್ತಿ ಯಲರ್ಪಿಸಿ, 
ಘನವ ಅರಿವಿಂಗೆ ಅರ್ಪಿಸಿ, 
ಅರ್ಪಿತವೆ ಅನರ್ಪಿತವಾಗಿ, ಅನರ್ಪಿತವೆ ಅರ್ಪಿತವಾಗಿ 
ಅರ್ಪಿತ ಅನರ್ಪಿತಂಗಳಳಿದು ನಿತ್ಯಸ್ರಸಾದಿಯಾಗಿ 
ಪ್ರಸಾದದ ಹಾದಿಯನೆಲ್ಲರಿಗೆ ತೋರಿ 
ಮಹಾಪ್ರಸಾದದ ಬೆಳವಿಗೆಯ ಮಾಡಿದನು- 
ಗುಹೇಶ್ವರನ ಶರಣ ಚನ್ನಬಸವಣ್ಣ ನು. | ೫A Il 


೩೬೪ 


ಅಲ್ಲಮಪ್ತಭುದೇವರ ವಚನಸಂಪುಟ 


೧೨೩೦ 


ತನುವ ಗೆಲಲರಿಯದೆ, ಮನವ ಗೆಲಲರಿಯದೆ 
ಧನವ ಗೆಲಲರಿಯದೆ, ಭ್ರಮೆಗೊಂಡಿತ್ತು ಲೋಕವೆಲ್ಲವು. 
ತನುವ ದಾಸೋಹಕ್ಕೆ ಸವೆಸಿ, ಮನವ ಲಿಂಗಧ್ಯಾನದಲ್ಲಿ ಸವೆಸಿ 
ಧನವ ಜಂಗಮದಲ್ಲಿ ಸೆವೆಸಿ ಗೆಲಬಲ್ಲಡೆ, 
ಸೆಂಗನಬಸೆವಣ್ಣನಲ್ಲದೆ ಮತ್ತಾರನು ಕಾಣೆ. 
ಗುಹೇಶ್ಲರಾ-ನಿಮ್ಮ ಶರಣ ಸೆಂಗನಬಸವಣ್ಣ ೦ಗೆ, 
ನಮೋ ನಮೋ ಎನುತಿರ್ದೆನು. ll ೫at Il 


೧೨೩೧ 


ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ 
ಅಗೆದು ಕಳೆದೆನಯ್ಯಾ ಭ್ರಾಂತಿನ ಬೇರ 
ಒಡೆದು ಸೆಂಸಾರದ ಹೆಂಟೆಯ ಬಗಿದು ಬಿತಿ ತ್ರಿದೆನಯ್ಯಾ ಬ್ರಹ್ಮಬೀಜವ. 
ಅಖಂಡಮಂಡಲವೆಂಬ ಬಾವಿ, ಪವನವೆ ರಾಟಾಳ 
ಸುಷುಮ್ದ ನಾಳದಿಂದ ಉದಕವ ತಿದ್ದಿ 
ಬಸವಗಳ್ಳಿವರು ಹಸೆಗೆಡಿಸಿಹವೆಂದು 
ಸಮತೆ ಸೈರಣೆಯೆಂಬ ಬೇಲಿಯನಿಕ್ಕಿ, 
ಆವಾಗಳೂ ಈ ತೋಂಟದಲ್ಲಿ ಜಾಗರವಿದ್ದು 
ಸಸಿಯ ಸೆಲಹಿದೆನು ಕಾಣಾ ಗುಹೇಶ್ವರಾ. | ೫೩೭ | 


೧೨೩೨ 


ತನುವರ್ಪಿತವೆಂದಡೆ ಗುರುದ್ರೋಹೆ. 
ಮನವರ್ಪಿತವೆಂದಡೆ ಲಿಂಗದ್ರೋಹ. 
ಧನವರ್ಪಿತವೆಂದಡೆ ಜಂಗಮದ್ರೋಹ- 
ಇಂತೀ ತನುಮನಧನಂಗಳೆಂಬ ಅನಿತ್ಯವನು 
ನಿತ್ಯಕ್ಯರ್ಪಿಸಿ ಭಕ್ತನಾದೆನೆಂದಡೆ, ಅದು ಅಜ್ಞಾನ ನೋಡಾ. 
ಒಡೆಯರಿಗೆ ಉಂಡೆಯ ಮುರಿದಿಕ್ಸಿ 
ನಾ ಭಕ್ತನೆಂಬ ಮಾತ ಸಮ್ಯಕ್‌ ಶರಣರು ಮೆಚ್ಚುವರೆ? 
ನಮ್ಮ ಗುಹೇಶ್ವರಲಿಂಗಕ್ಕೆ, 
ನೀನು ಅವುದರಲ್ಲಿ ಏನನರ್ಪಿಸಿ ಭಕ್ತನಾದೆ ಹೇಳಾ ಸಂಗನಬಸವಣ್ಣಾ? ॥ ೫೩೮ ॥ 


ಹೆಚ್ಚಿನ ವಚನಗಳು ೩೬% 


೧೨೩೩ 


ತನುವಿನ ಗುಣವ ವಿವರಿಸಿಹೆನೆಂದೆಡೆ, ಮನ ಶುದ್ಧವಾಗಬೇಕು. 
ಮನದ ಗುಣವ ವಿವರಿಸಿಹೆನೆಂದಡೆ ಇಂದ್ರಿಯಂಗಳು, ಶುದ್ಧವಾಗಬೇಕು. 
ತನು ಮನ ಇಂದ್ರಿಯಂಗಳು ಶುದ್ಧ ಸುಯಿಧಾನವಾಗಿ 
ಲಿಂಗಮುಖಕ್ಕೆ ವೇದ್ಯವಾದಲ್ಲದೆ 
ಗುಹೇಶ್ವರನ ಬೆರಸೆಬಾರದು ಕೇಳಾ ತಾಯೆ. | ೯ 


೧೨೩೪ 


ತನುವಿನಲ್ಲಿ ತನು ಸವೆಯದು, ಮನದಲ್ಲಿ ಮನ ಸೆವೆಯವಮ, 
ಧನದಲ್ಲಿ ಧನ ಸೆವೆಯದು. 
ಭಕ್ಮಿಯುತ್ತಿಯ ಮಾತು ನಿನಗೇಕೆ ಹೇಳಾ ಬಸವಾ? 
ಮಾಟಕೂಟವೆಂಬ ಕೀರ್ತಿವಾರ್ತೆಗೆ ಸಿಲುಕಿ 
ಜಂಗಮವೆ ಲಿಂಗವೆಂಬುದ ಮರೆದೆಯೆಲ್ಲಾ ಬಸವಣ್ಣಾ | 
ಗುಹೇಶ್ವರನ ಶರಣರಿಗೆ ತ್ರಿಕರಣವನೊಪ್ಪಿಸಿದಲ್ಲದೆ 
ಭಕ್ತನಾಗಬಾರದು ಕಾಣಾ ಸಂಗನಬಸೆವಣ್ಣಾ Il 4೪೦ | 


೧೨೩೫ 


ತನುವಿನಲ್ಲಿಪ್ಪ ಲೋಭವ ಮನವ ಕದ್ದು ಮಾತನಾಡಿವಡೆ 
ಆ ತನುವೆ ಮನೋರೂಪವಾಗಿ ಕಾಣಬರುತ್ತದೆ. 
ಆ ಮನದಲ್ಲಿ ಬಯಕೆ ಸಮರತಿಯಾಗದಾಗಿ; 
ಕಾಮ(ಯ?)ದ ಕರುಳು ಲೋಭದ ಬಯಕೆಯೊಳೆಗದೆ. 
ಅರಿದೆನೆಂದು ಬರುಮಾತ ನುಡಿದಡೆ 
ನಮ ಗುಹೇಶ್ವರಲಿಂಗವು ಮೆ್ಸ ನೋಡಾ 
ಮೂವಾಳೆ ಮಾಚಿಖ್ಯಾ. Il ೫೪೧ | 


೧೨೩೬ 


ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ, 
ಬಲಿದು ಷಡ್ತಿಧಭಕ್ತಿ ಯೆಂಬ ಸೋಪಾನದಿಂದ 
ಪರಮಾನಂದವೆಂಬ ಜಲವ ತುಂಬಿ 
ಕೆರೆಯ ಕಟ್ಟಬಲ್ಲವರನಾರನೂ ಕಾಣೆ! 
ನಾನು ಕಟ್ಟಿದ ಕೆರೆ ಸ್ಥಿರವಾಯಿತ್ತು ಗುಹೇಶ್ವರಾ ನಿಮ್ಮಾಣೆ. Il ೫೪೨ Il 


೩೬೬ 


ಅಲ್ಲಮಪ್ರಭುದೇವರ ವಚನಸಂಪುಟ 
೧೨೩೭ 


ತನುವೆಂಬ ದೇವಸ್ಥಾನದೊಳಗೆ ಮಸ್ತೆಕಾಗ್ರವೆಂಬ ಸೆಜ್ಞಾಗೃಹದಲ್ಲಿ 
ಪ್ರಾಣಲಿಂಗಸ್ತೇಯಂಭು ಪ್ರತಿಷ್ಠೆಯಾಗಿರಲು, 
ಗುರುವೆಂಬ ಅರ್ಚಕನು ಮಂತ್ರವೆಂಬ ಆಗಮಿಕನು ಸಹ 
ಲಿಂಗವೆಂಬ ಉಚ್ಛ್ರಾಯ ವಿಗ್ರಹವನು ಕರಸ್ಥೆ ಲವೆಂಬ ರಥದಲ್ಲಿ 
ಮೂರ್ತಿಗೊಳಿಸಿ- 
ಆ ಕರಸ್ಸ ಲವೆಂಬ ರಥಕ್ಕೆ ಜ್ಞಾನಕ್ರಿಯೆ ಎರಡು ಪಾದದ್ವ್ದಯ ಎರಡು ಕೂಡಿ 
ಬಿ ಗಾಲಿಗಳಂ ಹೊಡಿ, ಪಂಚೇಂದ್ರಿಯಗಳೆಂಬ ಪತಾಕೆಗಳಂ ಧರಿಸಿ 
ಏಕೋಭಾವವೆಂಬ ಕಳಸವನಿಟ್ಟು, ದಶವಾಯುಗಳಿಂಬ ಪಾಶವಂ ಬಂಧಿಸಿ 
ಷಡಂಗಗಳೆಂಬ ಮೊಳೆಗಳಂ ಬಲಿದು, ಸೆಪ್ತಧಾತುವೆಂಬ 
ರಲ್ಲಿ ಪಟ್ಟೆಯನಲಂಕರಿಸಿ 
ಅಷ್ಟಮದ ಸಪ್ಪವ್ಯಸೆನಂಗಳೆಂಬ ಆನೆ ಕುದುರೆಗಳು ಸಹ 
ಮಾಹಾನಾದವೆಂಬ ಭೇರಿ ವಾದ್ಯಂಗಳಿಂ 
ಹೋಡಶವಿಕಾರಂಗಳೆಂಬ ನರ್ತಕೀಮೇಳದಾರತಿಯಿಂ 
ಅಂತಃಕರಣ ಚತುಪ ಸ್ಪಯಗಳೆಂಬ ಚಾಮರಧಾರಕರಿಂ 
ನಂಬ ಹೊರ ಕರಣಂಗಳೆಂಬ ಕಾಲಾಳ 9 ಳಿಂ-ಪಿಡಿಸಿ,- 
ಯೆಂಬ ಭೂಮಿಯಲ್ಲಿ ಆನಂದವೆಂಬರನು ' ರಥಮಂ ನಡೆಸಿ 
ನೆನಹು ನಿಷ್ಪತ್ತಿಯೆಂಬ ಸ್ಲಾನದಲ್ಲಿ ನಿಲಿಸಿ- 
ಇಷ್ಟಲಿಂಗವೆಂಬ ಉಚಾ ನಿಯ ವಗ ಗೃಹವನ್ನು 
ಹೈ ದಯಕಮಲವೆಂಬ ತಾಳದಲ್ಲಿ ಮೂರ್ತಿಗೊಳಿಸಿ 
ಲೆನಂದವೆಬ ಅರಸು ನಿರಾಳವೆಂಬ ಅಪರಿಮಿತ ಪಟ ಸಿಣವ 
ಪ್ರವೇಶವಾದನು ಕಾಣಾ ಗುಹೇಶ್ವರಾ. | ೫೪೩ I 


೧೨೩೮ 


ತನು ಶುದ್ಧವಾಯಿತ್ತು ಬಸೆವಾ ಇಂದೆನ್ನ . 
ಮನ ಶುದ್ಧವಾಯಿತ್ತು ಬಸೆವಾ ಇಂದೆನ್ನ. 
ಭಕ್ತಿ ಯುಕ್ಷಿ ಮುಕಿ ಕ್ರಿ ಶುದ್ಧವಾಯಿತ್ತು ಬಸೆವಾ ಇಂದೆನ್ನ. 
ಇಂತೀ ಸರ್ವವೂ ಶುದ ವಾಯಿತ್ತು ಬಸವಾ ಇಂದೆನ್ನ. 
ಗುಹೇಶ್ವರಲಿಂಗಕ್ಕೆ 
ಆದಿಯಾಧಾರವಾದೆಯೆಲ್ಲಾ ಬಸವಣ್ಣಾ ನೀನಿಂದು. | ೪೪ 1 


ಹೆಚ್ಚಿನ ವಚನಗಳು 


೧೨೩೯ 


ತಪವೆಂಬುದು ತಗಹು, ನೇಮವೆಂಬುದು ಬಂಧನ, 
ಶೀಲವೆಂಬುದು ಸೊತಕ, ಭಾಷೆಯೆಂಬುದು ಪ್ರಾಣ ಘಾತಕ.- 
ಇಂತೀ ಚತುರ್ವಿಧದೊಳಗಲ್ಲ 
ಗುಹೇಶ್ವರಾ ನಿಮ್ಮ ಶರಣರು ಅಗ್ರಗಣ್ಯರು. 


೧೨೪೦ 


ತಪ್ಪ ಹೊರಿಸಿ ಹೊರಟೆಹೆನೆಂಬುದು ಸತ್ಯವೆ? 
ತನು, ಸೀರೆಯನುಳಿದು ನಿರ್ವಾಣವಾದಲ್ಲಿ 
ಮನದ ಭ್ರಾಂತು ನಿಶ್ಚಯವಾಗದು! 
ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತ್ತು. 
ಅಪಮಾನವೆಂತು ಹೆರಿಯಿತ್ತು? 
ಅದು ಗುಹೇಶ್ವರಲಿಂಗಕ್ಕೆ ಸೆಲ್ಲದ ವೇಷ! 


೧೨೪೧ 


ತಾವರಿದೆಹೆವೆಂಬರು, ತಮ್ಮ ತಾವರಿವ ಪರಿಯೆಂತೋ? 
ಎಲ್ಲರನೂ ಕಾಬ ಕಣ್ಣು ತನ್ನ ಕಾಬುದೆ? 
ತನ್ನ ರಿವಿಂದ ತಾ ಭಿನ್ನ ವಾಗಲರಿವನೆ? 
ತನ್ನ ತಾನಿದಿರಿಟ್ಟು ಕಾಬಾತನೊಬ್ಬನುಂಟೆ? 
ತನ್ನ ತಾನರಿವ ಪರಿಯ ಗುಹೇಶ್ವರಾ ನಿಮ್ಮ ಶರಣ ಬಲ್ಲ. 


೧೨೪೨ 


್ಲ ತಾವರಿಯರು ಹೇಳಿದಡೂ ಕೇಳರು. 
ಆರರ ಹೊಲಬ ಏನೆಂದರಿಯರು. 
ಎಂಟರ ಕಂಟಕವ ಮುನ್ನ ರಿಯರು. 
ಏರಿದ ಬೆಟ್ಟವ ಇಳಿಯಲರಿಯದವರ ಏನೆಂಬೆ ಗುಹೇಶ್ವರಾ? 


೧೨೪೩ 


ತೆಲೆಯಲಟ್ಟುಂಬುದ ಒಲೆಯಲಟ್ಟುಂಡರೆ ಹೊಗೆ ಘನವಾಯಿತ್ತು. 
ತಲೆಯಲಟ್ಟುಂಡಾತ ಮಹಾಪ್ರಸಾದಿ, 
ಈಶ್ವರ ಸ್ವರವ ನುಡಿಯಲರಿಯದೆ ಬೀಸರವೋದರಣ್ಣ ಗಳೆಲ್ಲ. 


ll ೫೪೫ | 


ll #9೬ || 


l B೪೭ 


| ೫೪೮ || 


೩೬೮ ಅಲ್ಲಮಪ್ಪಭುದೇವರ ವಚನಸಂಪುಟ 


ಈಶ್ವರ ಸ್ವರವ ನುಡಿದರೆ ತಾನೆ ಶಿವನು 
ಗುಹೇಶ್ವರನೆಂಬುದು ಬೇರಿಲ್ಲ ಕಾಣಿರೊ. 


೧೨೪೪ 


ತಲೆಯಿಲ್ಲದ ಮೃಗ ಒಡಲಿಲ್ಲದೆ ಆಹಾರವ ಕೊಂಡಿತ್ತು, 
ಹೆಜ್ಜೆ ಇಲ್ಲದೆ ಹೆರಿಯಿತ್ತು! 
ಅದ ಶುದ್ಧಿಯ ಮಾಡ ಹೋದಾತನಿನ್ನೂ ಮರಳನು. 
ವೆಜ್ಜವಿಲ್ಲದ ಮಣಿಯ ದಾರವಿಲ್ಲದೆ ಪವಣಿಸುವ 
ನಿಮ್ಮ ಶರಣನ ಪರಿಯ ನೋಡಾ ಗುಹೇಶ್ವರಾ! 


೧೨೪೫ 


ತಾ ಕೇಳಿ, ನೋಡಿ, ಮಟ್ಟಿ ಮನವರಿದ ಸುಖವ 
ಲಂಗಕ್ಕೆ ಕೊಡುವುದೆಂತೊ ಅಂಗ ಮನವೆಂಬವನು? 
ಲಿಂಗದ ಪರಿಪೂರ್ಣವನು ಕಾಣದಿಹ 
ಅಂಗಹೀನರಿಗೇಕೆ ವ್ರತಾಚಾರದ ಹೊಲಬು? 
ಜೀರ್ಣಪರ್ಣ-ರವಿರಶ್ಮಿ ಜ್ಞೇಯದಂತೆ (ನ್ಯಾಯದಂತೆ?) 
ಜಗದೊಳಗೆ ಏತರಲ್ಲಿಯೂ ಖಂಡಿತಎಲ್ಲದೆ ಗುಹೇಶ್ವರನಿಪ್ಪ 
ಭಕ್ತದೇಹಿಕನಾಗಿ! 


೧೨೪೬ 


ತಾನಿಟ್ಟ ಬೇತಾಳ ತನ್ನನೆ ತಿಂದಿತ್ರೆಂಬಂತೆ, 
ನಿನ್ನ ಭವಾವಳಿಯನೆತ್ತು ವನ್ನಕ್ಕ 
ಎನ್ನ ಮರವೆ ಎನಗೆ ಎಚ್ಚರಿಕೆಯಾಯಿತ್ತು A 
ಎನ್ನ ಪೂರ್ವ ನಿರ್ವಾಹವಾಯಿತ್ತು! 
್ಸ ವರ್ಮ ತಿಳಿಯದೆನಗೆ,- ಅದೆಂತೆಂದಡೆ: 
ಹಿಂದೆ ನೀನೇನಾಗಿದ್ದೆ ಎಂಬುದನು ಅರಿಯೆನಾಗಿ. 
ಇಂದು ನಿಮ್ಮ ಮನೆಯಲಿ ಆರೋಗಣೆಯಾಗದು ಕಾಣಾ 


ಸಂಗನಬಸವಣ್ಣ ನಮ್ಮ ಗುಹೇಶ್ವರಲಿಂಗಕ್ಕೆ! 
೧೨೪೭ 


ತಾನೆಂದೆನಲೊಲ್ಲದೆ ಗುರುವೆಂದು ಹಿಡಿದವನ, 
ಗುರುವೆಂದಲ್ಲಿಯೆ ನೀನೆಂದು ನಡೆದವನ, 


Il ೫೪೯ | 


Il ೫೫೦ | 


Il ೫೧ ॥ 


il ೫೫೨ 


ba am a 


ಹೆಚ್ಚಿನ ವಚನಗಳು 
[= 


5೨ 
(- 


ನೀನೆಂದಲ್ಲಿಯೆ ಲಿಂಗಜಂಗಮದ ಸಕೀಲಸೆಂಬಂಧವ ನೆಲೆಗೊಳಿಸಿದವನ, 
ಲಿಂಗಜಂಗಮದಲ್ಲಿ ತನ್ನ ಮರೆದು ಕರಿಗೊಂಡ ಲಿಂಗೈಕ್ಯನ, 

ಗುಹೇಶ್ವರಲಿಂಗದಲ್ಲಿ ಚನ್ನ ಬಸವಣ್ಣನ 

ಶ್ರೀಪಾದಕ್ಕೆ ನಮೋ ನಮೋ ಎನುತಿರ್ದೆನು. | ೫5೩ l 


೧೨೪೮ 


ತಾಪತ್ರಯದಲ್ಲಿ ಬೇವ ಒಡಲ ಹಿಡಿದು ತಂದು 
ಜ್ಞಾನವೆಂಬ ಉರಿಗೆ ಆಹುತಿಯ ಕೊಟ್ಟವನ, 
ಜ್ಞಾನವೆಂಬ ಕಾಯವ ಹಿಡಿದು ತಂದು 
ನಿಶ್ವೂನ್ಯವೆಂಬ ತೇಜದಲ್ಲಿ ಸುಟ್ಟವನ, 
ನಿಶ್ಯೂನ್ಯವೆಂಬ ಶಬ್ದವ ಸುಟ್ಟು, ಭಸ್ಮವ ಧರಿಸಿದ ಲಿಂಗೈಕ್ಯನ, 
ಲೋಕದ ಸಿತಿ-ಗತಿಯ ಮರೆದು, ನಿರ್ವಾಣದಲ್ಲಿ ನಿಂದೆವನ, 
ಗುಹೇಶ್ವರಲಿಂಗದಲ್ಲಿ ತನ್ನ ಮರೆದ ಅಲ್ಲಯ್ಯನ ಕೋಪದ ಕಿಚ್ಚಿನಲ್ಲಿ 


ಸುಟ್ಟಿಹೆನೆಂಬ ಸಿದ್ಧರಾಮಯ್ಯನನೇನೆಂಬೆನು? | FY ll 


೧೨೪೯ 


ತಾ ಬಾಳಲಾರದೆ ವಿಧಿಯ ಬೈದನೆಂಬ ನಾಣ್ಣು ಡಿ 
ದಿಟವಾಯಿತ್ತಲ್ಲಾ ಬಸವಣ್ಣಾ A 
ಅವಧಾನ ತಪ್ಪಿ ಆಚಾರಗೆಟ್ಟು ನಡೆದು 
ಶಿವನಾಧೀನವಂದಡೆ ಹೋಹುದೆ? 
ಗುಹೇಶ್ವರಲಿಂಗದಲ್ಲಿ ಈ ಬಣ್ಣಿಗೆಯ ಮಾತು ಸಲ್ಲದು ಕೇಳಾ 
ಸಂಗನಬಸವಣ್ಣಾ R | #೫೫ | 
-. ೧೨೫೦ 


? 


'ತಾಯಿಗಾದ ಸುಖದುಃಖಂಗಳು ಬಸರೆ ಶಿಶೆವಿಂಗೆ ನೋಡಯ್ಯಾ. 
ಶಿವಶರಣರಿಗೆ ಮಾಡಿದ ಸುಖದುಃಖಗಳು ಶಿವನ ತಾಗುವುವು. 
ಕರಣವುಳ್ಳವರು ಮರಣವಿಲ್ಲದವಂಣೆ ಮುಳಿದಡೆ 
ತನುವುಳ್ಳವರ ಮುಟ್ಟುವುದಲ್ಲದೆ, ಒಡಲಿಲ್ಲದಾತನ ಮುಟ್ಟಬಲ್ಲುದೆ? 
ಗುಹೇಶ್ವರಾ ಕೆಂಡವ ಒರಲ ಮುಟ್ಟಬಲ್ಲುದೆ? Il BAL | 


ಅಲ್ಲಮಪ್ರಭುದೇವರ ವಚೆನಸಂಪುಒ 
>೧೨೫೧ 


ತಾಯಿ-ತಂದೆಯಿಲ್ಲದ ಕಂದಾ, 
ನಿನಗೆ ನೀನೆ ಹಟ ಟ್ರಿ ಬೆಳೆದೆಯಲ್ಲಾ | 
ನಿನ್ನ ಪರಿಣಾಮವೆ ನಿನಗೆ ಪಾ ್ರಾಣತೃಪ್ರಿ ಯಾಗಿರ್ದೆಯಲ್ಲಾ | 
ಭೇದಕರಿಗೆ He ನನ್ನ ನೀನೇ ಬೆಳಗುತ್ತಿ ರ್ದೆಯಲ್ಲಾ ! 
ನಿನ್ನ ಚರಿತ್ರ ನಿನಗೆ ಸಹಜ ಗುಹೇಶ್ವ ರಾ. | 2H | 


೧೨೫೨ 


ತಾಯಿಯಿಲ್ಲದ ಶಿಶುವಿಂಗೆ, 
ಶಿಶುವಿಲ್ಲದ ತಾಯಿ ಮೊಲೆಯನೂಡಿದಳು. 
ಮೊಲೆವಾಲನುಂಡ ಶಿಶು ತಾಯ ತಕ್ಕ ಸಿದಡೆ 
ತಾಯಿ ಆ ಶಿಶುವಿಂಗೆ ಸತಿಯಾದಳಲ್ಲಾ! 
ಸೆತಿಯ ಸೆಂಗದ ಸುಖವ ಪತಿಯಿಲ್ಲ(ಯಿಂ?)ದರಿದಲ್ಲಿ 
ಸತಿ ಪತಿ ಎಂಬೆರಡೂ ಅಳಿಯಿತ್ತು ನೊಡಾ! 
ಈ ನಿಜದ ನಿರ್ಣಯವ ಎನಗೆ ತೋರಿದ 
ಗುಹೇಶ್ವರನ ಶರಣ ಮಡಿವಳ' ಮಾಚಿತಂದೆಗಳ ಪಾದಕ್ಕೆ 
ನಮೋ ನಮೋ ಎನುತಿರ್ದೆನು. | ೫೫೮ ॥ 


೧೨೫೩ 


ತಾ ಹೆಳವ: ಎಡಹೊತ್ತಿನ ಪಯಣ; 

ಒಡ್ಲಿ ದ ಮಳೆಯ ಮುಗಿಲು 

ಸೋರುವ ಮನೆ, ನೆಲದ ಹಾಸಿಕೆ, 

' ಕೊರಳಲ್ಲಿ ಮೂರು ಮಣ್ಣ ಮಣಿ, 
ಹಿಂದೆ ಕಲ್ರೊರಳು, ಮೇಣದೊನಕೆ, 
ಪಳೆ ಅಕ್ಸಿ, ಹೊಸೆ ಭಾಂಡ- 

ಹಸಿಯೆ ಚೆರಣಿಯ ತಾಳಿಯನಿಕ್ಸಿ, 

she ಒಲೆಯನುರುಹಿ ಓಗರವನಡಲ್ಲು, 

೫ ದೆರಿಂಗವು ಒಡೆದ ತಳಿಗೆಯ (೮?) 
ಣೆಯ ಮಾಡಿದನು. ll 2X೯ 


ಹೆಚ್ಚಿನ ವಚನಗಳು ೩೭೧ 
೧೨೫೪ 


ತಾಳು ಬೋಳು ಕಟ್ಟಿಗೆ ಕರ್ಪರವೆಂದೆಂಬರು. 
ತಾಳು ಬೋಳು ಕಟ್ಟಿಗೆ ಕರ್ಪರವಾವುದೆಂದರಿಯರು. 
ತಾಳು: ತನುಗುಣಾದಿಗಳ ಪ್ರಾಣಗುಣಾದಿಗಳ 
ತಾಳಿಕೊಂಡಿರಬಲ್ಲಡೆ ತಾಳು. 
ಬೋಳು: ಭ್ರಮೆಯಿಲ್ಲದೆ ಬಂಧನವಿಲ್ಲದೆ ಸಂಸಾರ ವಿಷಯಗಳ ಬೋಳ್ಳಸಿ 
ತನ್ನಿಚ್ಛೆಗೆ ನಿಲಿಸಿಕೊಂಡಿರುಲ್ಲಡೆ ಬೋಳು. 
ಕಟ್ಟಿಗೆ: ಕರಣಾದಿ ಗುಣಂಗಳ ನಿಲಿಸಿಕೊಂಡಿರಬಲ್ಲಡೆ ಕಟ್ಟಿಗೆ. 
ಕರ್ಪರ: ಪರವ ಅರಿದಿರಬಲ್ಲಡೆ ಕರ್ಪರ- 
ಇಂತೀ ಚತುರ್ವಿಧವನರಿದವರ ಪರಮಾರಾಧ್ಯರೆಂಬೆ ಕಾಣಾ 
ಗುಹೇಶ್ವರಾ. ll ೫೬೦ | 


೧೨೫೫ 


ತಿಂಬ ಗಂದೆಯ ಮೇಲೆ ಉಗುರು ಬಿದ ಂತಾಯಿತ್ತು. 
ಅರಸುವ ಬಳ್ಳಿ ಕಾಲ ಸುತ್ತಿದಂತಾಯಿತ್ತು. 
ನಾನು ಬಯಸುವ ಬಯಕೆ ತಾರ್ಕಣೆಗೆ ಬಂದಿತ್ತು. 
ಗುಹೇಶ್ವರಲಿಂಗದಲ್ಲಿ, 
ಎನಗೂ ನನಗೂ ಒಂದಾದ ಪರಿ ಎಂತು ಹೇಳಾ 
ಚನ್ನ ಬಸವಣ್ಣಾ? Il ೬೧ 1 


೧೨೫೬ 


ತಿಳಿದಿರ್ದ ಮಡುವಿನೊಳೆಗೆ ಸುಳಿಸುಳಿದಾಡುತ್ತಿದೆ 
ಒಂದು ಸುವರ್ಣದ ಬಿಂದು! 
ಅದು ಹಿಂದು ಮುಂದಾಗಿ ನೋಡಿದವರಿಗಲ್ಲದೆ ಕಾಣಬಾರದು. 
ಮಡುವ ತುಳುಕದೆ ದಡವ ಸೋಂಕದೆ ಹಿಡಿಯಬಲ್ಲಡೆ 
ಗುಹೇಶ್ವರನೆಂಬ ಲಿಂಗವು ಈಗಳೆ ಸಾಧ್ಯ. ll #೬೨ 


೧೨೫೭ 


ತೆರಹಿಲ್ಲದ ಘನವ ಆರಸಿಹೆನೆಂದಡೆ ಕಾಣಬಾರದು. 
ಅದೇನು ಕಾರಣವೆಂದಡೆ: 
ಆ ಅರಸುವಾತನು ತಾನೆ ವಸ್ತುವಾದ ಕಾರಣ. 


ಅಲ್ಲಮಪ್ರಭುದೇವರ ವಚೆನಸಂಪುಟ 


ವಿಚಾರಕ್ಕೆ ಬಾರದ[ದು] 
ನಿಶ್ಚಲಬ್ರಹ್ಮ ವೆಂಬುದು ಗುಹೇಶ್ವರಾ. 


೧೨೫೮ 


ತೆರಹಿಲ್ಲದ ಘನವ ಮನ ಒಳೆಕೊಂಡು 
ಆ ತಲೆಯಿಲ್ಲದ (ತಲಹಿಲ್ಲದ?) ಮನವ ಘನ ಒಳೆಕೊಂಡು 
ತನಗೆ ತಾ ತರಹರವಾದ ಬಳಿಕ 
ಇನ್ನು ಮರಳಿ ಇಂಬುಗೊಡಲುಂಟೆ? 
ಗುಹೇಶ್ತರನ ಲೀಲೆ ಮಾಬನ್ನ ಕೃರ 
ಉರಿಯೊಳಗಣ ಕರ್ಪರದಂತಿರಬೇಕು ಕಾಣಾ ಸಿದ್ಧ ರಾಮಯಾ 


೧೭೨೫೯ 


ತೆರೆಯ ಮರೆಯ ಕುರುಹೆಂಬುದೇನೊ 
ಒಳೆಗೆ ಲಿಂಗವನನುವಿಡಿದ ಬಳಿಕ? 
ಪೂಜಿಸುವ ಭಕ್ತನಾರೊ? ಪೂಜಿಸಿಕೊಂಬ ದೇವನಾರೊ? 
ಮುಂದು ಹಿಂದು, ಹಿಂದು ಮುಂದಾಯಿತ್ತು 
ಗುಹೇಶ್ವರಾ ನಾನು ನೀನು, ನೀನು ನಾನಾದ ಬಳಿಕ 
ಮತ್ತೇನುಂಟು ಹೇಳಾ? 


೧೨೬೦ 


ತೋರಬಾರದ ಘನವ ಹೇಳಲೆಂದೇನಯ್ಯಾ? 
ಹೇಳಬಾರದ ಘನವ ತೋರಲೆಂದೇನಯ್ಯಾ? 
ಶರಸಂಧಾನದ ಪರಿಯಲ್ಲ ನೋಡಾ! 
ಗುಹೇಶ್ವರಲಿಂಗವು ಕಲ್ಪಿ ತವ್ಲ ನೋಡಯ್ಯಾ. 


೧೨೬೧ 


ತೋರಬಾರದ ಠಾವಿನಲ್ಲಿ ಒಂದು ಹೊಂಬಣ್ಣ ಸುಳಿಯಿತ್ತು | 


“ಸೋಹಂ ಸೋಹಂ” ಎಂದುದು ಬ್ರಹ್ಮವು. i 
ಮುಟ್ಟಿಯೂ ಮುಟ್ಟದ ಬ್ರಹ್ಮೆವ ನೆಟ್ಟನೆ ಮುಂದರಿದೆ. 
ಕಟ್ಟಳೆಯಿಲ್ಲದ ಇರವು ಗುಹೇಶ್ವರಾ ನಿಮ್ಮ ನಿಲವು. 


Nx 


| ೬a || 


l Atv Il 


Il #೬೫ || 


| B೬೬ I 


| #೬ I 


ಹೆಚ್ಚಿನ ವಚನಗಳು ೩೭೩ 
೧೨೬೨ 


ತೋರುವುದೆಲ್ಲ ಬೇರಾಗಿ ಕಾಂಬುದು, 
ಕಂಡುದ ಬಿಡುವುದು ಕಾಣದುದ ಹಿಡಿವುದು. 
ಕಾಣದುದ ಕಂಡೆವೆಂದು ಬಿಟ್ಟಣ್ಣ ಗಳು 
ನಟ್ಟನಡುನೀರೊಳಗೆ ಕೆಟ್ಟ ಕೇಡ ನೋಡಾ ಗುಹೇಶ್ವರಾ. | ೫೬೮ ॥| 


೧೨೬೩ 


ತ್ರಿನದಿಯ ಮಧ್ಯದಲ್ಲ್ಮ ದು ಕುದುರೆಯ ಕಟ್ಟಿದ್ದ ಕಂಭ ಮುರಿಯಿತ್ತು. 
ಎ ಬಿಟೊ ್ಯೀಡಿದವು. 
ಹದಿನಾರು ಪ ತ್ರಚೆ ಬೊಬ್ಬಿ ಡುತ್ತಿದ ವು. 
ಶತಪತ ತ್ರಕಮಲಕರ್ಣಿಕಾ "ಮಧ್ಯದಲ್ಲಿ 
ಗುಹೇಶ ್ರರಲಿಂಗವು ಮುಗ್ಗ ವಾಗಿರ್ದನು. ll ೭ | 


೧೨೬೪ 


ತ್ರಿಪುರವನುರುಹಿದ ತ್ರಿಣೇತ್ರನಲ್ಲ, 
ಅಂಧಕಾಸುರನ ಮೆಟ್ಟಿ ನಾಟ್ಯವನಾಡಿದಾತನಲ್ಲ, 
ಖಂಡಕಪಾಲಿಯಲ್ಲ ಮುಂಡಧಾರಿಯಲ್ಲ, 
ಮಂಡಲದೊಳಗೆ ಬಂದು ಸುಳಿವಾತನಲ್ಲ, 
ಈಶ್ವರನಲ್ಲ ಮಹೇಶ್ವರನಲ್ಲ, 
ಗುಹೇಶ್ವರನೆಂಬ ಲಿಂಗ ಅಪಾರ ಮಹಿಮನು. | ೫೭೦ ॥॥ 


೧೨೬೫ 


ತ್ರಿಭುವನವೆಂಬ ಪಂಜರದೊಳಗೆ, ಸಂಸಾರಚಕ್ರದಲ್ಲಿ- 
ಹೊನ್ನುಪ್ರಾಣವೆ ಪ್ರಾಣವಾಗಿ, ಹೆಣ್ಣು ಪ್ರಾಣವೆ ಪ್ರಾಣವಾಗಿ 
ಮಣ್ಣು ಪ್ರಾಣವೆ ಪ್ರಾಣವಾಗಿ, 
ಆ ಸುಖದ ಸೊಕ್ಕಿನಲ್ಲಿ ಈಸಿಯಾಡುತ್ತಿರ್ದರಲ್ಲಾ, 
ಬಹುವಿಧದ ವ್ಯವಪಾರ ವೇಧಿಸಿದವರು ಗುಹೇಶ್ವರಾ. | ೫೭೧ ॥| 


೧೨೬೬ 


ದುಪ್ಪನಿಗ್ರಹ ಶಿಷ್ಟಪರಿಪಾಲಕನಪ್ಪ ದಿವ್ಯವಸ್ತು ಶಕ್ತಿಗೊಳಗಾಯಿತ್ತಾಗಿ, 


ಬಚ್ಚಬರಿಯ ಬಯಲೆಂಬುದಕ್ಕುಪಮಾನವಿಲ್ಲಯ್ಯ. 
ಶಿವಶಕ್ಷಿಸಂಪುಟಕೇನೆಂದೆಂತು ಹೇಳಿರಣ್ಣಾ, 


೩೭೪ 


ಅಲ್ಲಮಪ್ಪಭುದೇವರ ವಚೆನಸಂಪು೬: 


ಶಿವನೇ ಚೈೆತನ್ಯಾತ್ಮಕನು, ಶಕ್ತಿಯೇ ಚಿತ್ತು. 
ಇಂತು ಚೈತನ್ಯಾತ್ಮಕ ಚಿತ್ಸರೂಪನೆಂದರಿಯ ಬಲ್ಲಡೆ, 
ಭಿನ್ನವೆಲ್ಲಿಯದೋ ಗುಹೇಶ್ವರಾ. Il ೫೭೨ | 


೧೨೬೭ 


ದುಃಸ್ಪಪ್ನವ ಕಾಣದಿರಿ 
ದುರ್ವಿಕಾರದಲ್ಲಿ ಕೂಡದಿರಿ. 
ಮನೋವಿಕಾರದಲ್ಲಿ ಹರಿದಾಡದಿರಿ 
ಪಂಚಾಕ್ಷರಿಯ ಜನಿಸಿ, 
ಷಡಕ್ಷರಿಯ ಸೆಂಬಂಧಿಸಿಕೊಳ್ಳಿ. 
ಮೂಲ ಮಂತ್ರವನಾತ್ಮಂಗೆ ವೇಧಿಸಿಕೊಳ್ಳಿ. 
ಮರೆಯದಿರಿ ಗುರುವಾಜ್ಞೆಯ, 
ತೊರೆಯದಿರಿ ಶಿವಪೂಜೆಯ. 
ಅರಿದು ಮರೆಯದಿರಿ ಚರಸೇವೆಯ. 
ಇಂತೀ ಗುಣವ ನೆರೆನಂಬ್ರಿ, 
ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ 
ಗುರು ಗುಹೇಶ್ವರಲಿಂಗವ ಕೂಡಬಲ್ಲಡೆ. Il ೫೭೩ (1 


೧೨೬೮ 


ದೇವನೊಲಿದ, ನೀನೊಲಿದೆ- ಎಂಬುದು ಅದಾವುದಕ್ಕಾ? 
ಭಾವಶುದ್ಧವಾದಲ್ಲಿ ಸೀರೆಯನಳಿದು ಕೂದಲ ಮರೆಸೆಲೇತಕ್ಕೆ? 
ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು. 
ಅದು ಗುಹೇಶ್ವರಲಿಂಗಕ್ಕೆ ಒಲವರವಲ್ಲ. ll ೫೭೪ Il 


೧೨೬೯ 


ದೇವಲೋಕದವರ ತ್ಮಣವೆಂಬೆ. 
ಮತಣ್ಯಲೋಕದವರ ಕ್ಷಣವೆಂಬೆ. 
ಅಹಂಕಾರವೆಂಬ ಶೃಂಗಾರವ ಮಾಣೆ! 
ಆನಲ್ಲದೆ ಅನ್ಯವ ಅಲ್ಲೆಂಬೆ 
ಗುಹೇಶ್ವರನೆಂಬವನು ತಾನೆ ತಾನಾಗಿ. | RLS | 


ಹೆಚ್ಚಿನ ವಚನಗಳು ೩೭೫ 
೧೨೬೦ 


ದೇಹಭಾವವಳಿದಲ್ಲದೆ ಜೀವಭಾವವಳಿಯದು. 
ಜೀವಭಾವವಳಿದಲ್ಲದೆ ಭತ್ತ ಭಾವವಳವಡದು. 
ಭಕ್ತಿಭಾವವಳವಟ್ಟಲ್ಲದೆ ಅರಿವು ತಲೆದೋರದು. 
ಅರಿವು ತಲೆದೋರಿದಲ್ಲದೆ ಕುರುಹು ನಷ್ಟವಾಗದು. 
ಕುರುಹು ನಷ್ಟವಾದಲ್ಲದೆ ಮಾಯೆ ಹಿಂಗದು. 
ಇದು ಕಾರಣ; 
ಕಾಯದ ಜೀವದ ಹೊಲಿಗೆಯ ಅಳಿವ ಭೇದವ ತಿಳಿಯಬಲ್ಲಡೆ 
ಗುಹೇಶ್ವ ರಲಿಂಗದ ಅರಿವು ಸಾಧ್ಯವಪ್ಪು ದುಕಾಣಾ ಸಿದ್ಧರಾಮಖ್ಯಾ. | Rt | 

೧೨೭೧ 

ದೇಹಿಗೆ ದೇಹಿಯಾಗಿರ್ಪದರ ಭೇದವನು ಆರು ಬಲ್ಲರು? 
ಹರಿಬ್ರಹ್ಮಾದಿಗಳರಿಯರು, ಮನುಮುನಿಗಳರಿಯರು, 
ಸಿದ್ಧಸಾಧಕರರಿಯರು. 


ಅರಿವಿಂಗೆ ಅರಿವಾಗಿರ್ಪದನು ನಿನ್ನ ಅರಿವಿಂಗೆ ಅರಿಯಬಹುದೆ? 
ಗುಹೇಶ್ವರಲಿಂಗವನರಿವಡೆ ನೀನರಿಯದಂತಿರಬೇಕು. I #೭೭ 


೧೨೬೭೨ 


ದ ಪ್ರವ್ಯ ನೀನು ದ ್ರವ್ನಾ ರ್ಥ ನೀನು; ಪದ ನೀನು, ಪದಾರ್ಥ ನೀನು. 
ಸಕಲ ನೀನು ನಿಷ್ಕಲ ಸಚ 
ಸೆಕಲ ನಿಷ್ಯಲಾತ್ಮ! ಕ ಪರಿಪೂರ್ಣ ಶಿವನಲ್ಲದೆ ಅನ್ಯ ಭಿನ್ನ ಭಾವ ಉಂಟೆ? 
ಸೆಕಲ ನಿಷ್ಕಲ ತತ್ವಂಗಳು; ನಿಮ್ಮೊಳಗೆ 'ಸಮಾಸವನೆಯ್ದು ವೆವೆಂದು 
ತಮ್ಮ ಅಂಗದ ಮೇಲೆ ಸರ್ವಪದಾರ್ಥಂಗಳ ಹೆಸರಿಟ್ಟು 
ಹೊತ್ತು ಕೊಂಡೈದಾವೆ ನೋಡಾ! 
ಅದೆಂತೆಂದಡೆ: 
“ದ್ರವ್ನಾ ರ್ಥಂ ಚ ಮಹಾದೇವೊ ದ ವ್ರವ್ಯರೂಪೋ ಮಹೇಶ್ವ ರಃ | 
We; ನ ಭೇದನಂ ನಾಸ್ತಿ ಸರ್ವರೂಪಸ್ಸ ದಾಶಿವಃ” ॥ - 
ಇಂತೆಂದುದಾಗಿ-ನಾದ ನೀನು, ಬಿಂದು ನೀನು, pi ನೀನು, 
ಕಳಾತೀತ ನೀನು ಗುಹೇಶ್ವರಾ. | ೫೭೮ 1 


ಡಿ 


ಅಲ್ಲಮಪ್ರಭುದೇವರ ವಚನಸಂಪುಟ 
೧೨೭೩ 
ಯ ಮೇಲೊಂದು ಪಿರಿದಪ್ಪ ಸೆಂತೆಯ ನೆರವಿಗೆ ಬಂದವರನೇನೆಂಬೆನು! 
ರಿಪರಿಯ ಭಂಡದ ವ್ಯವಹಾರದೊಳಗೆ ಕೊಡಲಿಲ್ಲ, ಕೊಳಲಿಲ್ಲ. 
nd ವಿಳಾಸೆವಿದೇನೊ? 
ಅರೆಮರುಳೆಂಬ ಶಿವನು 


ನೆರೆ ಮರುಳೆಂಬ ಜಗವ ಹುಟ್ಟಿ ಸಿದ ಪರಿಯ ಕಂಡು 
ಬೆರಗಾದೆ ಗುಹೇಶ್ವ ರಾ. | ೫೭೯ ॥ 


೧೨೭೪ 


ಧರೆಯಾಕಾಶ ಕೂಡಿ ಜಗವಾದಂತೆ, 
ಕಾಯ, ಜೀವ ಕೂಡಿ ಸಾವಯವಾದಂತೆ, 
ನಾದ ಬಿಂದು ಕೊಡಿ ಲಿಂಗವಾಯಿತ್ತು. 
ಆದೆಂತೆಂದಡೆ: 
ನಾದ ಸೆ....ದು ಶಕ್ತಿ ರೂಪಾಗಿ, 
ಈ ಉಭಯ ಸೆಂಪ್ರಟದಿಂದ ಲಿಂಗವಾಗಿ, 
ಅದು ಕಾಯ ಜೀವದಂತೆ ಕೂಡಿ ಏಕವಾದಲ್ಲಿ 
ಆ ಕಾಯದಿಂದ ಜೀವ ವಿಯೋಗವಾಗಿಹುದೇ ಗುಹೇಶ್ವರಾ? | ೫೮೦ ॥| 


೧೨೭೫ 


ಧರೆಯಾಕಾಶ ತಾರಾಮಂಡಲ ಸೆಪ್ತಸಮುದ್ರಂಗಳಿಲ್ಲದಂದು, 
ಒಂದು ಮಹಾವೃಕ್ಷವದ್ದಿತ್ತಯ್ಯಾ. 
ಆ ವೃಕ್ಷವ ಕಂಡು ನಾನು "ಓಂ ನಮಃ ಶಿವಾಯ” ಎನುತಿದ್ದೆನು. 


' ಆ ವೃಕ್ಷದಿಂದ ಷಡುಸಾದಾಖ್ಯಂಗಳು ಪುಟ್ಟಿದುವು. 


ಆ ಷಡುಸಾದಾಖ್ಮಂಗಳೆ ನೆಳಲಲ್ಲಿ ಕುಳ್ಳಿರ್ದು 
ನಾನು ಬಸೆವಾ ಬಸೆವಾ ಬಸೆವಾ ಎನುತಿರ್ದೆನು ಕಾಣಾ ಗುಹೇಶ್ವರಾ. | ೫೮೧ ॥ 


೧೨೭೬ 


ಧರೆಯಾಕಾಶವಿಲ್ಲದಂದು, ತ್ರೆ ಫಮಂಡಲ ನೆಲೆಗೊಳ್ಳದಂದು, 
ಹೋಮ ನೇಮ ಜಪ ತಪವಿಲ್ಲದಂದು ನಾರು ಬಲ್ಲರು? 
ಹರಿ ಬ್ರಹ್ಮಾದಿಗಳಿಗೆ ಅಗೋಚರ, ನಿರ್ಲೇಪ ನಿರಂಜನನಾಗಿ- 
ವೇದಂಗಳೆರಿಯವು, ಶಾಸ್ತ್ರ ಸ್ಮ ಎತಿಗಳು ನಿಮ್ಮನರಿಯವು. 


ಹೆಚ್ಚಿನ ವಚನಗಳು ೩೭೭ 


ಗಗನಕಮಲಕುಸುಮು ಪರಿಮಳದಿಂದತ್ತತ್ತಲು 
ಗುಹೇಶ್ವರಾ ನಿಮ್ಮ ನಿಲವನಾರು ಬಲ್ಲರು? ॥ ೫೮೨ ॥॥ 


೧೨೭೭ 


- ಧೂಪ ದಿಪಾರತಿಯ ಬೆಳಗುವಡೆ, ನೀನು ಸ್ವಯಂಜ್ಯೋತಿಪ್ರಕಾಶನು. 
ಅರ್ಪಿತವ ಮಾಡುವಡೆ, ನೀನು ನಿತೃತ್ಸಪ್ಪನು. 
'ಅಷ್ಟವಿಧಾರ್ಚನೆಯ ಮಾಡುವಡೆ, ನೀನು ಮುಟ್ಟಬಾರದ ಘಸವೇದ್ಯನು. 
ನಿತ್ಯನೇಮಂಗಳ ಮಾಡುವಡೆ ನಿನಗೆ ಅನಂತನಾಮಂಗಳಾದವು 
ಗುಹೇಶ್ವರಾ. Il ೮೩ || 


೧೨೭೮ 


ಧ್ಯಾನ ಆಧ್ಯಾತ್ಮಿಕದಲ್ಲಿ ಕಂಡಹೆನೆಂಬುದು 
ಜೀವನಲ್ಲದೆ ಪರಮನಲ್ಲ. 
ಜಪ ತಪ ನೇಮ-ನಿತ್ಯಂಗಳಿಂದ ಕಂಡಹೆನೆಂಬುದು 
ಪ್ರಕೃತಿಯಲ್ಲದೆ ಸುಚಿತ್ತವಲ್ಲ. 
ಭಾವದಿಂದ ಪ್ರಮಾಣಿಸುವುದೆ ಏಕರೂಪು, 
ಗುಹೇಶ್ವರಲಿಂಗವು ತಾನೆ. ॥ ೫೮೪ ॥॥ 


೧೨೭೯ 


ನಜ್ಚು ಮಚ್ಚಿನ ಸುಖ ಪರಿಣಾಮ ಸೆನ್ನ ಹಿತವಾದ ಬಳಿಕ, 
ಇನ್ನು ಅನೂುಭಾವವೆಂಬುದಿಲ್ಲ-ಅಂತಿರಲಿ ನುಡಿಯ ಗಡಣ. 
ಶಶಿಧರನಟ್ಟಿದ ಬೆಸನ ಮಾಡಬಂದ ಬಳಿಕ, 
ಹೇಳಿದ ಮಣಿಹವ ಮಾಡುತ್ತಿಹುದಲ್ಲದೆ 
ಅದು ತನ್ನಲ್ಲಿ ತಾನು ಬೆರಸುವಂದಿಗೆ ಬೆರಸಲಿ; 
ಆ ದಿನಕ್ಕೆ ಬಂದು ಹೇಳುವೆವು ನಿರ್ಣಯವ. 
ಗುಹೇಶ್ವರಲಿಂಗದ ಆಣತಿ ಬಪ್ಪನ್ನ ಬರ 
ಶಿವಶರಣರೆಲ್ಲರೂ ಸಂಗನಬಸವ್ಲಾ ಸೆಹಿತ ನಿತ್ಯರಾಗಿ ಇರಿ. | ೫೮೫ ॥ 


೧೨೮೦ 
ನಡೆದಡೆ ನಡೆಗೆಟ್ಟ ನಡೆಯ ನಡೆವುದಯ್ಯಾ. 
ನುಡಿದಡೆ ನುಡಿಗೆಟ್ಟ ನುಡಿಯ ನುಡಿವುದಯ್ಯಾ. 
ಒಡಲ ಹಿಡಿದಡೆ ಹಿಡಿಯನೆ ಹಿಡಿವುದಯ್ಯಾ. 


೩೭೮ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಕೂಡುವಡೆ ಕೇಡಿಲ್ಲದ ಕೂಟವ ಕೂಡುವುದಯ್ಯಾ, 
ಗುಹೇಶ್ವರಾ ನಿಮ್ಮಲ್ಲಿ ನಿಲುವುದಯ್ಯಾ. ॥ ೫೮೬ ॥ 


೧೨೮೧ 


ನಡೆದಡೆ ನಿರ್ಗಮನಿ! 
ಸುಳಿದಡೆ ಗತಿವಿರಹಿತನನು ಏನೆಂಬೆನು? ಎಂತೆಂಬೆನು? 
ಅಘಟಿತಘಟಿತನನ್ನು, ಏನೆಂಬೆನು ಎಂತೆಂಬೆನು? 
ಅಖಂಡಿತ ಮಹಿಮನನು ಏನೆಂಬೆನು ಎಂತೆಂಬೆನು? 
ಆದಿಯಿಂದತ್ತತ್ತ ಗುಹೇಶ್ವರನ ಶರಣ ಅಲ್ಲಯ್ಯನ ಸುಳುಹು 
ಜಗಕ್ಕೆ ಪಾವನ! | ೫೮೭ || 


೧೨೮೨ 


ನಡೆ ನುಡಿಯಿಲ್ಲದ ಗುರುವ ಕಂಡು 
ಉಪದೇಶವ ಪಡೆಯಲೆಂದು ಹೋದಡೆ; 
ಒಡನೆ ನುಡಿಯನು ನುಡಿಸಿದಡೆ ಕೇಳನು. 
ಕಡೆ ಮೊದಲ ಕಾರ್ಯ ಎಂತಪ್ಪುದೊ ಅಯ್ಯಾ? 
ಮೂಗರ ಮೂಗರ ಪ್ರಸಂಗದಂತೆ ಇದೆ 
ಎನ್ನೊಳಗೆ ಅರಿವಿನ ಪರಿಮಳ! 
ಹೊರಗೆ ನೋಡಿದಡೆ ಮುಗ್ದವಾಯಿತ್ತು. 
ಇದನೆಂತು ಉಪವಿಸುವೆ ಅನಿಯಮದ ಬೆಡಗ? 
ಇದು ತನ್ನಿಂದ ತಾನಪ್ಪುದಲ್ಲದೆ, ಭಿನ್ನದಲುಂಟೆ ಗುಹೇಶ್ವರಾ? Il ೫೮೮ | 


೧೨೮೩ 
ನಡೆವಲ್ಲಿ, ನುಡಿವಲ್ಲಿ ಪ್ರಾಣಲಿಂಗವೆಂದೆಂಬರು, 


ಕೆಡೆಯಲೊಡನೆ ಹೆಣನದು ಎಂಬರು, ಬೇಗ ಬಾರೆಂಬರು! 
ಹಿರಿಯ ಭೂಮಿಯಲ್ಲಿ ನಿಮ್ಮ ಹೆಸರಿಲ್ಲ ಗುಹೇಶ್ವರಾ. | ACF || 
೧೨೮೪ 
ನಟ್ಟಿರ್ದ ಬೆಟ್ಟಕೆ ತಾಗು ತಡೆಯುಂಟೆ ಮರುಳೆ? 
ಆತುರದಲ್ಲಿ ಕಳವಳಿಸಿ, ವ್ಯಾಕುಳದಲ್ಲಿ ಕಳವಳಿಸುತಿಪ್ಟುದೀ ಮನವು. 
ಆ ಮನವು ಬೆನ್ನುದೋರದ ಮೊದಲೆ ಘನವ ಬೆಂಬತ್ತಿ ಬಿಡೆದಿರಬಲ್ಲಡೆ 
ತನ್ನಲ್ಲಿ ತ(ಚಿ?)ನ್ಮೂರ್ತಿ ಗುಹೇಶ್ವರನಯ್ಯಾ. Il ೫೯೦ ॥ 


ಹೆಚ್ಚಿನ ವಚನಗಳು ೩೭೯ 


೧೨೪೫ 


ನರರು ಸುರರು ಕಿನ್ನರರು ಮೊದಲಾದವರೆಲ್ಲರೂ 
ಪಿಂಡವೆಂಬ ಭಾಂಡದಲ್ಲಿಯೆ ಅಡಗಿಹರಾಗಿ, 
ನಾನವರ ರೂಹಿಸಿ ಬಲ್ಲನೆ ಅ 
ದೇವಗಣ ರುದ್ರಗಣ ಪ್ರಮಥಗಣ ಮೊದಲಾದವರೆಲ್ಲರೂ 
ಬ್ರಹ್ಮಾಂಡವೆಂಬ ಭಾಂಡದಲ್ಲಿಯೆ ಅಡಗಿಹರಾಗಿ 
ನಾನವರ ಭಾವಿಸೆಬಲ್ಲನೆ ಅಯ್ಯಾ? 
ಸತ್ಯರು ನಿತ್ಯರು ಮುಕ್ತರು ಮಹಾಮಹಿಮರೆಲ್ಲರು 
ಚಿದ್ಭ ೨ಹ್ಮಾ ಂಡವೆಂಬ ೬ ಭಾಂಡದಲ್ಲಿಯೆ ಅಡಗಿಹರಾಗಿ' 
ನಾನವರ ತರಿದು ಬಳ್ಲಿನೆ ಅಯ್ಯಾ? 
ಇಂತೀ ತ್ರಿಭಾಂಡವನೊಳಕೊಂಡ ಅಖಂಡಿತ ಪರಿಪೂರ್ಣವಪ್ಪ ಭಾಂಡವೆ, 
ತನ್ನ ಇರವೆಂದರಿದ ನಿಜಲಿಂಗೈೈಕ್ಕನ-ಉಪಮಿಸಲಿಲ್ಲ, 
ಉಪಮಿಸೆಲಿಲ್ಲಾಗಿ ರೂಹಿಸಲಿಲ್ಲ, ರೂಹಿಸಲಿಲ್ಲಾಗಿ ಭಾವಿಸಲಿಲ್ಲ, 
ಭಾವಿಸೆಲಿಲ್ಲಾಗಿ ಅರಿಯಲಿಲ್ಲ! 
ಅರಿಯಲಿಲ್ಲದ ಅರಿವೆ ತಾನಾಗಿ, ಗುಹೇಶ್ವರನೆಂಬುದು ಬೇರಿಲ್ಲ. ll ೫೯೦ ॥l 


೧೨೮೬ 


ನರಲೋಕದ ನರರುಗಳೆಲ್ಲರು ನರಸೆಂಸಾರಕ್ಕೊಳಗಾದರು. 
ಸುರಲೋಕದ ಸುರರುಗಳೆಲ್ಲರು ಸುರಸೆಂಸಾರಕ್ಕೊಳಗಾದರು. 
ಮುನಿಲೋಕದ ಮುನಿಗಳೆಲ್ಲರು ತಪಃಸೆಂಸಾರಕ್ಕೊಳಗಾದರು. 
ರುದ್ರಲೋಕದ ರುದ್ರಗಣಂಗಳೆಲ್ಲರು ರುದ್ರಪದವೆಂಬ ಸಂಸಾರಕ್ಕೊಳೆಗಾದರು. 
ಲಿಂಗವ ಧರಿಸಿದವರೆಲ್ಲರು ಲಿಂಗಸಂಸಾರಕ್ಕೊಳಗಾದರು. 
ಜಂಗಮವ ಪೂಜಿಸಿದವರೆಲ್ಲರು ಸಾಯುಜ್ಯ ಸೆಂಸಾರಕ್ಕೊಳಗಾದರು. 
ಪ್ರಸಾದ ಪಾದೋದಕ ಸೆಂಬಂಧಿಗಳಲ್ಲರು ಪ್ರಸಾದ ಸೆಂಸಾರಕ್ಟೊಳಗಾದರು. 
ಗುಹೇಶ್ವರಲಿಂಗದಲ್ಲಿ ಸರ್ವ ಸೆಂಸಾರವಿರಹಿತ ಚನ್ನ ಬಸೆವಣ್ಣಂಗೆ, 
ನಮೋ ನಮೋ ಎಂಬೆನು. ll ೫೯೨ ॥| 


೧೨೮೭ 


ನವಖಂಡಪೃ ಥಿ R ಚತುರ್ದಶಭುವನಗ್ರಾ ಮದಿಂದತ್ತತ್ತ ಮುನ್ನ ಅನಾದಿಯಲ್ಲಿ, 
ಜಂಗಮವೆ ಲಂಗವಂಬನ. 
ಇದೇನಿ ಭೋ, ಎಡೆಯಲ್ಲಿ ಕೊಲಿಯಾಯಿತ್ತು! 


೩೮೦ 


ಅಲ್ಲಮಪ್ಪಭುದೇವರ ವಚೆನಸಂಪುಟ 


ಭಕ್ತಿ ಹಿಂದುಮುಂದಾಯಿತ್ತು, ರಕ್ಕಸರ ಪರಿಯಾಯಿತ್ತು! 
ಇದ ಕಂಡು ಬೆರಗಾದೆ ಗುಹೇಶ್ವರಾ! l ೫a 1 


೧೨೮೮ 


ನವನಾಳ ಬಿಂದು ಪವನ ಹೃದಯಕಮಲ ಮಧ್ಯದ ದಳವ ಮೆಟ್ಟಿ, 
ಗಳಿಗೆ ಗಳಿಗೆಗೆ ಚರಿಸುವ ಪರಮಹಂಸೆನ 
ಆರಿಗೆಯೂ ಅರಿಯಬಾರದು-ಘಮ್ಮುಘಮ್ಮೆನೆ ಸುತ್ತುವನಲ್ಲದೆ! 
ಅದೆಂತೆಂದಡೆ: 
“ಪೂರ್ವದಲೇ ಭವೇತ್‌ ಭಕರಾಗ್ದೇಯ್ಯಾಂ ಚ ಕುಧೈವ ಚ॥ 
ದಕ್ಷಿಣೀ ಕ್ರೋಧಮುತ್ತ ನ್ಲ್ನೆಂ ನೈರುತ್ಯಾಂ ಸೆತ್ಯಮೇವ ಚ| 
ಪಶ್ಚಿಮೇ ತು ಭವೇತ್‌ ನಿದ್ರಾ ವಾಯವ್ಯಾಂ ಗಮನಸ್ತೆಥಾ! 
ಉತ್ತರಾಯಾಂ ಧರ್ಮಶೀಲಾವೈಶಾನ್ಸಾ ೦ ವಿಷಯಸ್ಮಥಾ! 
ಅಷ,ದಲೇಷು ಮಧ್ಯಸ್ಥ ಮಾನಂದಮಚಲಂ ಶಿವ! -ಎಂದುದಾಗಿ 
ಇಂತು ಅಷ,ದಳವ ಮೆಟಿ, ಚರಿಸುವ ಆ ಪರಮಹಂಸೆನ 
ತಲೆಗಿಂಬ ಮಾಡಿ ನಿಲಿಸಬಲ್ಲ ನಿಮ್ಮ ಶರಣ ಚನ್ನ ಬಸವಣ್ಣಂಗೆ 
ನಾನು ನಮೋ ನಮೋ ಎಂಬೆನು ಗುಹೇಶ್ವರಾ. | ೫೯೪ 


೧೨೮೯ 


ನವಿರೂ ನೆಳಲೂ ಇಲ್ಲದಂದು, ಷಡುಶೈವರಿಲ್ಲದಂದು 
ಬ್ರಹ್ಮಾಂಡ ಭಾಂಡ ಭಾಂಡಾವಳಿಗಳಿಲ್ಲದಂದು 
ಪಿಂಡಾಂಡ ಅಂಡ ಪಿಂಡಾವಳಿಗಳಿಲ್ಲದಂದು 
ಅಖಂಡಿತ ಜ್ಯೋತಿರ್ಮಯಲಿಂಗ! 
ಶರಣನ ಲೀಲೆಯಿಂದಾದ ಏಳು ತೆರದ ಗಣ[ಘನ?] ಪಿಂಡವಂ ಕಂಡು 
ಅಖಂಡಿತನಾಗಿ ಬದುಕಿದೆನಯ್ಯಾ ಗುಹೇಶ್ವರಾ. | ೫೯೫ ॥ 


೧೨೯೦ 


ನಾದಬಿಂದುವಿನೊಳೆಗಣ ಪದಾ ಸನದ ಮೇಲೆ ಕುಳ್ಳಿ ರ್ದ, 
ಗಳಿಗೆಗೊಮ್ಮೆ ಸುಳಿದು ಹೋಹ 4 ಸನನಾರಯ್ಯಾ ಬ್ರಿವರು? 
ಹಾರುವ ಹೆಂಸೆಯ ತಲೆಗಿಬ ಮಾಡಿದವರ 


ಬಸವಣ್ಣ ಬಲ್ಲ ಕಾಣಾ ಗುಹೇಶ್ವರ. Il ೬ 


ಹೆಚ್ಚಿನ ವಚನಗಳು : 


RY 


೧೨೯೧ 


ನಾನೀನೆಂಬ ಭಾವವಾರಿಂದಾಯಿತ್ತು ಹೇಳಾ? 
ನೀನೆಂಬುದೆ ಅಜ್ಞಾನ, ನಾನೆಂಬುದೆ ಮಾಯಾಧೀನ. 
ನೀನೆನ್ನದೆ ನಾನೆನ್ನದೆ ಇಪ್ಪ ಸುಖವ, ಭಿನ್ನವಲ್ಲದೆ ಅರಿಯಬಲ್ಲಡೆ 
ಆ ಸುಖ ನಿಮಗರ್ಪಿತ ಕಾಣಾ ಗುಹೇಶ್ವರಾ. | #೯೭ I 


೧೨೯೨ 


ನಾನು ಗುರುಲಿಂಗಜಂಗಮದಲ್ಲಿ ನಿಪ್ರೆವಿಡಿದು 
ಬೇಡಿಕೊಂಡು ಬದುಕಿದೆನಯ್ಯಾ. 
ನಾನು ಪಾದೋದಕ ಪ್ರಸಾದದಲ್ಲಿ ನಿಷ್ಮೆವಿಡಿದು 
ಬೇಡಿಕೊಂಡು ಬದುಕಿದೆನಯ್ಯಾ. 
ನಾನು ಮೂರು ಪ್ರಣವಗಳಲ್ಲಿ ನಿಷ್ಠೆ ವಿಡಿದು 
ಬೇಡಿಕೊಂಡು ಬದುಕಿದೆನಯ್ಯಾ. 
ನಾನು ಪುರಾತನರ ಮೇಲುಪಂಕಿಗಳಲ್ಲಿ ನಿಪ್ಪೆ ವಿಡಿದು 
ಬೇಡಿಕೊಂಡು ಬದುಕಿದೆನಯ್ಯಾ. 
ನಾನು ಶರಣರುಗಳಲ್ಲಿ ನಿಷ್ಮೆವಿಡಿದು, 
ಬೇಡಿ ಹಾಡಿ ಹೊಗಳಿ ಐದು ಬಗೆಯ ಜಪವ ಜಪಿಸಿ 
ಬೇಡಿಕೊಂಡು ಬದುಕಿದೆನಯ್ಸಾ. 
ಗುಹೇಶ್ವರಾ ನಿಮ್ಮ ಶರಣ ಬಸೆವಣ್ಣ ನ ಸನ್ನಿಧಿಯಿಂದ 
ನಾನು ಕೃತಾರ್ಥನಾದೆನಯ್ಯಾ. ೬೯೮ ॥ 


೧೨೯೩ 


ನಾನೆಂಬ ಅಹಂಕಾರ ತಲೆದೋರಿದಲ್ಲಿ 
ಅಟಮಟ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು k 
ಆ ಬಿರುಗಾಳಿ ಹುಟ್ಟಲೊಡನೆ ಜ್ಞಾನಜ್ಯೋತಿ ಕೆಟ್ಟ ತ್ತು ಮ, 
ನಜ್ಞೋತಿ ಕೆಡಲೊಡನೆ, 
ನಾ ಬಲ್ಲೆ, -ಬಲ್ಲಿದರೆಂಬ ಅರುಹಿರಿಯರೆಲ್ಲರು 
ತಾಮಸೆಕ್ಕೊಳಗಾಗಿ ಸೀಮೆದಪ್ಪಿ ಕೆಟ್ಟರು ಕಾಣಾ ಗುಹೇಶ್ವರಾ. I Are ll 


೧೨೯೪ 


ನಾನೆಂಬ ಅಹಂಕಾರದಲ್ಲಿ ನಾನುಂಡೆನಾದಡೆ, 
ಎನಗದೆ ಭಂಗ. 


೩೮೨ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಸ್ತುತಿ-ನಿಂದೆಗೆ ನೊಂದೆನಾದಡೆ 
ಅಂಗೈಯಲ್ಲಿರ್ದ ಗುಹೇಶ್ವರಲಿಂಗಕ್ಕೆ ದೂರ ಕಾಣಾ 
ಸಂಗನಬಸವಣ್ಣಾ. | ೬೦೦ 


೧೨೯೫ 


ನಾನೆಂಬುದು ಪ್ರಮಾಣ, ನೀನೆಂಬುದು ಪ್ರಮಾಣ. 
ಸ್ವಯವೆಂಬುದು ಪ್ರಮಾಣ, ಪರವೆಂಬುದು ಪ್ರಮಾಣ. 
ಪ್ರಮಾಣವೆಂಬುದು ಪ್ರಮಾಣ, 
ಗುಹೇಶ್ವರನೆಂಬುದು ಅಪ್ರಮಾಣ! ll ೬೦೧ ॥॥ 


೧೨೯೬ 


ನಾ ಸತ್ತೆನೆಂದು ಹೆಣ ಕೂಗಿದುದುಂಟೆ? 
ಬೈಚಿಟ್ಟ ಬಯಕೆ ಕರೆದುದುಂಟೆ? 
ಹೆಪ್ಪಿ ಟ್ರ ಹಾಲು ಸಿಹಿಯಪ್ಪುದೆ? 
ಈ ಮಾತು ಒಪ್ಪವಲ್ಲ ಗುಹೇಶ್ವರಲಿಂಗಕ್ಕಿ. Il ೬೦೨ ॥ 


೧೨೯೭ 


ನಂದಡೆ; ಹೊನ್ನು ಹೆಣ್ಣು ಮಣ್ಣು ಹಿಡಿದು 
ನೆಟ್ಟನೆ ಭಕ್ಕೆನಾಗಿ ನಿಲ್ಲಬೇಕು. 
ಸುಳಿದಡೆ; ಹೊನ್ನು ಹೆಣ್ಣು ಮಣ್ಣು ಬಿಟ್ಟು 
ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು. 
ನಿಂದು ಭಕ್ತನಲ್ಲದ, ಸುಳಿದು ಜಂಗಮವಲ್ಲದ 


 ಉಭಯಭ್ರಷ್ಟರನೇನೆಂಬೆ ಗುಹೇಶ್ವರಯ್ಯಾ? | ೬04 || 


೧೨೯೮ 


ನಿಂದೆ, ಎಂಬುದು ಬಂದ ಭವದಲ್ಲಿಯೆ ಹೋಯಿತ್ತು. 
ಮುಂದೆ ಗುರುಕಾರುಣ್ಯವಾದಲ್ಲಿಯೇ “ಹಿಂದು” ಹರಿಯಿತ್ತು. 
ಮತ್ಕ್ಯಲೋಕದ ಮಹಾಗಣಂಗಳು ಮೆಚ್ಚಿ, ದಾಸೋಹವ ಮಾಡಿದಲ್ಲಿಯೆ 
ಪ್ರಮಥಗಣಂಗಳು ತಮ್ಮೊಳಗೆ ನಿಮ್ಮನು ಇಂಬಿಟ್ಟುಕೊಂಡರು. 
ಅಂಗದ ಮೇಲೆ ಲಿಂಗವುಳ್ಳುದೆಲ್ಲವೂ ಸೆಂಗಮನಾಥನೆಂದರಿದು, 
ನಿನ್ನ ಸರ್ವಾಂಗದಲ್ಲಿ ಲಿಂಗಸನ್ನ ಹಿತವಾದಲ್ಲಿಯೆ 
ಪ್ರಾಣಲಿಂಗಸಂಬಂಧ ಅಳವಟ್ಟಿತ್ತು. 


ಹೆಚ್ಚಿನ ವಚನಗಳು ೩೮೩ 


ಲಕ್ಷದ ಮೇಲೆ ತೊಂಬತ್ತಾರುಸಾವಿರ ಪ್ರಮಧರಿಗೆ ಮಾಡಿದ ಸೆಯದಾನವ 
ನಿಮ್ಮ ಲಿಂಗಕ್ಕೆ ಆರೋಗಿಸಲಿತ್ತು ತೃಪ್ತಿ ಪಡಿಸಿದಲ್ಲಿಯೆ 

ನಿನ್ನ ತನು ಮನ ಪ್ರಾಣಗಳು ಅರ್ಪಿತವಾದಲ್ಲಿ 

ಮಹಾಪ್ರಸಾದ ಸಾಧ್ಯವಾಯಿತ್ತು k 

ಆದಿಯ ಲಿಂಗವಿಡಿದು ನಾನು ನಿಮ್ಮಲ್ಲಿ ಅಡಗಿದ ಬಳಿಕ 

ಹಿಂದಣ ಸಂಕಲ್ಪವಳಿಯಿತ್ತು. 

ಸರ್ವಾಚಾರಸೇಪತ್ತು ನಿನ್ನಲ್ಲಿ ಸೆಯವಾದಲ್ಲಿ 

ಸರ್ವಸೊತಕ ತೊಡೆಯಿತ್ತು. 

ಗುಹೇಶ್ವರಲಿಂಗವು ನಿನ್ನ ಹೈದೆಯಕಮಲಖದಲ್ಲಿ ನೆಲೆಗೊಂಡು 

ನಿನ್ನ ಕರಸೆಲದೊಳಗೆ ತೊಳಗೆ ಬೆಳಗುತ್ತೈದಾನೆ. 

ಇನ್ನೊಮ್ಮೆ ತಿಳಿದು ನೋಡಾ ಸುಗಮುಸೆವಸ್ಥಾ k Il ೬೦೪ Il 


೧೨೯೯ 


ನಿಜ ಬಲ್ಲವಂಗೆ ಜಲವೂ ಸೆರಿ, ನೆಲನೂ ಸೆರಿ. 
ಅರಿದು ನುಡಿವಂಗೆ ಜಗವೂ ಸೆರಿ ಸಮಯವೂ ಸರಿ. 
ಮಿಥ್ಯವಿಲ್ಲ, ಸಂಗನಬಸವಸ್ಥಾ, 
ಗುಹೇಶ್ವರಲಿಂಗವು ಪರಿಪೂರ್ಣವಾದ ಕಾರಣ. Il ೬೦% Il 


೧೩೦೦ 


ನಿಜವನರಿಯದ (ನಿಜವನರಿದ?) ಶರಣಂಗೆ ಆಚಾರವಿಲ್ಲ, 
ಆಚಾರವಿಲ್ಲದವುಗೆ ಲಿಂಗವಿಲ್ಲ. 
ಲಿಗವಿಲ್ಲದ ಶರಣನ ಸುಳುಹು ಜಗದಲ್ಲಿ ಸುಳಿವು, 
ಹೊರವೇಷದ ಜಂಗಮಕ್ಕೆ ವಿಪರೀತ ಚರಿತ್ರವದು 
ಸರ್ವರಿಗೆ ಪ್ರಕಟವಲ್ಲ ನೋಡಾ! 
ಸೆಂಸಾರಿಗಳು ಬಳಸುವ ಬಳಕೆಯನೆಂದೂ ಹೊದ್ದನು. 
ಇದನರಿಯದೆ ಸೆಟೆಯ ಹಿಡಿದು ದಿಟವಮರದು 
ಇಲ್ಲದ ಲಿಂಗವನುಂಟೆಂದು ಪೂಜಿಸುವರಾಗಿ ಆಚಾರವುಂಟು, 
ಆಚಾರವುಳ್ಳವಂಗೆ ಗುರುವುಂಟು, 
ಗುರುವುಳ್ಳವಂಗೆ ಲಿಂಗವುಂಟು, 
ರಿಂಗಪೂಜಕರಿಗೆ ಭಛೋಗವುಂಟು. 
ಈ ಬರಿವಾಯ ಮಂಜಕರೆಲ್ಲರೂ ಪೂಜಕರಾದರು. 
ಗುಹೇಶ್ವರಲಿಂಗವು ಅಲ್ಲಿ ಇಲ್ಲವೆಂಬುದನು 
ಈ ವೇಷಲಾಂಛನರೆತ್ತ ಬಲ್ಲರು ಹೇಳಯ್ಯ ಸುಗನಬಸೆವಣ್ಣಾ. | ೬೦೬ || 


೩೮೪ 


ಅಲ್ಲಮಪ್ಪಭುದೇವರ ವಚನಸಂಪುಟ 


೧೩೦೦೧ 

ನಿರಂಜನ ನಿರವಯಖಂಡ ಪರವಸ್ತುವಿನತ್ತಣಿಂದುದಯಿಸಿ, 
ನಿಂದ ನಿಲವನರಿದು ಭಕ್ತ, 
ಗುರುಪ್ರಸನ್ನ ವಿಡಿದು ಮಾಹೇಶ್ವರ, 
ಲಿಗಪೂಜೆಯವಿಡಿದು ಪ್ರಸಾದಿ, 
ಸ್ವಾನುಭಾವ ವಿವೇಕವಿಡಿದು ಪ್ರಾಣಲಿಂಗಿ, 
ಸ್ವಯಾನಂದವಿಡಿದು ಶರಣ್ಯ, - 
ಸೋಹಂ ಬ್ರಹ್ಮಾಸ್ಮಿನ್ನೆಂದು ಲಿಂಗೈಕ್ಯ. 
ಇಂತೀ ಷಟ್ಟಲ ಸಂಪನ್ನನಾಗಿ, ನಿಂದ ನಿಲವ ನೀ ಬಲ್ಲೆಯಲ್ಲದೆ 
ಲೋಕದ ಸೆಂದೇಹಿಮಾನವರೆತ್ತ ಬಲ್ಲರು ಗುಹೇಶ್ವರಾ. Il ೬೦೭ Il 


೧೩೦೨ 


ನಿದ್ರೆಯಿದ್ದಡೆಯಲ್ಲಿ ಬುದ್ಧಿಯೆಂಬುದಿಲ್ಲ ನೋಡಾ. 
ಕಾಯವೊಂದೆಸೆ, ಜೀವವೊಂದೆಸೆ, 
ಗುಹೇಶ್ವರಲಿಂಗ ತಾನೊಂಜೆಸೆ! I ೬06 Il 


೧೩೦೩ 


ನಿಧಾನವ ಸಾಧಿಸಿದವರಿಗೆ ವಿಗುರ್ಭಣೆ ಕಾಡುವುದು. 
ಅದಕ್ಕಂಜಲಾಗದು ಬೆಚ್ಚಲಾಗದು ಬೆದರಲಾಗದು. 
ಹೊನ್ನು ಹೆಣ್ಣು ಮಣ್ಣು ಈ ತ್ರಿವಿಧಮಾಯವ ತೋರಿ, ಹೆರತೆಗೆಸುವನಾಗಿ! 
ಸತಿಪುರುಷಸಂಯೋಗದ ವೇಳೆಯಲ್ಲಿ 
ಜೀವದನ ಬಿಟ್ಟುಕೊಂಡು ಮಡಕೆಯನೂಕುವುದು. 
ಇದಿರ ಜೀವದನ ಬಿಟ್ಟುಕೊಂಡು ಮನೆಯ ಹಿಂದನುಚ್ಛುವುದು. 
ಬೆಕ್ಕು ನೆಲಹಿಗೆ ತುಡುಕುವುದು. ನಾಯಿ ಮನೆಯ ಹೊರಗ ಹೊಂಚಿಕೊಂಡಿಹುದು. 
ಮಗುವು ಮೊಲೆಗೆ ಅಳುವುದ ಕೇಳಿ 
ಇವೆಲ್ಲವ ಸೆಂತವಿಟ್ಟು ಬಂದು ಪುರುಷನ ನೆರೆವಳು, 
[ಇದು] ಸಜ್ಞನಸ್ತ್ರೀಯ ಲಕ್ಷಣವು! 
ಇಂತಪ್ಪ ಆ ತವಕ ನಿನಗಳವಟ್ಟಿತ್ತು ಬಸೆವಾ 
ಆ ಗುಹೇಶ್ವರನ ಸಂಯೋಗದ ವೇಳೆಯಲ್ಲಿ! | ೬೦೯ Il 


ಹೆಚ್ಚಿನ ವಚನಗಳು ೩೮೫ 


ನಿನ್ನ ನೊಸಲಲ್ಲಿ ಕಣ್ಣು, ಮನದಲ್ಲಿ ವಿರಸೆ, ನುಡಿವುದೆಲ್ಲವೂ ಭಕ್ತಿರಸ! 
ಜ್ಞಾ ಬ ನಮೆತು ಹೇಳಾ? ನಿರೆಹಂಕಾರವೆಂತು ಹೇಳಾ? 
ಅರುಹಿನ ಕುರುಹಿನ ಮರವೆ ಮಾತಿನೊಳಗದೆ 
ನಿನ್ನಿಂದ ನಿಜಪದವೆಂತು ಸಾಧ್ಯವಪ್ಪುದು ಹೇಳಾ? 
ಗುಹೇಶ್ವರ ಲಿಂಗದಲ್ಲಿ ಉಭಯಗೆಟ್ಟಲ್ಲದೆ ಪ್ರಸಾದವಿಲ್ಲ, 
ಕಾಣಾ ಮಡಿವಾಳ ಮಾಚಯ್ಯಾ. | ೬೧೦ | 


೧೩೦೫ 


ತೇಜವ ನೋಡಲೆಂದು ಹೆರಸಾರಿ ನೋಡುತ್ತಿರಲು 
ಶತಕೋಟಿ ಸೂರ್ಯರು ಮೂಡಿದಂತೆ ಇರ್ದುದಯ್ಯಾ! 
ಮಿಂಚಿನಬಳ್ಳಿ ಯ ಸೆಂಚವ ಕಂಡಡೆ, 
ಎನಗಿದು ನೋಜಿಗವಾಯಿತ್ತು! 
ಗುಹೇಶ್ವರಾ ನೀನು ಜ್ಯೋತಿರ್ಶಿಂಗವಾದಡೆ 
ಉಪಮ ನೋಡಬಲ್ಲವರಿಲ್ಲಯ್ಯಾ. ll ೬೧೧ ॥l 


೧೩೦೬ 


ನೋಡುವ ಸುಖ ಉಳ್ಳನ್ನಕ್ಕರ, ಬೆರಸೆಲೆಲ್ಲಿಯದಯ್ಯಾ? 
ನಿಮ್ಮ ಬೆರಸುವ ತವಕ ಉಳ್ಳನ್ನಕ್ಕ ನೋಟ ಹಿಂಗದು! 
ನೋಡಿ ಕೂಡಿ ಸೈವೆರಗಾದ ಸುಖವನು 
ಏನೆಂದುಪಮಿಸುವನಯ್ಯಾ ಗುಹೇಶ್ವರಾ? ll ೬೧೨ ॥॥ 


೧೩೦೭ 


ನಿಮ್ಮ ಲೀಲೆ, ನಿಮ್ಮ ವಿನೋದ, ನಿಮ್ಮ ಹೆರೆ, ನಿಮ್ಮ ಕೊಳಲ್ಲು, 
ಆನಿದಕ್ಕೆ ಬೇಕೆನ್ನೆ ಬೇಡೆನ್ನೆ. 
ಮೇಘವಹ್ನಿ ಧರೆಗೆರಗುತ್ತ ಭೂಲೋಕವ ಬೆಸೆಗೊಂಡಿತ್ತೆ? 
ಉದರಾಗ್ಲಿ ಧರೆಗೆರಗುತ್ತ ಭೂತಂಗಳ ಬೆಸೆಕೊಂಡಿತ್ತೆ? 
ಗುಹೇಶ್ವರ ಅಲ್ಲಮನ ನಿರುಪಮ ಮಹಿಮೆ ಎಂತಿದ್ದಿತ್ತು 
ಆ ಹಾಂಗೆ ನೀನು ಮಾಡುವುದಲ್ಲದೆ 
ನಾನಿದಕ್ಕೆ ಬೇಕೆನ್ನೆನು ಬೇಡೆನ್ನೆನು. | ೬೧೩ | 


೩೮೬ ಅಲ್ಲಮಪ್ಪಭುದೇವರ ವಚನಸಂಪುಟ 


೧೩೦೮ 


ನಿಮ್ಮ: ಲ್ಲಿ ಭಕ್ತಿಯುಂಟು, ತಮ್ಮಲ್ಲಿ ಭಕ್ಕಿಯುಂಟು 
ಎಮ್ಮಲ್ಲಿ' ಭೆಕ್ತಿಯುಂಟು ಎಂದಡೆ ಶಿವಶರಣರು ಮೆಚ್ಚುವರೆ? 
ಹೂಸ ಹಂಡೆ ಮಾಡಿ ಬಾಯ ಸೆವಿಯ ನುಡಿವರೆಲ್ಲಾ, ಭಕ ರಪ ಕೃರಪ್ಪರೆ? 
ಮಾತಿನ ಅದೆ, ,ತವ ಕಲಿತು ಮಾರು ಗೋಲ ಬಿಡುವರೆಲ್ಲ ಭಕ್ತರಪ್ಪರೆ? 
ಬೆಳ್ಳಿಗೆಯ ಮಕ್ಕಳೆಂದಡೆ ಬಳೆ ವಾಲ ಕರೆವವೆ ಮರುಳೆ? 
ಸೆಂಗನಬಸೆವಣ್ಣ ನೆಂದರೆ ಮಾತಿನ ಮಾತಿಂಗೆಲ್ಲ ಭಕ್ಕಿಯುಂಟೆ? 
ಬಂದ ಜಂಗಮದ ಇಂಗಿತಾಕಾರವನರಿದು, ಇದಿರೆದ್ದು ವಂದಿಸಿ, 
ಕೈಮುಗಿದು ನಡುನಡುಗಿ ಕಿಂಕಿಲನಾಗಿ, 
ಭಯಭೀತಿ ಭೃತ್ಯಾಚಾರವಾಗಿ ಇರಬಲ್ಲಡೆ ಅದು ಭಕ್ತಿ, ಅದು ವರ್ಮ! 
ಬಂದವರಾರೆಂದರಿಯದೆ, ನಿಂದ ನಿಲವನರಿಯದೆ 
ಕೆಮ್ಮನೆ ಅಹಂಕಾರವ ಹೊತ್ತು ಕೊಂಡಿಪ್ಪ ವರ 
ನಮ್ಮ ಗುಹೇಶ್ವರಲಿಂಗನೊಲ್ಲ ನೋಡಾ! Il ೬೧೪ || 


೧೩೦೯ 


ಲ್ಲಿ ಸೆನ್ನ ಹಿತನಾಗಿ ನಿಜವನರಿತು ಬೆರಸಿದ 
ಶಿವಯೋಗಿಯ ಕಂಡಡೆ ಎನ್ನ ಮನ ಅಗಲಲಾರದಯ್ಯಾ: 
ಎನ್ನ ತನು ಅಪ್ಪ ದಿರಲಾರದಯ್ಯಾ, 
ಎನ್ನ ಶಬುದ ಹೊಗಳಿದಲ್ಲದೆ ಸ್ಫರಿಸಲಾರದಯ್ಯಾ. 
ಗುಹೇಶ್ವರಾ ನಿಮ್ಮ ಶರಣ ಸಿದ್ಧರಾಮಯ್ಯನನಪ್ಪಿ 
ಸೊಪ್ಪಳಿದು ನಮೋ ನಮೋ ಎನುತಿರ್ದೆನು. | ೬೧5೫ || 


೧೩೧೦ 


ನಿಮ್ಮ ಶಕ್ತಿ ಜಗದೊಳಗಿಪ್ಪು ದು, ಜಗದ ಶಕ್ತಿ ನಿಮ್ಮೊ: ಳಗಿಪ್ಪುದು. 
ಜಗಕ್ಕೆ ನಿಮಗೆ ಭೇದವಾದುದಕ್ಕೆ ಬೆರಗಾದೆನು! 
ಅಂದೊಮೆ ತ್ರಿಪ್ತರವ ಸುಟ್ಟಲ್ಲಿ ನಾಚಿತ್ತೆ ನ್ನ್ನ ಮನವು. 
ಕಾಮನನುರಿಯಿ. ಕಾಮಣರನೆನಿಸಿಕೊಂಡಡೆ 
ನಿನ್ನ ಅಹೆಂಕಾರವ ನೋಡಿ ಹೇಸಿತ್ತೆ ನ್ನ್ನ ಮನವು. 
ಕಾಲನ ಸುಟ್ಟು ಬೊಟ ಿನಿಟ್ಟಡೆ ನೆಗೆಗೆಡೆಯಾಯಿತ್ತು ನಿಮ್ಮ ಘನವೆನಗೆ. 
ಗುಹೇಶ್ವ ರ್ಯಾ ನೇ ಮುನಿದು ನೊಸಲಕಣ್ಣ ತೆಗೆದೆ 
ಎನ್ನ ಠೊಗಾಲೊಳೆಡಗಿತ ತ್ರೈಯ್ಯಾ ನಿಮ್ಮ ಕೋಪ. | ೬0೬ | 


ಹೆಚ್ಚಿನ ವಚನಗಳು ೩೮೭ 


೧೩೧೧ 


ನಿರಾಳ ನಿಶ್ಯೂನ್ಯ ಪರಮಜಂಗಮದರಿವು ತಾನಾಗದೆ, 
ಬರಿದೆ ಅಹಂಕಾರದಿಂದ ಮೂರು ಮಲಂಗಳ ಸ್ವೀಕರಿಸುತ್ತ 
ನಾವೆ. ಜಂಗಮವೆಂದು ನುಡಿವ ಕರ್ಮ ಪಾಷಂಡಿಗಳು- 
ಕಾಶಿ ಕೇದಾರ ಶಿ ಶ್ರೀಶೈಲ ವಿರೂಪಾಕ್ಷನೆಂದು, 
ಮತ್ತೆ ಈರಣ್ಣ ಮಲ್ಲಣ್ಣ ಬಸೆವಣ್ಣು ಇವರೆ ದೇವರೆಂದು 
ಆ ಕಲ್ಲುಗಳ ತಮ್ಮ ಮನೆಯೊಳಗೊಂದು ಮೂರೆ 
ಸಂದಿ ಗೊಂದಿ ಗೊತ್ತಿನೊಳಗಿಟ್ಟು 
ಅದರ ಬಳಿದ [ತೊಳೆದ?] ನೀರು, ಅವರೆಂಜಲ ತಿಂಬುವ ಪಶುಗಳಿಗೆ 
ದೇವಭಕ್ಷ ರೆನಬಹುದೇನಯ್ಯಾ? ಎನಲಾಗದು. 
ಇಂತಪ್ಪ ಅನಾಚಾರಿ ಅಪಸ್ಮಾರಿ ಶ್ರಪಚರ 
ಜಂಗಮವೆಂದು ಪೂಜಿಸೆಲಾಗದು ಕಾಣಿರೊ. 
ವೀರಶೈವ ಆಚಾರವುಳ್ಳ ಭಕ್ಕನು ಇದ ಮೀರಿ ಪೂಜಿಸಿದಡೆ 


ಅವರಿಬ್ಬರಿಗೆಯೂ ಭವಕರ್ಮಂಗಳು ತಪ್ಪವು ಕಾಣಾ ಗುಹೇಶ್ವರಾ. | ೬೧೭ 1 


೧೩೧೨ 


ನಿರ್ವಿಕಲ್ಪಿತದ ಅದ್ದೆ ತವ ನೋಡಿರೆ! 
ಬೆಳಗಿನೊಳಗಣ ಬೆಳೆಗು ಅಡಗಿತ್ತು ನೋಡಿರೆ! 
ಚಂದ್ರ ಸೋೊರ್ಯರು ಭೂಲೋಕದೊಳು ಅಂದು ಅದಾರುವ ಕಾಣೆ! 
ಜ್ಯೋತಿಯಿಲ್ಲದ ಬೆಳೆಗಿನ ಪ್ರಭೆಯೊ, 
ಗುಹೇಶ್ರರಲಿಂಗದಲ್ಲಿ ಸಿದ್ಧ 5 ರಾಮಯ್ಯದೇವರ ಮಹಾಘನವು! ll ೬೧೮ 
೧೩೧೩ 
ನಿಶ್ಚಲ ವೆಂಬ ಭಾಜನದಲ್ಲಿ ನಿಜಜ್ಞಾ ನವೆಂಬ ಅಕ್ಕಿಯ ತುಂಬಿ, 
ಪರಮಾನಂದವೆಂಬ ಜಲವನೆರೆದು, 
ಸ್ಟೆ ಯಂ ಪ್ರಕಾಶವೆಂಬ ಅಗ್ಗಿಯಿಂದ ಪ ಪಾಕವಾದ ಲಿಂಗನೋಗರವು 
ಮೆಹಾಘನದಲ್ಲಿ ನಿಂದು ಘನತ್ಯ ಪ್ಲಿಯನೀವುತ್ತಿ ದ್ದಿ ತ್ತು ಕಾಣಿರೆ! 
ಅದ ಕಣ್ಣಿ ಲ್ಲದೆ ಕಂಡು ಕೈಯಲ್ಲಿದೆ. ಕೊಂಡು 
ಬಾಯಿಲ್ಲದೆ ಉಂಡ ತೃಪ್ತಿಯ, ಅರಿವಿಲ್ಲದ ಅರಿವಿನಿಂದ ಅರಿದ್ದು, 
ಸುಖಿಯಾದೆ ನಾನು ಗುಹೇಶ್ವರಾ. | ೬c 


¢: 


೮೮ 


ಅಲ್ಲಮಪ್ರಭುದೇವರ ವಚನಸಂಪುಟ 


೧೩೧೪ 


ನಿಷ್ಠೆ ಘಟಿಸಿ ಕ್ರಿಯವಗ್ರಹಿಸಿ ಭಾವಭರಿತವಾಗಿ 
ಎನ ಟಗದಾಗೆ ಕ್ರಿ ಯೆ ಪ್ರಾಣವಾಗಿ, 
ಮತ್ತೆ ಜ್ಞ್ಞಾನವೆ ಪ್ರಾ ದವಾಗಿ ಕ್ರಿ ye ಅಂಗವಾಗಿ 
ಅಂಗಮನಃಕಿ ಕ್ರಿಭಾವ ಈ ಚಿತುರ್ವಿಧಪೊಂದಾಗಿ, 
ಮತ್ತೆ ನಿಷ ಘಟಿಸಿ ಕ್ರಿಜ್ಞಾನ ಎರಡ ವೊರಿನಿಂದ ಭಕ್ತವಿರಕ್ತನ 
ತೂರ್ಯದ ಕ್ರಿಯೆ ವೇಧಿಸಿ ನಿಂದವನ ನಿಲವು ಎಂತುಟೆಂದರೆ: 
ಕ್ರಿಯೆಂದರೆ ಇಷ್ಟಲಿಂಗ, ಅಂಗವೆಂದರೆ ಪ್ರಾಣಲಿಂಗ. 
ಆ ಪ್ರಾಣಲಿಂಗವ ಇಷ್ಟಲಿಂಗದಲ್ಲಡಗಿಸಿಕೊಂಡು ನಿಂದುದು ಎರಡಾಗಿ 
ಭಕ್ತನೆಂದು ಮಾಹೇಶ್ವರನೆಂದು ನಿಷ್ಟೆಯಲ್ಲಿ ನೆರೆನಿಂದಿರಲು 
ಮತ್ತಾ ನಿಷ್ಮೆವಾಸರಿಸಿ ಆ ಭಕ್ತ ಮಾಹೇಶ್ವರರು 
ತಮ್ಮ ಮುನ್ನಿನ ನಿಷ್ಠೆಯ ಬಳಿಗೆ ಬಂದು 
ಎನ್ನ ಕ್ರಿ ನಿಮ್ಮಲ್ಲಿಯೇ ಅಡಗಿತ್ತು ಆ ಮುಕ್ತ ತ್ವದ ಕ್ರಿಯೊಳಗೊಂಡು 
ದೃಷ್ಟ್ಯವ ಕ ಕಂಡು ಬರ....ಕೇಳಲಾಗಿ, 
ಎನ್ನ ಇಷ್ಟವಾಸರಿಸಿತ್ತೆಂದು ಹೇಳಲು 
ಸುಮ್ಮ; ನೆ ಅವನಕೂಡೆ ಪ ಸ್ರಸೆಂಗಿಸಲಾಗದು. 
ಅದೇನು ಕಾರಣವೆಂದರೆ. 
ಮೊಟ್ಟ ಮೊದಲಲ್ಲಿ ಮೂರು ಭಿನ್ನವ ಕೇಳುವದು 
ಆ ಮೂರು ಭಿನ್ನಯೆಂತಾದವಯ್ಯಯೆಂದರೆ, 
ಅದರೊಳಗೈದು ಭಿನ್ನಉಂಟು. 
ಇಂತೀ ಎಂಟರೊಳಗೆ ನಾಲ್ಕು ಲಿಂಗದ ನೆಲ ಸಿಕ್ಕಿದರೆ ಅವೆಲ್ಲರಲ್ಲಿ ಬಂಧಿಸೊದು. 
ಅದಲ್ಲದೆ ನಿಂದರೆ ಮುಂದಣ ನಾಲ್ಪು ಅವನ ಭಾವವ ತೊರದು ನೋಡೂದು. 
ನೋಡಿ ನಿಶ್ಚಯವಾದ ಮತ್ತೆ 
ಕೂಡೆಯಿಟ್ಟು ಕೊಂಡಿರ್ಪ ಸಮಯದಲ್ಲಿ, 
ಮೂಲಾಗ್ನಿಯ ಜ ಜಾ p ಲೆಯಿಂದ ಮೇಲುವಾಯ್ದು 
ಒತ್ತಿಲಿರ್ದ ತನ್ನ ತೆ ತೆತ್ತಿಗರೆ ನಿಲ್ಲದಂತೆ ನೀಕರಿಸುತ್ತಿ ಲಸ್ಸಿ 
ಸಲಜಲ ತಾಯ ಶಿಶುವ ಬ್ಬ ದು ಕೊಲ ಲುವಾತೆ 
ತಮ್ಮ ತ್ಯಾಗದ ಮ್ಸೆ ಮರೆದಿರ್ದಾತನ ಎಚ್ಚರೆ Sy 
ಕ ಮುನ್ನ ಲಂತಹವನೆಂದೆ ನ ಖದಿದು ಹೋಗುವ ನಿ ಷೆ ಭಂಡರ 
ಗುಹೇಶ್ವರ ಸಾತ್ತಯಾಗಿ ಅಖ್ಲಯ್ಯನೆ ನೂಲ್ಲ ಸೆಂಗನಒ ಸಪೆಣ್ಣು. | ೬೨೦ | 


ಕೆಚ್ಚಿನ ವಚನಗಳು ೩೮೯ 


೧೩೧೫ 


ನೀ ದೇವರೊಳಗೊ? ದೇವರು ನಿನ್ನೊಳಗೊ? ಎಂಬ ಠಾವನರಿಯೆ. 
ಸಿಪೆ, ಒಪೆಗೆಟಾಗ ಹಣಿ ನ ರಸೆ ಕೊಳಕಾಯಿತ್ತು 
a ಬ pd 
ಅದು ಗುಹೇಶ್ವರನೊಪ್ಪದ ಮಾತು. | ೬೨೧ ॥ 


೧೩೧೬ 


"ನೀನು? "ನಾನು' ಎಂಬ ಉಭಯಸೆಂಗವಳಿದು ತಾನು ತಾನಾದ 
ತ್ರಿಕೂಟವೆಂಬ ಮಹಾಗಿರಿಯ ತುಟ್ಟತುದಿಯ ಮೆಟ್ಟಿ ನೋಡಲು, 
ಬಟ್ಟಬಯಲು ಕಾಣಬಹುದು ನೋಡಾ! 
ಆ ಬಯಲ ಬೆರಸುವಡೆ-.ತ್ರಿಕೂಟಗಿರಿಯೊಳಗೊಂದು ಕದಳಿಯುಂಟು ನೋಡಾ! 
ಆ ಕದಳಿಯ ತಿಳಿದು ಅಲ್ಲಿ ಒಳೆಹೊಕ್ಕು ನೋಡಲು 
ತೊಳಗಿ ಬೆಳಗುವ ಜ್ಯೋತಿಯುಂಟು ಕೇಳಾ! 
ನಡೆ ಅಲ್ಲಿಗೆ ತಾಯೆ, 
ಗುಹೇಶ್ವರಲಿಂಗದಲ್ಲಿ ಪರಮಪದವಿ ನಿನಗೆ ಸೆಯವಪ್ಪುದು ನೋಡಾ. ೬೨೨ ॥ 


೧೩೧೭ 


ನೀನೆನಗೆ ಗುರುವಪ್ಪಡೆ, ನಾ ನಿನಗೆ ಶಿಷ್ಯನಪ್ಪ ಡೆ, 
ಎನ್ನ ಕಾಯದ ಕರ್ಮವ ತೊಡೆದು, ಎನ್ನ ಕರಣಾದಿಗುಣಂಗಳ ಕಳೆದು, 
ನೀನೆನ್ನ ಕಾಯದಲಡಗಿ, ನೀನೆನ್ನ ಪ್ರಾಣದಲಡಗಿ 
ನೀನೆನ್ನ ಭಾವದಲಡಗಿ, ನೀನೆನ್ನ ಕರಸ್ಥಲಕ್ಕೆ ಬಂದು 
ಕಾರುಣ್ಯವ ಮಾಡಾ ಗುಹೇಶ್ವರಾ. || ೬೨೩ 1 


೧೩೧೮ 


ನೀರ, ಧಾರುಣಿಯೊಳೆಗೆ ನಾರಿ ಶಂಗಾರವ ಮಾಡಿ, 
ಈರೇಳು ಭುವನವನಮಳೋಕ್ಯವ ಮಾಡಿ, 
ಬಿಂದು ಶಕ್ತಿಯ ಭೇದ ಸೆಂದ ಯೋಗದ ಸುಖವ ತಂದು 
ಮೂರ್ತಿಗೊಳಿಸಿದವರಾರು? 
ಒಂದೆರಡರ ನುಡಿಯ ಮತ್ತೊಂದು ಗ್ರಹಿಸಿತ್ತ ಕಂಡೆ. 
ಬಿಂದುವಿನ ರಸೆದ ಪರೀಕ್ಷೆಯ ಭೇದವ 
ಚಂದ್ರಕಾಂತದ ಗಿರಿಗೆ ಅರುಣ ಚಂದ್ರನೊಡನೆ 
ಇಂಬಿನಲ್ಲಿಪ್ಪ ಪರಿಯ ನೋಡಾ! 


ಅಂಗಯ್ಯ ತಳೆದೊಳು ಮೊಲೆ 


೩೯೦ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಕಂಗಳಲ್ಲಿ ಸನನನ್ನಿಗೆಯ್ದು ಂಬಿನಲ್ಲಿ ನೆರೆವ ಸುಖ 
ಅಂದಿನಾದಿಯ ಪ ಪ್ರತಿಬಿಂಬ ಇಂದೆನಗೆ ತೋರಿತ್ತು. 
ಗುಹೇಶ್ವ ರನ ವಸ ಚನ ನ ಬಸೆವಣ್ಣ 0ಗೆ ಶರಣೆನುತಿರ್ದೆನು. | ೬೨೪ ii 


೧೩೧೯ 


ನೀರನೀಜುವನ ದೇಹ ಬಳಲುವುದಲ್ಲದೆ ನೀರು ಬಳಲುವುದೆ? 
ಸಮಯವ ನುಡಿದಡೆ ಸಮಯಕ್ಕೆ ನೋವಲ್ಲದೆ 
ಗುಹೇಶ್ವರಲಿಂಗಕ್ಕೆ ಭ್ರಮೆಯಿಲ್ಲ (ನೋವಲ್ಲ?) ಸೆಂಗನಬಸವಣ್ಣಾ RE 


೧೩೨೦ 


ನೀರ ಬೊಂಬೆಯ ಚೋಹವ ತೊಟ್ಟು, 
ಅಗ್ನಿಯ ಬಣ್ಣ ದ ಹೊದಕೆಯ ಹೊದ್ದು 4 
ಗಾಳಿಯ ಗತಿಯಲ್ಲಿ ಸುಳಿದಾಡುವ ಪ್ರಾಣಿಗಳು 
ದೇವರನೆತ್ತ ಬಲ್ಲರು ಗುಹೇಶ್ವರಾ? | ೬೨೬ 1 


೧೩೨೧ 


ನೀರಲೊಗೆದ ಮರಕ್ಕೆ ಕಾಣಬಾರದ ನೆಳಲು! 
ಬೀಜವಿಲ್ಲದ ಮರನ ಹೆಸರೇನೆಲವೊ? 
ಇದನೇನ ಬಲ್ಲಿರಿ? ಇದನೇನ ಬಲ್ಲಿರಿ? 
ಅರಿವಿನ ಮರೆಯ ಘನಕ್ಕೆ ಘನವಾದುದ! 
ಕಾಸೆಲಿಲ್ಲದ ತುಪ್ಪ, ವಾಸೆನೆಯಿಲ್ಲದ ಪರಿಮಳ! 
ಗುಹೇಶ್ವರನಿಪ್ಪ ನಿರಾಳವ ನೋಡಯ್ಯಾ. ll ೬೨೭ 1 
೧೩೨೨ 


ನೀರು ಕ್ಷೀರದಂತೆ ಕೂಡಿದ ಭೇದವ, ಆರಿಗೂ ಹೇಳಲಿಲ್ಲ, ಕೇಳಲಿಲ್ಲ. 
ಬೆಳುಗಾರ ಬೆರಸಿ ಬೆಚ್ಸ ಬಂಗಾರಕ್ಕೆ ಸೆಂದುಂಟೆ ಹೇಳಾ? 
ಉರಿಯುಂಡ ಕರ್ಪುರದ ಪರಿಯಂತಿರ್ದುದನು, 
ಇದಿರಿಂಗೆ ಕೊಂಡಾಡಿ ಹೇಳಲುಂಟೆ? ಅದಂತಿರಲ್ಲಿ,- 
ನಮ್ಮ ಗುಹೇಶ್ವರಲಿಂಗದ ಕಣ್ಣ ಮುಂದೆ, 
ನಿಮ್ಮ ಧರ್ಮದಿಂದಲೊಂದು ಆಶ್ಚರ್ಯವ ಕಂಡು ಬದುಕಿವೆನು ಕಾಣಾ 
ಸೆಂಗನಬಸೆವಣ್ಣಾ , | ೬೨೮ ॥ 


ಹೆಚ್ಚಿನ ವಚನಗಳು ೩೯೧ 


೧೩೨೩ 


ನೀರೂ ನೆಳಲೂ ಇಲ್ಲದಂದು, ಷಡುಶ್ಸೈವ (ದೈವ?) ರಿಲ್ಲದಂದು. 
ಬ್ರಹ್ಮಾಂಡ ಭಾಂಡ ಭಾಂಡಾವಳಿಗಳಿಲ್ಲದಂದು, 
ಪಿಂಡಾಂಡ ಅಂಡ ಅಂಡಾವಳಿಗಳಿಲ್ಲದಂದು, 
ಅಖಂಡಿತ ಜ್ಞ್ನೋತಿರ್ಮಯಲಿಂಗ ಶರಣನ ಲೀಲೆಯಿಂದಾದ 
ಏಳು ತರದ ಗಣಪಿಂಡವಂ ಕಂಡು ಅಖಂಡಿತನಾಗಿ 
ಬದುಕಿದೆನಯ್ಯಾ ಗುಹೇಶ್ವರಾ. | ೬೨೯ Il 


೧೩೨೪ 


ನೀರೊಳೆಗೆ ಚಿತ್ರವ ಬರೆದಡೆ ಅದಾರ ಕಣ್ಣಿ ಗೆ ಕಾಣಬಹುದು? 
ಒಡಲು ಬರಿಯ ಬಯಲ ಬೊಮ್ಮವ ನುಡಿವಲ್ಲಿ 
ಆ ಬೊಮ್ಮದ ಮಾತದೆಲ್ಲಿ ಬಿದ್ದಿತ್ತು ? 
ಅದು ಸಾಕಾರದೊಡಲುಗೊಂಡು ನುಡಿಯಿತ್ತು. 
ಆ ಉಭಯವನರಿದು ಅಡಗುವನ್ನ ಕ್ಕ 
ಗುಹೇಶ್ರರಲಿಂಗವೆಂಬ ಕುರುಹು ಬೇಕು 


ಕಾಣಾ ಎಲೆ ಅಂಬಿಗರ ಚೌಡಯ್ಯ. | ೬೩೦ ॥l 


೧೩೨೫ 


WR ...ನೀವು ಕೇಳಿ: ನಿಚ್ಛಕ್ಕೆ ನಿಜಹುಸಿಯ ಕಂಡೆವಲ್ಲಾ 
ವಾಯು 'ಬೀಸುವಲ್ಲಿ ಆಕಾಶ ಬಲಿದಲ್ಲಿ ಲಿಂಗಾರ್ಪಿತ ಮುಖವನರಿಯಿರಲ್ಲ. 
ಭೋಜನವನುಂಡು ಭಾಜನವನಲ್ಲಿಟ್ಟು ಹೋಹೆ ಹಿರಿಯರ ವ್ರತಕ್ಕೆ ಅದೇ ಭಂಗ 


ಕಾಣಾ ಗುಹೇಶ್ವರಾ. | ೬೩೧ 
೧೩೨೬ 
ಸಧನ we ನುಂಗಿತ್ತು p 
ದೂರ ಧಾತು ಸಾರಾಯದೊಳಡಗಿತ್ತು p 


ಪುರದೊಳಗೆವರ ಶಿರ ಹರಿದು........ ಮಳೆದೋಕುಳಿಯಾಡಿತ್ತ ಕಂಡೆ. 
ಸಾರಿದ್ದ ಬ್ರಹೆ ನ ಓಲಗ ಸೂರೆಯಾಯಿತ್ತು k 
ಘೋರೆ ರುದ್ರನ ದಳೆ ಮುರಿಯಿತ್ತು ಗುಹೇಶ್ವರಾ. | ೬೩೨ 


೩೯೨ 


ಅಲ್ಲಮಪ್ಪಭುದೇವರ ವಚನಸಂಪುಟ 


೧೩೨೭ 


ನುಡಿಗೆಡೆಗೊಡದ ಘನವ ಹಿಡಿದು ಒಡಬಂದಿಯಾಳು. 
ಎಡೆಯಿಲ್ಲದ ಪರಿಪೂರ್ಣದೊಳೆಗೆ ನಡೆನುಡಿಗೆಟ್ಟಳು. 
ತನ್ನ ನಿಲುಕಡೆಯ ನಿಜವ ತಾನರಿಯದಂತೆ 
ಎನ್ನಿಂದ ಕೇಳಿ ಸ್ಲಯವಾದಳು. 
ಗುಹೇಶ್ವರಲಿಂಗ ಸಾಕ್ಷಿಯಾಗಿ, 
ಮಹಾದೇವಿಯಕ್ಕನ ನಿಲವ ಕೊಂಡಾಡುವುದಕ್ಕೆ 


ತೆರಹಿಲ್ಲ ಕಾಣಾ ಮಡಿವಾಳಯ್ಯ. ll ೬೩೩ I 


೧೩೨೮ 


ನೆನೆದೆಹೆನೆಂದಡೆ ಮನಕ್ಕೆ ಸಿಲುಕದು, 
ಅರಿದೆಹೆನೆಂದಡೆ ಕುರುಹಿಂಗೆ ಬಾರದು, 
ಕಂಡೆಹೆನಂದಡೆ ಮೂರ್ತಿಯಲ್ಲ. 
ತನುವಿನೊಳಗಿಲ್ಲದ ಮನದೊಳಗಿಲ್ಲದ ಘನವು, 
ನಿಮ್ಮ ಮನಕ್ಕೆ ವೇದ್ಯವಾದ ಪರಿ, ಎಂತೆಯ್ಯಾ? 
ಗುಹೇಶ್ವರನೆಂಬ ಲಿಂಗವು ಜಗದ ಕಣ್ಣಿಂಗೆ ಕತ್ತಲೆಯ ಕವಿಸಿ 
ತನ್ನ ತಪ್ಪಿಸಿಕೊಂಡಿಪ್ಪ [ಆ] ಬೇದ 
ನಿನ್ನೊಳಗಡಗಿದ ಪರಿ ಎಂತು ಹೇಳಾ ಸುಗನಬಸೆವಣ್ಣಾ ? | ೬೩೪ 1 


೧೩೨೯ 


ನೆನೆನೆನೆದು ಮನ ಘನವ ವೇದಿಸಿತ್ತು. 
ಕಂಡು ಕಂಡು ಮನ ಡಾವರಿಸಿತ್ತು 
ತತ್‌ತಲ್ಲೀಯವಾಯಿತ್ತು, ತದುಗತ ಶಬ್ದ ಮುಗ್ಗವಾಯಿತ್ತು. 
ಎತ್ತಣ ಗುಹೇಶ್ವರನೆಂದರಿಯದೆ, 


' ಉಭಯಲಿಂಗ ಒಳೆಕೊಂಡಿತ್ತ ಯ್ಯಾ. | ೬೩೫ || 


೧೩೩೦ 


ನೆನೆವಡೆ ಮನವಿಲ್ಲ. ತನುವಿನಾಸೆ ಮುನ್ನಿ ಲ್ಲ, 
ನೆನೆವ ಮನವ ನೇತಿ ಮಾಡುವ 
ಘನಕ್ಕೆ ಘನವನೇನೆಂಬೆನಯ್ಯಾ? 
ತನ್ನಿಂದ ತಾನಾದುದು ಭಿನ್ನಎಲ್ಲದೆ ನಂದ ನಿಜವು! 
ಅನಾಯಾಸೆನಿರವಿಂಗೆ ಬೆರಗಾವನೆ ಗುಹೇಶ್ವರಾ. | ೬a | 


ಹೆಚ್ಚಿನೆ ವಚನಗಳು ೩೯೩ 
೧೩೩೧ 


ನೆಲದ(ತ್ಮ] ಮುಂದಣ ಬಾಗಿಲು, 
ಮೂರು ಮೊನೆಯ ಕಂಭದ ಶೂಲದಲ್ಲಿ ಒಂದು ದೇಗುಲ! 
ಅಲ್ಲಿ ಒಳಗಣ ಹೊವಿನ ಕಲ್ಲಿನಲ್ಲಿ ಸಿಲುಕಿ (ನೆಲಸಿ?) 
ನಾದ ಮೂರುತಿ ಲಿಂಗವಿಪ್ಪು ದು. 
ಒಂದು ಮಾತನಾಡಿದಡೆ ನುಡಿವುದು. 
ಗುಹೇಶ್ವರ ಮೆಚ್ಚಲು, ಬಹುಮಾತಿನ ಮಾಲೆಯ ಅನುಭಾವಕ್ಕೆ 
ನಾಚುವೆನು ಕಾಣಾ ಸಂಗನಬಸವಣ್ಣಾ k | ೬೩೭ | 


೧೩೩೨ 


ನೆಲನಿಲ್ಲದ ಠಾವಿನಲ್ಲಿ ಬೀಜವಿಲ್ಲದ ಮರ ಹುಟ್ಟಿತ್ತು , 
ಅದು ಹೊವಿಲ್ಲದೆ ಕಾಯಾಯಿತ್ತು, ಕಾಯಿಲ್ಲದೆ ಹಣ್ಣಾ ಯಿತ್ತು 
ಹೆಣ್ಣಿ ಲ್ಲದ ಸೆವಿರುಚಿಯ ಅಲ್ಲಮನುಂಡು 
ತೃಪ್ತಿ ಯಾದ ಗುಹೇಶ್ವರನಲ್ಲಿ! Il ೬೩೮ ॥ 


೧೩೩೩ 


ನೆಲೆಗಾಂಬನ್ನ ಕೃರ ತೊರೆಯ ಅಂಜಿಕೆಯೆ, ಸೆ? 
ನೆಲೆಗಂಡ ಬಳಿಕ ತೊರೆ ಬರುದೊರೆಯಲ್ಲದೆ ಅಂಜಿಕೆಯಿಲ್ಲ. 
ಮನವುಳ್ಳನ್ನ ಬರ ಕರ್ಮದ ಕೋಟಲೆಯ್ಯೆಸೆ? 
ಮನವಳಿದ ಬಳಿಕ ಕರ್ಮ ನಿಃಕರ್ಮವಲ್ಲದ 
ಬೇಕು ಬೇಡೆಂಬ ಸೆಂದೇಹವುಂಟೆ, 
ಗುಹೇಶ್ವರಾ ನಿಮ್ಮ ನಿಜವನರಿದ ಶರಣಂಗೆ? | | ೬೩೯ 


೧೩೩೪ 


ನೆಲೆಯಿಲ್ಲದ ಮಹಾಜಲದೊಳಗೆ ಮಲಗಿರ್ದ 
ಸರ್ಪನ ಫಣವ ನೋಡಲು, 
ಬೆಳೆಬೆಳಗುತ್ತಿರ್ದವು ರಜತ ಹೇಮವೆಂಬ ಎರಡು ಕುಲಗಿರಿಗಳು. 
ಎಡದ ಕೈಯಲ್ಲಿ ರಜತಗಿರಿಯು ಪಿಡಿದು 
ಬಲದ ಕೈಯಲ್ಲಿ ಹೇಮಾದ್ರಿಯಂ ಪಿಡಿದು 
ಮಹಾದಂಡಿಯ ಫಣಿಯ ಒದೆಯಲು 
ನೆಗಹಿತ್ತು ಈರೇಳು ಭುವನವ. 


ಅಲ್ಲಮಪ್ರಭುದೇವರ ವಚನಸಂಪುಟ 


ಅಲ್ಲಿಂದ ಮೇಲೆ, ಗಿರಿ ಎರಡು ವರ್ಣವಳಿದು ಅಡಗಿದವು ಚಿಕ್ಕಾಡಿನ ಹೃದಯದ! 
ಚಿಕ್ಕಾಡು ಕಂಡೆರೆದು ಕಂಡಿತ್ತು ಚಿದಾಕಾಶವೆಂಬ ಶಿವಾಲಯವ! 

ಅಂಗವಿಲ್ಲದ ಶೃಂಗಾರಕ್ಕೆ ಭಂಗ ಉಂಟೆ?-ಇಲ್ಲವಾಗಿ, 

ಗುಹೇಶ್ವರನೆಂಬ ಶಬ್ದಬ್ರಹ್ಮಕ್ಕೆ ಮುದ್ರಿಕೆಯಾಯಿತ್ತು _ | ೬೪೦ | 


೧೩೩೫ 


“ನೇತ್ರ ದೇವೋ ನ ಚಾಪರಃ” ಎಂಬ ಶ್ರುತಿಯುಂಟಾಗಿ 
ನೇತ್ರವು ಪರಶಿವಲಿಂಗ ಪರಬ್ರಹ್ಮವು. 
“ನೇತ್ರ: ಸರ್ವಜ್ಞ ಮೇ ವಪುಃ” ಎಂಬ ಶ್ರುತಿಯುಂಟಾಗಿ, 
ನೇತ್ರವು ಶಿವಲಿಂಗಕ್ಕೆ ದೇಹವು. 
“ನೇತ್ರಮಧ್ಯೋದ್ಭವಂ ಲಿಂಗಂ” ಎಂಬ ಶ್ರುತಿಯುಂಟಾಂಗಿ 
ನೇತ್ರವು ಲಿಂಗಮೂರ್ತಿಯ ಹೆತ್ತ ತಾಯಿ. ' 
“ನೇತ್ರ ಮಧ್ಯಜ ಚಿತ್ಳುಖಂ” ಎಂಬ ಶ್ರುತಿಯುಂಟಾಗಿ 
ನೇತ್ರವು ಪರಶಿವೇಷ್ಟಲಿಂಗದ ಗುಪ್ಯುಕ್ಕೆ ರಾಣಿವಾಸಮಕ್ಕು. 
“ದ್ವಿನೇತ್ರ ಕುಚಯೋರ್ಲಿಂಗಂ” ಎಂಬ ಶ್ರುತಿಯುಂಟಾಗಿ 
ನೇತ್ರವು ಪ್ರಾಣಲಿಂಗದ ಹೆಸ್ತೆಂಗಳಿಗೆ ಪಿಡಿವ ಕುಚಂಗಳಕ್ಕುಂ. 
“ಚಕ್ಷುನ್ಸ ಶಿವ ಪುಷ್ಪಂ ಚ” ಎಂಬ ಶ್ರುತಿಯುಂಟಾಗಿ 
ನೇತ್ರವು ಲಿಂಗಕ್ಕಿ ಅವಿರಳ ಪುಷ್ಪಮಕ್ಕುಂ. 
“ಲಿಂಗಜ್ಯೋತಿಶ್ವ ನೇತ್ರಯೋ"' ಎಂಬ ಶ್ರುತಿಯುಂಟಾಗಿ 
ನೇತ್ರಂಗಳು ಲಿಂಗಕ್ಕೆ, ಅಖಂಡ ಜ್ಯೋತಿಯಕ್ಕುಂ. 
“ಲಿಂಗಾಭಿಷೇಕಂ ಚಕ್ಷುಶ್ಪ” ಎಂಬ ಶ್ರುತಿಯುಂಟಾಗಿ 
ನೇತ್ರಂಗಳು ಲಿಂಗಕ್ಕೆ ಅಭಿಷೇಕವ ಮಾಡುವ ಕಳೆಸೆಂಗಳಕ್ಕುಂ 
“ಲಿಂಗಸ್ಯ ಸಾಯಕಂ ನೇತ್ರಂ” ಎಂಬ ಶ್ರುತಿಯುಂಟಾಗಿ 
'ನೇತ್ರಂಗಳು ಲಿಂಗವನೊಳಗುಮಾಡಿಕೊಂಬುದಕ್ಕೆ ಹಾಕುವ ಬಾಣಂಗಳಕ್ಕುಂ. 
“ಚಿಕ್ಷುರ್ಲಿಂಗಸ್ಕ ಚಾಕ್ಷುಷಿ” ಎಂಬ ಶ್ರುತಿಯುಂಟಾಗಿ, 
ನೇತ್ರಂಗಳು ಲಿಂಗಮೂರ್ತಿಯ ನೇತ್ರಂಗಳಲ್ಲದೇ ಸ್ವಯಕ್ಸೆ ನೇತ್ರವಿಲ್ಲ. 
ಈ ನೇತ್ರಂಗಳು ಲಿಂಗಮೂರ್ತಿಯ ನೋಟ ಬೇಟ ಕೂಟದಿಂ, 
ಭಾವ ಮನ ದೃ್ಟೀಲ್ಯಸಿ ನಟ್ಟ ದೃಷ್ಟಿಯಿಂ ನೋಳ್ಸ [ನೋಟ] 
ಲಿಂಗೈಕ್ಯ ಶರಣಂಗಲ್ಲದೆ ಲೋಗರಿಗೆಲ್ಲಿಯದೊ? 
ಇದು" ಗುಹ್ಯಕ್ಕೆ ಗುಹ್ಯ, ಗೋಪ್ಯಕ್ಕೆ ಗೋಪ್ಯ, ರಹಸ್ಯಕ್ಕೆ ರಹಸ್ಯ 
ಈ ನೇತ್ರದ ಮಹಿಮೆಯ ಗುಹೇಶ್ವರನೇ ಬಲ್ಲನಲ್ಲದೆ 
ಕಣ್ಣುಗೆಟ್ಟಣ್ಣಗಳಿವರೆತ್ತ ಬಲ್ಲರು ನೋಡಾ. | ೬೪೧ 1 


ಹೆಚ್ಚಿನ ವಚನಗಳು 


೧೩೩೬ 


ನೇಮಸೆ ಲಿಂಗವನರಿಯ, 
ಸೊಳೆಯ ಮಗ ತಂದೆಯನರಿಯ. 
ಪಿತೃಕಾರ್ಯ ಮಹಳವ ಮಾಡುವಲ್ಲಿ 
ಆರ ಹೆಸರ ಹೇಳಿ ಮಾಡುವನಯ್ಯಾ? 
ಗುಹೇಶ್ವರಾ, ನಿಮ್ಮನರಿಯದವರನು ಉಭಯಭ್ರಷ್ಟರೆಂಬೆ. 


೧೩೩೭ 


ನೋಟದ ಸುಖ ಉಳ್ಳನ್ನ ಬರ ಬೆರಸೆಲೆಲ್ಲಿಯದೊ? 
ಬೆರಸುವ ಭರ ಉಳ್ಳನ್ನ್ನಬರ ತವಕ ಹಿಂಗದು. 
ನೋಡಿ ಕೂಡಿ ಸೈವೆರಗಾದ ಸುಖವ, ಏನೆಂದುಪಮಿಸುವೆ 
ಗುಹೇಶ್ವರಾ? 


೧೩೩೮೦ 


ನೋಟವೆ ಕೂಟ, ಕೂಟವೆ ಪ್ರಾಣ್ಯ 
ಪ್ರಾಣವೆ ಏಕ, -ಏಕವೆ ಸಮರಸ, 
ಸೆಮರಸೆವೆ ಲಿಂಗ, ಲಿಂಗವೆ ಪರಿಪೂರ್ಣ, 
ಪರಿಪೂರ್ಣವೆ ಪರಬ್ರಹ್ಮ, ಪರಬ್ರಹ್ಮವೆ ತಾನು!- 
ಇಂತೀ ನಿಜವ ಗುಹೇಶ್ವರ ಬಲ್ಲನಲ್ಲದೆ 
ಕಣ್ಣುಗೆಟ್ಟಣ್ಣಗಳು ಎತ್ತ ಬಲ್ಲರು ನೋಡಯ್ಯಾ. 


೧೩೩೯ 


ನೋಡು ನೋಡಾ ಸಿದ ರಾಮಯ್ಯಾ; 
ಆಗಳೆ ಭಕ್ತರಿಗೆ ಅಹೆಂಕಾರವಾಯಿತ್ತು. 
ಭೃತ್ಯನಿದ್ದೆ ಡೆಗೆ ಕರ್ತನೈತಂದಡೆ 
ಅಟ್ಟಾಟಿಕೆಯಲ್ಲಿ ಇಂತು ಕರೆದವರುಂಟಿ? 
ಬಸೆವಣ್ಣ ನೊಳಗೆ ಇಂತು ಮರವೆ ಹುಟ್ಟಿದ ಬಳಿಕ 
ಉಳಿದ ಶಿವಭಕ್ತರ ಪಾಡೇನು ಹೇಳಾ? 
ಗುಹೇಶ್ವರಲಿಂಗವನು ಭಕ್ಕಿರತಿಯಿಂದ 
ಮನಮುಟ್ಟಿ ಕರೆದಡೆ ಹೋಹುದಲ್ಲದೆ 
ವ್ಯರ್ಥಕ್ಕೆ ಹೋಗಲಾರದು ನೋಡಯ್ಯಾ. 


೩೯೫ 


|| ೬೪೨ li 


Il £92 li 


| ೬೪೪ ll 


Il ೬೪೫ Il 


ಅಲ್ಲಮಪ್ರಭುದೇವರ ವಚನಸಂಪು:: 
೧೩೪೦ 


ನೋಡುವ. ಸೂರ್ಯ ಸುರಿವ ಜಲ 
ಹೊಲೆನೆಲೆ ಶುದ್ಧ ಎಲ್ಲಕ್ಕೂ ಸೆರಿ. 
ಅರಿದು ನುಡಿವವಂಗೆ, ಮರೆದು ನುಡಿದು ತಲ್ಲಣಿಸುವವಂಗೆ 
ಅವನ ಹೃದಯವೆ ಸಾಕ್ಷಿ! 
ಗುಹೇಶ್ವರಲಿಂಗಕ್ಕಿ ತಥ್ಯ ಮಿಥ್ಯವಿಲ್ಲ ಸಂಗನಬಸವಣ್ಣಾ. kot il 


೧೩೪೧ 


ನೋಳ್ಳುದೆ ನೋಟದೊಳ್‌, ನೋಟವೆ ನೋಟಕನೊಳ್‌, 
ನೋಟಕನೆ ಸಾಕ್ಷಿ, ಸಾಕ್ಷಿಯೆ ಲಿಂಗ. 
ಲಿಂಗದಿಂದೆಲ್ಲವು, ಆ ಲಿಂಗಕ್ಕೆ ಕುರುಪಿಲ್ಲ. 
ಲಿಂಗಕ್ಕೆ ಲಿಂಗವೇ, ಲಿಂಗವಿದು ಬಹು ಗುಹ್ಯ, 
ಗುರುಲಂಗದೆರಕದಿಂ ಸೆಚ್ಛಿಷ್ಟನೆ ಬಲ್ಲ. 
ಭವಿಗಳದನೆತ್ತ ಬಲ್ಲರು? 
ಕಣ್ಣುಗೆಟ್ಟವರು ನೋಡಾ ಗುಹೇಶ್ವರಾ. ll ೬೪೭ 1 


೧೩೪೨ 


ಪಂಚಭೂತ ತ್ರಿಗುಣವನು ಸಂಚರಿಸಿ 
ರವಿಶಶಿಯ ಅಂತು ಕೂಡದ ರಜಬೀಜ 
ಬದ್ಧ ಬಂಧವಾಯಿತ್ತೊ | 
ಸೆಂಗತಿಯಿಲ್ಲದವನಲ್ಲ, ಪವನಗತಿಯ ನಡೆವವನಲ್ಲ. 
ಭೇದಿಸುತ್ತಿದ್ದಿತು ಲೋಕವೆಲ್ಲ ಆತನ! 
ರಜಬೀಜವಿಲ್ಲದ ಬಯಲು ಬದ್ಧವಾಯಿತ್ತೆ? 
ಇನ್ನೇನೆಂದು ಉಪಮಿಸುವೆ ಗುಹೇಶ್ವರಾ 
ಸಿದ್ಧರಾಮನ ನಾಮವನು? ll ೬೪೮ | 


೧೩೪೩ 


ಪಂಚಮಹಾಪಾತಕಂಗಳು ಹೋಹೆ ಠಾವ ಕೆಂಡೆ. 
ಸರ್ವದುಃಖಂಗಳು ಬೇವ ಠಾವ ಕಂಡೆ. 
ಕಾಲನ, ಕಾಲಲೊದೆವ ಠಾವ ಕಂಡೆ. 
ಕಾಮನ ಕೆಯ ಕೊಯ್ದ ಠಾವ ಕಂಡೆ. 
ಮಾಯೆಯ ಬಾಯ ಕುಟ್ಟುವ ಠಾವ ಕಂಡೆ. 


ಹೆಚ್ಚಿನ ವಚನಗಳು ೩೯೭ 


ಗುಹೇಶ್ವರಲಿಂಗಯ್ಯ ನ 
ಎನ್ನ ಕರಸ್ಥಲದಲ್ಲಿ ಕಣ್ಣು ತುಂಬಿ ಕಂಡೆ. I &vF | 


೧೩೪೪ 

ಪಂಚವರ್ಣದಬಿಂದು ಪ್ರಪಂಚನಳಿದುಳಿದಿರಲ್ಲು, 
ಸಂಚರಿಸುವಡೆ ಆವೆಡೆಯೂ ಇಲ್ಲ. 
ನಿಂದ ಚಿತ್ರಿನ ಪ್ರಭೆ ಅಂಗವನು ನೆರೆ ನುಂಗೆ, 
ಹಿಂದು ಮುಂದು ಎಡಬಲನೆಂಬುದಿಲ್ಲ! 
ಅಡಿಯಾಕಾಶವೆಂಬುದಿಲ್ಲ 
ಕೆಳಗೆ ನಿಲಲ್ಲು, ಆಧಾರ ಮೊದಲಿಂಗಿಲ್ಲ 
ಕಡೆಗೆ ಸಾರುವೆನೆನಲು ಊರ್ಧ್ರ್ಯವಿಲ್ಲ. 
ನಡುವೆ ನಾನಿದ್ದಿಹೆನೆಂದಡೆ, 
ತನೆ ್ನಡಲೊಳಗೆ ಒಡೆದು ಮೂಡಿತ್ತು ತನ್ನಂತೆ ಬಯಲು! 
ಈ ಬೆಡಗು ಬಿನ್ನಾಣವ ಬಡವರರಿವರೆ? 
ಇದನರಿದು ನುಡಿದು ತೋರಿದನು 
ಗುಹೇಶ್ವರನ ಶರಣ ಚನ್ನ ಬಸವಣ್ಣನು. ll ೬೫೦ ॥| 


೧೩೪೫ 


ಪದ್ಮಾಸನದಲ್ಲಿ ಕುಳ್ಳಿರ್ದು, ಕುಂಡಲಿಯ ಸಾ ನವನರಿದು, 
ಅಂಡಲೆವ ಅಧೋವಾಯುವ ಊರ್ರ್ಯಮುಖವ ಮಾಡಿ 
ಷಡಂಗುಲವನೊತ್ತಿ ಊಧನ್ವವಾಯುವನಧೋಮುಖಕ್ಕೆ ತಂದು 
ಉತ್ತರಪೂರ್ವದಕ್ಷಿಣವನತಿಗಳೆದು 
ಪಶ್ಚಿಮದ ಸುಷುಮ್ನೆ ಯಲ್ಲಿ ಮನಶ್ಯಕ್ಷಿ ಸಂಧಾನಸೆಂಯೋಗದಿಂದ 
ಸಹಸ್ಪೈದಳಕಮಲದಲ್ಲಿ ನಾದಬ್ರಹ್ಮವನೆಯ್ದಿ, 
ಮಹಾವಾಸನಾಮೃತವ ದಣಿಯುಂಡು 
ತ್ರಿಸೆಂಧಾನ ಒಂದಾದ ಬಳಿಕ-ಆತ್ಮ್ತ ಪರಮಾತ್ಮ ಇಂತಾಗಿ, 
ಅಂತರಾತ್ಮ ವಿಚಾರಕ್ಕೆ ಇಳಿದಲ್ಲಿ ಅಭ್ಯಾಸಕ್ಕೆ ಬರಲಾಗದು. 
ಆದೆಂತೆಂದಡೆ: ದೇವಲೋಕಕ್ಕೆ ಸಂದು ಮರಳಿ ಮಾನವನಪ್ಪುಡೆ ಅದೇ ಪಾತಕ 
ಹಸಿದವನಮೃ ತವನುಂಡು, 
ಮರಳಿ ಹಸಿದು, ಉಂಡಿಹೆನೆಂದಡೆ ಅದೇ ಪ್ರಕೃತಿ ಗುಣ. 
ಇದು ಕಾರೂ-ಪರಮೂತ್ಮ ತಾನುದತನು, ಪರಮಾತ್ಮ ತಾನಾದನುಗಿ 
ತನ್ನ ಲ್ಲಿ ತಾನೆ ಏಕೀ ಭವಿಸಿರಬೇಕು, ಗುಹೇಶ್ವರಾ. | ೬2೧-1 


೩೯೮ 


ಅಲ್ಲಮಪ್ಪಭುದೇವರ ವಚನಸಂಪುಟ 


೧೩೪೬ 


ಪದ್ಯದಾಸೆಯ ಹಿರಿಯರು ಕೆಲಬರು. 
ಬುದಿ. ಯಾಸೆಯ ಹಿರಿಯರು ಕೆಲಬರು. 
ಸೆಮತೆಯಾಸೆಯ ಹಿರಿಯರು ಕೆಲಬರು. 
ಇವರೆಲ್ಲರು ತಮ್ಮ ನಿಜವ ತಾವರಿಯದೆ 
ತಪವನಾಚರಿಸಿದರು. i 
ವೇಷ ನಿರ್ವಯಲಾಗಿ ಆಸೆ ರೋಷವ ಬಿಟ್ಟು 
ದಾಸೋಹಿಯಾಗಿದ್ದಡೆ ತಾನೆ ಗುಹೇಶ್ವರಲಿಂಗ. | ೬೫೨ || 


೧೩೪೭ 


ಪರಮಜ್ಞಾನವೆಂಬ ಸೆಸಿಗೆ, 
ಗುರುಭಕ್ತಿ ಎಂಬ ಭೂಮಿಯ ಮಣ್ಣ ತಂದು ಪಾತೆಯ ಕೆಟ್ಟಿದೆ 
ಲಿಂಗಭಕ್ತಿ ಎಂಬ ಗೊಬ್ಬರವ ತುಂಬಿದೆ 
ಜಂಗಮಭಕ್ತಿ ಎಂಬ ಪರಮಾನಂದದ ಜಲವ ನೀಡಿದೆ. 
ಇಂತಿವರಿಂದ, ಭಕ್ತಿ ವೃಕ್ಷ ಫಲವ ಧರಿಸೆ 
ಗುಹೇಶ್ವರಲಿಂಗದಲ್ಲಿ ಮುಕ್ತನಾದೆನು ಕಾಣಾ ಸಂಗನಬಸವಣ್ಣಾ k | ೬೫೩ || 


೧೩೪೮ 


ಪರಮಾರ್ಥದಲ್ಲಿ ಪರೀಕ್ಷಿಸಿ ತಿಳಿದು ನೋಡುವಡೆ 
ಗುರುವಾರೂ ಇಲ್ಲ ಚೋಳ ತಪ್ಪಿಸಿ. 
ಪರಮಾರ್ಥದಲ್ಲಿ ಪರೀಕ್ಷಿಸಿ ತಿಳಿದು ನೋಡುವಡೆ 
ಭಕ್ತರಾರೂ ಇಲ್ಲ ಬಸವಣ್ಣ ತಪ್ಪಿಸಿ. 
ಪರಮಾರ್ಥದಲ್ಲಿ ಪರೀಕ್ಷಿಸಿ ತಿಳಿದು ನೋಡುವಡೆ 


 ನಿರ್ವಾಣಿಗಳಾರೂ ಇಲ್ಲ ಅಕ್ಕಗಳು ತಪ್ಪಿಸಿ. 


ಪರಮಾರ್ಥದಲ್ಲಿ ಪರೀಕ್ಷಿಸಿ ತಿಳಿದು ನೋಡುವಡೆ 

ಹಿರಿಯರಾರೂ ಇಲ್ಲ ಚೀಲಾಳೆ ತಪ್ಪಿಸಿ. 

ಪರಮಾರ್ಥದಲ್ಲಿ ಪರೀಕ್ಷಿಸಿ ತಿಳಿದು ನೋಡುವಡೆ 

ಗಂಭೀರರಾರೂ ಇಲ್ಲ ಅಜಗಣ್ಣ ತಪ್ಪಿ ಸಿ. 

ಇಂತೀ ಐದು ತೆರದನು ಆರಿಗೂ ಇಲ್ಲವೆಂದೆನಬೇಡ. 

ಅವರ ಕರುಣ ಉಳ್ಳ ವರಿಗೆ ಆ ಮುಕ್ಕಿಯುಂಟು. 

ಆ £ವರ ಕಾರುಣ್ಯದ ಪ್ರಸಾದವ ಕೊಂಡು 

ನಾನು ಬಯಲಾದೆನು ಕಾಣಾ ಗುಹೇಶ್ವರಾ. | ೬೪ | 


ಹೆಚ್ಚಿನ ವಚನಗಳು | ೩೯೯ 


೧೩೪೯ 


ಪರವನರಿದ ಸತ್ಪುರುಷರ ಸೆಂಗದಿಂದ 
ಶಿವಯೋಗದ ವಚನಾಮೃ ತವನು, 
ಸೆದ್ಭಕ್ತಿ ಯುಳ್ಳ ಮಹೇಶ್ವ ಕನು ತನ್ನ ಶ್ರೋತ್ತ ತ್ರಮುಖದಲ್ಲಿ ಕೇಳಿ, 
ಮಸೋಮುಖದಲ್ಲಿ ಸಿ, ತ್ಸ 2 ಸಿ ಮುಖದಲ್ಲಿ ಸಂತೋಷವನೆಯ್ದ ಬಲ್ಲಡೆ 
ಆ ಸುಖವು ಪರಿಣಾಮವಭೊಡಗೂಡುವುದು! 
ಹೀಂಗಲ್ಲದೆ, 
ಸೆಂಸಾರವಿಷಯರಸವ ತಮ್ಮ ಹೈದಯಕೂಪದಲ್ಲಿ ತುಂಬಿಕೊಂಡಿಪ್ಪ ಜೀವರು 
ಕಾಯದಲ್ಲಿ ವಚನಾಮತವ ತುಂಬಿದಡೆ, 
ಭಿನ್ನ ಘಟದಲ್ಲಿ ಉದಕವ ಹೊಯ್ದಂತೆ ಕಾಣಾ ಗುಹೇಶ್ವರಾ. Il ೬೫೫ 


೧೩೫೦ 


ಪರುಸದ ಪುತಳಿಗೆ ಕಬುನದ ಆಭಶಣಗಳುಂಚೆ ಅಯ್ದಾ? 
ಲೋಕನೊಳಗೆ ಲಿಂಗ, ಲಿಗನೊಳಗೆ ಲೋಕವಾದಡೆ 
ಹಿಂದಣ ಪ್ರಳೆಯಂಗಳೆಂತಾದವು? 
ಇನ್ನು ಮುಂದಣ ಪ್ರಳಯಗಳಿಗಿನ್ನೆಂತೊ? 
ಲೋಕವು ಲೋಕದಂತೆ, ಲಿಂಗವು ಲಿಂಗದಂತೆ, 
ಈ ಉಭಯದ ಭೇದವ ಗುಹೇಶ್ವರಾ ನಿಮ್ಮ ಶರಣ ಬಲ್ಲ. | ೬೫೬ || 


೧೩೫೧ 


ಪರುಪ ಪುತ್ನ ಳಿಗೆ ಲೋಹದ ಶೃಂಗಾರವೇತಕೊ? 
“ಲಿಂಗಮಧ್ಯೆ € ಜಗತ್ತ ರ್ವಂತೆ ತ್ರೈಲೋಕ್ಯಂ ಸಚರಾಚರಂ | 
ಲಂಗಬಾಹ್ಯ ಪ ಪರಂ ನಾಸ” ಎಂಬ ಭ್ರಾಂತೇಕೋ? 
ಲಿಂಗಮಧ್ಯೆ ಜಗತ್ಸರ್ವವಾದರೆ, ಈ ಆತ್ಮಂಗೆ 
ಹಿಂದಣುತ್ಪ ತ್ಯ ಸ್ಥಿ ತಿಲಯಣಂಗಳೆಂತಾದವು? 
ಲಿಂಗ ಲಿಂಗದಂತೆ ಜಗ ಜಗದಂತೆ 
ಲಿಂಗವನೊಳೆಗು ಮಾಡಿ, ಜಗವ ಹೊರಗು ಮಾಡುಲ್ಲನೆಮ್ಮ ಶರಣ, 
ಗುಹೇಶ್ವ ರ ನೀನೇ ತಾನು. | ೬೫೭ || 


೧೩೫೨ 


ಪರುಷವ ತಂದು ಕಬ್ಬುನಕ್ಕೆ ಮುಟ್ಟಿಸೆಲ ) 
ಚಿನ್ನ ವಪ್ಪು ದಲ್ಲದೆ ಪರುಷವಾಗ್ಳ್ಬ ಲ್ಲುದೆ? 


೪೦೦ 


ಅಲ್ಲಮಪ್ಪಭುದೇವರ ವಚನಸಂಪು: 


ಈ ಲೋಕದ ಮನುಜರು ಶಿವಲಿಂಗವ ಕಟ್ಟಿದರೇನು, 

ಲಿಂಗವಂತರಲ್ಲದೆ ಪ್ರಾಣಲಿಂಗಸಂಬಂಧಿಗಳಾಗಬಲ್ಲರೆ? 

ಶರಣ ಆವ ಕುಲದಲ್ಲಿ ಹುಟಿ 5 ದರೇನು ಆತನು, 

ಆಚಾರ ವೀರಶೈವಸೆಂಪನ್ನ ಸದಾ ೦ತ 

ಕ್ರಿಯಾ ಜ್ಞಾನ ಅನುಭಾವಯುತ್ತ್ತ ವಾದ ಪ್ರಾಣಲಿಂಗಸಂಪನ್ನ . 

3 ಅನಾದಿಯಿಖ್ಲದಂದಿನ ನಿಃಕಲ ನಿಶ್ಯೂನ್ಯ ನಿರ್ಭೇದ್ಯ 

ನಿರಾಳ ನಿರುಜನ ಪರಾತ್ಸರತಶನು ತಾನೆ ನೋಡು. 

ಅಂತಪ್ಪ ಮಹಾತ್ಮನ ಕುಲಖಜನಕುಲಜನೆಂದು ಸುನೇಹ ಸುಕಲ್ಪದಿಂವ ದೂಷಿಸಿ 
ಜರೆವ ದುರಾಚಾರಿ [ಗಳೆ] ಬಾಯಲ್ಲಿ 

ಬಾಲಹುಳ ಸುರಿಯವೆ ಮೂಖ್ಬುದೆ ಗುಸೇಶ್ವರಾ. | ೬೫೮ | 


೧೩೫೩ 
ಪರುಷವಾದರೂ ಒಂದರಲ್ಲಿ ಇರಿಸಬೇಕು. 
ರತ್ನವಿಶೇಷವಾದಡೂ ಕುಂದಣದಲ್ಲಿ ಬಂಧಿಸಿ ಸಂದಿರಬೇಕು. 
ಲಿಂಗವ ಹಿಡಿದಲ್ಲಿ ಪೂಜಿಸುವ ಅಂಗವಿರಬೇಕು. 
ಇದು ಕಾರಣ, ಗುಹೇಶ್ವರಲಿಂಗವನರಿದು 
ಮರೆಯಲಿಲ್ಲ ಕಾಣಾ ಚಂದಯ್ಯಾ. ೬೫೯ ॥ 


೧೩೫೪ 


ಪಾರ್ವತಿಯು ಪರಶಿವನ ಸತಿಯೆಂ ಶಿವಸ್ರೋಹಿಗಳು ನೀವು ಕೇಳಿರೆ. 
ಬೆನಕನ ಪರಶಿವನ ಮಗನೆಂಬ ಪಾತಕ ದುಃಖಿಗಳು ನೀವು ಕೇಳಿರೆ. 
ಸ್ವಾಮಿ ಕಾರ್ತಿಕೇಯನ ನಮ್ಮ ಹರಲಿಂಗನ ಮಗನೆಂಬ 


| ಲನಿಗದ್ರೊ "ಹಿಗಳು ನೀವು ಕೇಳಿರೆ. 


ಭ್ಳೈ ರವನ  ಭಯಂಕರಹರನ ಮಗನೆಂಬ 

ಭೆವಹೆರಗುರುದ್ರೋಹಿಗಳು ನೀವು ಕೇಳಿರೆ. 

ಅಜಾತನ ಚೆರಿತ್ರ ಪವಿತ್ರ. 

ನಮ್ಮ ಗುಹೇಶ 5ರಲಿಂಗತ್ಸೆ ಪ್ರ ಪ್ರಸಾದವ ಸೆಲಿಸಿದಾತ 

ಪೂರ್ಮೆಚಾರಿ ಸುಗನಬಸವಣ್ನಿ ನ ಮಗನಾಗಿ, 

ಆದಿಯಲಿಂಗ ಅನಾದಿಯ ಶರನ 

ಗುತುವಿನ ಗುರು ಪರಮಗುರುವರ[ನ] 

ತೋರದನಯ್ಯಾ ಸಿದ್ಧರಾಮಖ್ಯ ನ್ಲಬಸವಣ್ಣನು. || ೬೬೦ | 


ಹೆಟ್ಟಿನ ವಚನಗಳು ೪೦೧ 
೧೩೫೫ 


ಪುಣ್ಯಪಾಪವಿಲ್ಲಾಗಿ ಜನನದ ಹಂಗಿಲ್ಲ. 
ಬಂದುದನುಂಬನಾಗಿ ಮಾನವರ ಹಂಗಿಲ್ಲ. 
ಭವಗೆಟ್ಟ ನಾಗಿ ದೈವದ ಹೆಂಗಿಲ್ಲ. 
ಸತ್ಯಜ್ಞಾ ನಾನಂದವೆ ತಾನಾಗಿ ಇನ್ನಾರ ಹಂಗಿಲ್ಲ. 
ಇನ್ನಾರ ಹಂಗಿಲ್ಲದಾತ ಗುಹೇಶ್ವರಲ್ಲಯ್ಯನೊಬ್ಬನೆ! I&LGC 

೧೩೫೬ 

ಪಣ್ಯವಳ್ಳ ಕಾಲಕ್ಕೆ ಮಣ್ಣು ಹೊನ್ನಮ್ಪದು, 

ಪುಣ್ಯವುಳ್ಳ ಕಾಲಕ್ಕೆ ಪಾಷಾಣ ಪರುಷವಪುುದು ನೋಡಾ. 
ಮುನ್ನವೆ, 

ಅಚ್ಚೊತ್ತಿ ದ ಭಾಗ್ಯ ಎನ್ನಕಣ್ಣ ಮುಂದೆ ಕಾಣಬಂದಿತ್ತು ನೋಡಾ! 
ಮಣ್ಣ ಮರೆಯ ದೇಗುಲದೊಳಗೊಂದು ಮಾಣಿಕ್ಯವ ಕಂಡಬಳಿಕ, 
ಇನ್ನು ಮುನ್ನಿನಂತಪುದೆ ಗುಹೇಶ್ವರಾ? | ೬೬೨ || 


೧೩೫೭ 


ಪೂಜಿಸಿ ಕೆಳೆಯಿಂಕಿಳುಹಲದೇನೊ? 
ಅನಾಹತ ಪೂಜೆಯ ಮಾಡಲದೇನೊ? 
ದೇಹವೆ ಪೀಠಿಕೆ, ಜೀವವೆ ಲಿಂಗ ಗುಹೇಶ್ವರಾ. | ೬೬4 | 


೧೩೫೦ 


ಪೂಜೆಯಾಯಿತ್ತಿದೇನೊ? ಪೂಜೆಯ ಮೇಲೆ ಸಿಂಹಾಸನವಿದೇನೆೊ? 
ಧೂಪ ದೀಪ ನಿವಾಳಿ ಇದೇನೊ? 
ತಳದಲ್ಲಿ ಜ್ಯೋತಿ ಮೇಲೆ ಪ್ರಣತೆ! 
ಕಳಸೆದ ಮೇಲಣ ನೆಲೆಗಟ್ಟು ಕಂಡು 
ನೋಡಿ ಬೆರಗಾದೆ ಗುಹೇಶ್ವರಾ! | LLY | 


೧೩೫೯ 


ಪೂರ್ವಗುಣವನೆಲ್ಲ ಅಳಿದು ಪ್ರನರ್ಜಾತನಾದ ಬಳಿಕ 
ಗುರುವಿನ ಕರಸೆ ಸಲದಲ್ಲಿ ಉತ್ಪತ್ತಿ ಸದ್ಭಕ್ಷರಲ್ಲಿ ಸ್ಥಿ ತಿ ಲಂಗದಲ್ಲಿ ಲಯ- 
ಇಂತೀ ನಿರ್ಣಯೆವನರಿಯದೆ: 


೪೦೨ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಶೀಲವಂತರ ಶೀಲ ತಪ್ಪಿ ದಡೆ ಹೇಳಬಹುದೆ? ಹೇಳೆಬಾರದು. 

ಸೂಳೆ ಮುತ್ತು ಗೊರವಿತಿಯಾದಂತೆ, ಬಂಟ ಮುತ್ತು ಬಾಗಿಲಕಾಯ್ದಂತೆ, 

ನರಿ ಮುತ್ತು ಬಳ್ಳಾದಂತೆ, ಹಾವು ಮುತ್ತು ಸಿಂಗಿಯಾದಂತೆ! 

ಎಲ್ಲದೇವರಿಗೆ ಮಸ್ತಕ ಪೂಜೆ ಜಂಗಮದೇವರಿಗೆ ಪಾದಪೂಜೆ. 

ಪಾದೋದಕ ಪ್ರಸಾದವ ಕೊಡುವ ಜಂಗಮದೇವರು, 

ಕಂಠಪಾವಡ ಧೂಳಪಾವಡ ಸರ್ವಾಂಗಪಾವಡ ಶೀಲಸೆಂಬಂಧವೆಂದಡೆ 

ಕೇಸೆರಿ ಶುನಕನಾದಂತೆ ಕಾಣಾ ಗುಹೇಶ್ವರಾ. ೬೬೫ | 


೧೩೬೦ 


ಪೃಥ್ವಿಯ ಕಠಿಣವ ಕೆಡಿಸಿ, 
ಅಪ್ಪುವಿನ ಕೆಕಾಲು ಮುರಿದು, 

ಅಗ್ನಿಯ ಕಿವಿ ಮೂಗಂ ಕೊಯ್ದು, 

ವಾಯುವಿನ ಶಿರವರಿದು, 

ಆಕಾಶವ ಶೂಲದಲ್ಲಿಕ್ಕಿದ ಬಲ್ಲಿದ ತಳವಾರನೀತ ನೋಡಯ್ಯಾ. 
ಎಂಬತ್ತು ಬಾಗಿಲ ಬೀಗಮಂ ಬಲಿದು 


ಒಡನೆ ನವಸೆಹಸ್ರೆ ಮಂದಿಯ ಕೊಂದುಳಿದ ಗುಹೇಶ್ವರಾ ನಿಮ್ಮ ಶರಣ. ॥ ೬೬೬ | 
೧೩೬೧ 


ಪ್ರಧ್ವಿಯನತಿಗಳೆದು ಅಪ್ಪು ಎಲ್ಲ, ಅಪ್ಪು ವನತಿಗಳೆದು ಅಗ್ಲಿ ಯಿಲ್ಲ, 
ಅಗ್ಗಿಯನತಿಗಳೆದು ವಾಯುಎಲ್ಲ, ವಾಯುವನತಿಗಳೆದು ಆಕಾಶವಿಲ್ಲ, 
ಆಕಾಶವನತಿಗಳೆದು ನಾದವಿಲ್ಲ ನಾದವನತಿಗಳೆದು ಬಿಂದುಎಲ್ಲ, 
ಬಿಂದುವನತಿಗಳೆದು ಕಳೆಯಿಲ್ಲ, ಕಳೆಯನತಿಗಳೆದು ಆತ್ಮನಿಲ್ಲ, 


ಆತ್ಮವನತಿಗಳದು ಗುಹೇಶ್ವರನೆಂಬ ಲಿಂಗವಿಲ್ಲ. HLL 1 


೧೩೬೨ 


ಪೃಥ್ವಿಯ ಪಾಷಾಣ ಪೃಥ್ವಿಯ ಮೇಟಿ ಬಿದ್ದು ಹೋದಡೆ 
ಪ್ರಾಣಲಿಂಗ ಹೋಯಿತ್ತು ಪ್ರಾಣಲಿಂಗ ಹೋಯಿತ್ತು ಎಂಬಿರಿ. 
ಪ್ರಾಣಲಿಂಗ ಹೋದಡೆ ನೀವು ನುಡಿವ ಪರಿಯೆಂತು? 
ಆಂತರಂಗದಿ ಪ್ರಾಣಲಿಂಗಸೆಂಬಂಧದ ಸುದ್ದಿಯ (ಹೊಲಬ?)ನರಿಯರಾಗಿ, 


ಗುಹೇಶ್ವರಾ, ನೀ ಮಾಡಿದ ಬೆಡಗು ಬನ್ನಾ ಣಕ್ಕೆ ನಾನು ಬೆರಗಾವನು! ॥ ೬೬ರ ; 


Lae rc 


ಹೆಚ್ಚಿನ ವಚನಗಳು ೦೩ 
೧೩೬೩ 


ಪೃಥ್ವಿಯ ಪೂರ್ವಾಶ್ರಯವ ಕಳೆಯದನ್ನ ಕ್ಕ 
ಅಪ್ಪುವಿನ ಪೂರ್ವಾಶ್ರಯವ ಕಳೆಯದನ್ನ ಕ್ಕ 
ತೇಜದ ಪೂರ್ವಾಶ್ರಯವ ಕಳೆಯದನ್ನ ಕೃ 
ವಾಯುವಿನ ಪೂರ್ವಾಶ್ರಯವ ಕಳೆಯದನ್ನ ಕೃ 
ಆಕಾಶದ ಪೂರ್ವಾಶ್ರಯವ ಕಳೆಯದನ್ನ ಕೃ 
ಚಂದ್ರ ಸೂರ್ಯರ ಪೂರ್ವಾಶ್ರಯವ ಕಳೆಯದನ್ನಕ್ಕ 
ಆತ್ಮನ ಪೂರ್ವಾಶ್ರಯವ ಕಳೆಯದನ್ನ ಕೃ 
ಭಕ್ತರೆಂದು ಲಿಂಗವ ಪೂಜಿಸುವವರ ಕಂಡು 
ಬೆರಗಾದೆನು ಕಾಣಾ ಗುಹೇಶ್ವರಾ. lL ll 


೧೩೬೪ 


ಪೃಥ್ಧಿ ಯ ಮೇಲೊಂದು ಪರಮ ಶಾಂತಿ ಎಂಬ ಪರ್ವತವ ಕಂಡೆ. 
ಆ ಪರ್ವತದ ಮೇಲೆ ಪರಮಗುರು ಪರಿಯಾಯವಾಯಿತ್ತ ಕಂಡೆ. 
ಆ ಪರಿಯಾಯ ಗುರು ಒಂದು ಕಥನದಿಂದ ದೃಷ್ಟಿ ತೆರೆಯಿತ್ತ ಕಂಡೆ. 
ಆದ ಪಿಯ ಬೆಳಗಿನಿಂದ ನೆತ್ತಿಯ ಕಲಶ ಪುಟದೋರುತ್ತ ನಡೆದು 
ಸಸಿಯಾಯಿತ್ತ ಕಂಡೆ. 
ಆ ಸೆಸಿಯ ಕೆಳಗಣ ಮೃತ್ತಿ ಕೆ, 
ಭಕ್ತರಿಗೆ ಮೂರಾಯಿತ್ತ ಕಂಡೆ ಗುಹೇಶ್ವರಾ. || ೬೭೦ | 


೧೩೬೫ 


ನಿ ಹೆನೀಬತ ಲಿ (ಹೌ ನೌ — ¢ 
ಪೃಥ್ವಿ ಹೋದತ್ತಲಿದೆ (ಹೊರುತ್ತಲಿದೆ?) ಅಪ್ಪು ಉಲಿವುತ್ತ ಲಿದೆ, 
ತೇಜ ಉರಿವುತ್ತಲಿದೆೆ, ವಾಯು ಹರಿಯುತ್ತಲಿದೆ, 
ಆಕಾಶವಿಂಬುಗೊಡುತ್ತಲಿದೆ. 


ಅಗಣಿತವಪ್ರಮಾಣವಾನಂದ ಗುಹೇಶ್ವರ! ೬೭೧ || 


pS 


A A. 
೧೩೬೬ 


ಪೌರ್ಣಮಿ ಬಪ್ಪ ನ್ಹಕ್ಸ, 
ಬಾಯಿಬಂಧನದಲ್ಲಿದ್ದ ಚೆಕೋರನಂತಿದ್ದೆನಯ್ಯಾ. 
ಉಣಲಾಗದೆಂಬ ಶಾಸ್ತ್ರವಿಡಿದು ಇದ್ದವನಲ್ಲ. 
ಉಣಲಾಗದೆಂಬ ಶಾಸ್ತ್ರವುಂಟಿ ಲಿಂಗವಂತಂಗೆ? H 


ಅಹೋರಾತ್ರಿ ಅಷ್ಟಥಭೋಗಂಗಳ ಲಿಂಗಕ್ಕೆ ಕೊಟ್ಟು ಕೊಳಬೇಕು, 


೪೦೪ 


ಅಲ್ಲಮಪ್ತಭುದೇವರ ವಚನಸಂಪುಟ 


ಮಾಡುವ ನೀಡುವ ನಿಜಭಕ್ತರಿಲ್ಲದ ಕಾರಣ, ಬಾಯ್ದೆ ರೆಯದಿದ್ದೆ ನು. 
ಮಾಡಿಹೆ ನೀಡಿಹೆನೆಂಬ ಶಬ್ದ ಕ್ಕಿ "ಸಂತೋಷದ ಆಪ್ಯಾಯನ ಹಿರಿದಾಯಿತ್ತು. 
ನೀಡಯ್ಯಾ ಸಂಗನಬಸವಣ್ಣಾ. 'ಗುಹೇಶ್ವ ರುಗೆ! V ೬೭೨ 1 


೧೩೬೭ 
ಪ್ರಕೃತಿಗುಣವುಳ್ಳನ್ನಕ್ಕರ ಭಕ್ತನಲ್ಲ. 
ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತರ ಉಳ್ಳೆನ್ನಕ್ಕರ ಶರಣನಲ್ಲ. 
ಹಸಿವು ತವ ನಿದ್ರೆ ವಿಷಯ ಉಳ್ಳನ್ನಕ್ಕರ ಪ ಸ ಸಾದಿಯ್ಲು. 
ಆಚಜಾರದ್ಲ್ಲಿ ಆನಧಾರಿ ಈ ಪ್ರ ಸಾದಿ ಪರಿಣಾಮಿ, 
ಗುಹೇಶ್ವರಲಿಂಗದಲ್ಲಿ ಚಿನ್ನ ಬಸವಣ್ಣ ನೆಂಬ ಪ್ರಸಾದಿಗೆ 
ನಮೋ ನಮೋ ಎಂಬೆನು. ೬೭೩ 


೧೩೬೮ 


ಪ್ರಣಮವನುಚ್ಚರಿಸುವ ಪ್ರಮಾಣಿಕರೆಲ್ಲರು, 
ಪ್ರಣವಮಂತ್ರದರ್ಥವ ತಿಳಿದು ನೋಡಿರೆ. 
ಪ್ರಣವ "ನಾಹೆಂ' ಎಂದುದೆ? 
ಪ್ರಣವ “ಕೋಃಹಂ' ಎಂದುದೆ? 
ಪ್ರಣವ “ಸೋಹಂ” ಎಂದುದೆ? 
ಪೃಣವ “ಚಿದ ಎ -ಎನ್ನದಾಗಿ, 
ಪ್ರ ಣವ “ಭರ್ಗೋದೇವಸ್ಯ ಧೀಮಹಿ” ಎಂದುದು. 
“ಸ್ನವಿತುಃ ಪದಮಂಗಃ ಸ್ಯಾತ್‌ ಭರ್ಗಸ್ತು ಲಿಂಗಮೇವಚ | 
ಧೀಮಹಿ ಪದಮಿತ್ಯೇಷಾಂ ಗಾಯತಾ we ಲಿಗಸೆಂಬಂಧಃ "ಎಂದುದಾಗಿ 
ಪ್ರಣವವರ್ಥ ತಾನೆ ನಿಮ್ಮ ಮಖಯವು ಗುಸೇಶ್ವರಾ. | ev I 
೧೩೬೯ 
ಪ್ರಥಮದಲ್ಲಿ ವಸ್ತು ಅನಿರ್ವಾಚ್ಯವಾಗಿದ್ದಿತ್ತು R 
ಆ ಅನಿರ್ವಾಚ್ಯವಾಗಿದ್ದ ಪರವಸ್ಸು 
ತನ್ನ ಲೀಲೆಯಿಂದ ತಾನೇ ಪರಬ್ರಹ್ಮವೆಂಬ ನಾಮಬಾಯಿತ್ತು! 
ಆ ನಾಮವನೆಯ್ಲಿ ಕುಳವಾಯಿತ್ತು, 
ಆ ಕುಳದಿಂದ ಆತ ನೆಂಬ ಲಂಗಸ್ಥೆ ಲವಾಯಿತ್ತು. 
ಆಸೆ ಸ್ಥಳ ಕುಳದೊಳಗೆಯ್ದಿ ಸ್ಥಳಸುಳವೆಬ ಎರಡಿಲ್ಲದೆ ನಿಂದಿತ್ತು. 
ಅದೆಂತೆಂದಡೆ: 


ಹೆಚ್ಚಿನ ವಚನಗಳು ೪೦೫ 


ಮಜ್ಮನಕ್ಕ ಗೋಚರವಾದ ಪ್ರರಬ್ರಹ್ಮದಿಂದಾಯಿತ್ತು ಭಾವ, 
ಭಾವದಿಂದಾಯಿತ್ತು ಜ್ಞಾನ, ಜ್ಞಾನವಿಂದಾಯಿತ್ತು ಮನ, 
ಮನದಿಂದಾಯಿತ್ತು ಬುದ್ಧಿ, ಬುದ್ಧಿಯಿಂದಾಯಿತ್ತು ಚಿತ್ತ, 
ಚಿತ್ತದಿಂದಾಯಿತ್ತು ಅಹಂಕಾರ. 

ಇಂತು-ಅಹಂಕಾರ ಚಿತ್ತ ಬುದ್ಧಿ ಮನ ಜ್ಞಾನ ಭಾವ ಎಂದು ಆರಾದವು. 
ಈ ಆರೂ ಕೆಟ್ಟಲ್ಲವೆ ವಾಬ್ಮನಕ್ಕೋಚರವಾದ ಪರಬ್ರಹ್ಮವಾಗಬಾರದು. 
ಇದ ಕೆಡಿಸುವುದಕ್ಕೆ ಆರು ಸ್ಥಲವಾದವು. 

ಅವಾವೆಂದಡೆ: 

ಅಹೆಂಕಾರ ಅಡಗಿದಾಗ ಭಕ್ಕಸ್ನೆಲ, 

ಚಿತ್ತದಗುಣ ಕೆಟ್ಟಾಗ ಮಾಹೇಶ್ವರಸ್ಥೆ ಲ 

ಬುದ್ದಿಯ ಗುಣ ಕೆಟ್ಟಾಗ ಪ್ರ ಸಾದಿಸೆ ಲ, 

ಮನೋಗುಣ ಈಖ ಪ್ರಾ ್ರಣಲಿಂೆಸ್ಕ ಲ್ಲ, 

ಜೀವನ ಗುಣ ಸೆಂದಾಗ ಾಸ್ಕಲ ee 

ಭಾವ ನಿರ್ಭ್ಧಾವವಾದಾಗ ಐಕ್ಯಸ್ಸಲ 3 

ಇಂತು ಷಟ್ಟ ಲಿವಾಗಿ ವಾಜ ನಕ್ಕೆ ಅಗೋಚರವಾದ ಬ್ರಹ್ಮವೆ ಆತ ನು. 
ಆ ಆತ್ಮನಿಂದಆಕಾಶ ಹುಟ್ಟಿತ್ತು, ಆ ಆಕಾಶದಿಂದ ವಾಯು ಹುಟ್ಟಿತ್ತು. 
ಆ ವಾಯುವಿನಿಂದ wl ಹುಟ್ಟಿ ತ್ತು 

ಆ ಅಗ್ನಿಯಿಂದ ಅಪು "ಹುಟ್ಟಿತು ಖು. 
ಆ ಅಮ್ಟೆವನಿಂದ ಪೃಥ್ವಿ ಹುಟ್ಟಿತ್ತು. 

ಇಂತು-ಕುಳೆಸ್ಸೆ ಳವಾಗಿ ಸ ಳಕುಳವಾದ ವಿವರವೆಂತೆಂದಡೆ: 

ಪ ೈದ್ವಿ ಅಪ್ಪು ನಿನೊಳಡಗ್ಗೆ ಅಪ್ಪು ಅಗ್ಲಿಯೊಳಡಗಿ, 

ಗ್ಗ ವಾಯುವಿನೊಳಡಗಿ, ವಾಯು ಆಕಾಶದೊಳಡಗಿ, 

ಆಕಾಶ ಆತ್ಮನೊಳಡಗಿತ್ತು » ಆತ್ಮ ಪರಶಿವನಲ್ಲಿ ಅಡಗಿತ್ತು! 
ಇಂತು-ಷಡಂಗವಡಗಿದ ಪರಿ ಎಂತೆಂದಡೆ: 

“ಪೃಥ್ವೀ ಭವೇತ್‌ ಜಲೇ, ಜಲೇ ಮಗ್ಗಾ ಜಲಂ ಗ್ರಸ್ತ 0 ಮಹಾಗ್ಗಿನಾ 
ವಾಯೋರಸ್ಮಮಿತಂ ತೇಜೋವ್ಯೋಮ್ಲಿ ವಾತೋ ವಿಲೀಯತೇ 

ವ್ಯೋಮಾತ್ಮಾನಿ ಎಲೀನಂ ಸ್ಯಾತ್‌ ಆತ್ಮಾ ಪರಶಿವೇ ಪದೇ್‌॥- 

ಎಂದುದಾಗಿ 

ಆತ್ಮನು ಪರ್ರುಹ್ಮದೊಳಡಗಿ ನಿಂದಿತ್ತು ಗುಹೇಶ್ವರಾ. | ೬೭೫ 


೧೩೭೦ 


ಪ್ರಥಮದಲ್ಲಿ ವಸ್ತು ಏನೂ ಏನೂ ಇಲ್ಲದ 
ಮಹಾಘನಶೂನ್ಯಬ್ರಹ್ಮ ಘ ವಾಗಿದ್ದಿತ್ತು. 


೪೦೬ ಅಲ್ಲಮಪ್ತಭುದೇವರ ವಚನಸಂಪುಟ 


ಅಂತಿರ್ದ ಪರವಸ್ತು ತಾನೆ, ತನ್ನ ಲೀಲೆಯಿಂದ, ತನ್ನ ದಿವ್ಯಾನಂದ 
ಸ್ಪಲೀಲಾ ಸ್ಪಭಾವದಿಂದಾದುದು ಆತ ನೆಂಬಂಗಸ್ಥೆ ಲ, 

ಅಂತಾದ ಜೀವಾತ ನೆಂಬ ಅಂಗಸ್ಥೆ ಲಕ್ಕ 

ಸೇರಿದ ತತ್ವಂಗಳಿಪ್ಪ ತ್ಸೈದು. 

ಅವಾವುವಯ್ಯಾ ಎಂದಡೆ: 

ಶ್ರೋತ್ರಾದಿ ಜ್ಞಾನೇಂದ್ರಿಯಂಗಳ್ಳೆದು, 

ವಾಗಾದಿ ಕರ್ಮೇಂದ್ರಿಯಂಗಳ್ಳೆದು, 

ಶಬ್ದಾದಿ ವಿಷಯಂಗಳ್ಳೆದು, 

ಪ್ರಾಣಾದಿ ವಾಯುಗಳ್ಳದು, 

ಮನ ಬುದ್ಧಿ ಚಿತ್ತ ಅಹಂಕಾರ ಜೀವಂಗಳ್ಳದು.- 

ಅಂತು ಅಂಗ ತತ್ವಂಗಳಿಪ್ಪತ್ತೈದು. 

ಇಂತು ಅಂಗತೆತ್ವ ಇಪ್ಪ ತ್ರೆ ದು ತನ್ನೊಳಗೆ ಸೆಮರಸತ್ವನೆಯ್ದಿ ಸೆಲೋಸುಗ, 
ಭಕ್ತಿ ತದರ್ಥವಾಗಿ, ಆ ಮಹಾಘನ ಪರಾತ್ರ ರವಪ್ಪ ದಿವ್ಯಲಿಂಗವು 
ಹನ್ನೊಂದು ತತ್ವವಾಯಿತ್ತು , 

ಇಂತೀ ಹನ್ನೊಂದು ತತ್ತ ಎದ ಪರಿಕ್ರಮವೆಂತೆಂದೊಡೆ: 

ಶಾಂತ್ಯಾದಿ ಶಕ್ತಿ ಗಳ್ಳಿದು, 

ಶಿವಾದಿ ಸಾದಾ ಗಳ್ಳದು, ಪರಶಿವತತ್ತ ವೊಂದು... 

ಇಂತೀ ಲಿಂಗತತ್ತ _ ಹನ್ನೊಂದು. 

ಆ ಅಂಗತತ್ತ _ ಲಿಂಗತತ್ತ ವೆಂಬ ಉಭಯತತ್ತ ಈ ಮೂವತ್ತಾರು. 
ಇಂತಿವರ ಸಮರಸ ಕ್ಕವೆಂತುಟಯ್ಯಾ ಎಂದಡೆ: 

ನಿವೃತ್ತಿ ಶಕ್ತಿ ಯನ್ಸೆದಿ, ವಾಗಾದಿ ಕರ್ಮೇಂದ್ರಿಯಂಗಳ್ಳದು 

ಕರ್ಮ ಸಾದಾಖ್ಯವನೊಡಗೂಡಿದಲ್ಲಿ, 

ಪೃಥ್ವಿ ತತ್ತ p ಬಯಲಾಯಿತ್ತು. 

ಪ್ರತಿಷ್ಮಾಶಕ್ತಿಯನೈದಿ, ಶಬ್ದಾದಿ ವಿಷಯಂಗಳ್ಳದು 
ಕರ್ತುಸಾದಾಖ್ಯವನೊಡಗೂಡಿದಲ್ಲಿ, 

ಅಪ್ಪು ತತ್ತ pr ಬಯಲಾಯಿತ್ತು. 

ವಿದ್ಯಾಶಕ್ತಿ ಯನೈದಿ, ಶ್ರೋತ್ರಾದಿ ಜ್ಞಾನೇಂದ್ರಿಯಂಗಳ್ಳಿದು 
ಮೂರ್ತಿ ಸಾದಾಖ್ಯವನೊಡಗೂಡಿದಲ್ಲಿ, 

ತೇಜತತ್ತ ಬಯಲಾಯಿತ್ತು | 

ಶಾಂತಿಶಕ್ಷಿ ಯನೈದಿ, ಪ್ರಾಣಾದಿವಾಯುಗಳ್ಳಿದು 
ಅಮೂರ್ತಿಸಾದಾಖ್ಯವನೊಡಗೂಡಿದಲ್ಲಿ, 

ವಾಯುತತ್ತ 4 ಬಯಲಾಯಿತ್ತು. 


ಶಾಂತ್ಯೃತೀತ ಶಕ್ತ ಯನ್ಸೈಯ್ದಿ, 


ಹೆಚ್ಚಿನ ವಚನಗಳು ೪೦೭ 


ಮನ ಬುದ್ದಿ ಚಿತ್ತ ಅಹೆಂಕಾರ ಜೀವಂಗಳ್ಳಿದು 
ಶಿವಸಾದಾಖ್ಯವನೊಡಗೂಡಿದಲ್ಲಿ, 
ಆಕಾಶತತ್ತ ¥ ಬಯಲಾಯಿತ್ತು. 
ಇಂತೀ ಪಂಚವಿಂಶತಿತತ್ತ ಎ೦ಗಳು ಲಿಂಗೈಕ್ಯವಾಗಲೊಡನೆ, 
ಲಿಂಗತತ್ತ ಹನ್ನೊಂದು ತಾವು ಒಂದೊಂದನೊಡಗೂಡಿ ಏಕಾರ್ಥವಾದಲ್ಲಿ, 
ಕುಳಸ್ತೆ ಲವಡಗಿತ್ತು. 
ಇಂತು ಕುಳಸ್ಸ ಲ- ಸ್ಸ ಲಕುಳವಡಗಲೊಡನೆ, 
ಮಹಾಘನ ಪರಾತ್ಸರವಪ್ಪ ದಿವ್ಯಲಿಂಗವು, ವಾರಿಕಲ್ಲು ಕರಗಿ ನೀರಾದಂತೆ 
ತನ್ನ ಪರಮಾನಂದದಿಂದವೆ ಸರ್ವ ಶೂನ್ಯವಾಯಿತ್ತು : 
ಅದೆಂತೆನಲು, 
ಸಾಕ್ಷಿ: 
ಅನಾದಿಸಿದ್ದಸೆ ಸೆಂಸ ಸ್ಪಾರಂ ಕತ್ಯ ೯ ಕರ್ಮ ವಿವರ್ಜಯೇತ್‌ 
ಸ್ವಯಂಮೇವ ಭವೇದ್ದೆ ಹೀ ಸೆ ಸ್ವಯಂಮೇವ ವಿಲೀಯತೇ 
ಅಂತಃ ಶೂನ್ಯಂ ಬಹಿಃ 'ಶೂನ್ಯರ ಶೂನ್ಯಶೂನ್ಯಾ ದಿಶೋ ದಶ 
ಸೆರ್ವಶೂನ್ಯಂ ನಿರಾಕಾರಂ ನಿರ್ದ್ರಂದ್ವಂ ಪರಮಂ ಪದಂ 
—ಎಂದುದಾಗಿ, ಇಂತೀ ಅಂಗ ತತ್ತ ಎವಿಪುತ್ತೆ ದು ಲಿಂಗತತ್ತ # ಹನ್ನೊಂದು, 
ಇಂತೀ ಉಭಯತತ್ತ { ಏಕಾರ್ಥವಾಗಿ, 
ಸೆರ್ವಶೂನ್ಯವನೆಯ್ದಿದ ಪರಿಕ್ರಮದ ನಿರ್ಣಯದ ಬೆಡಗು, 
ತತ್ತ್ಯಮಸ್ಯಾದಿ ವಾಕ್ಯಾರ್ಥಂಗಳಲ್ಲಿ ಕಾಣಲಾಯಿತ್ತು.- ಅದೆಂತೆಂದಡೆ: 
ತತ್ರ ದವೇ ಲಿಂಗ, ತ್ವಂ ಪದವೇ ಅಂಗ, 
ಈ ಎರಡರ ಐಕ್ಯವೇ ಅಸಿ ಎಂದುದಾಗಿ. 
ಇಂತು ಸೆಕಲನಾಗುಲ್ಲ, ಸೆಕಲ ನಿಃಕಲನಾಗುಲ್ಲ, 
ಸಕಲ ನಿಃಕಲಾತೀತನಾಗಿ ಏನೂ ಏನೂ ಇಲ್ಲದ ಮಹಾ ಘನಶೂನ್ಯಬ್ರಹ್ಮವಾಗಿ 
ಇರಬಲ್ಲನಯ್ಯಾ ನಮ್ಮ ಗುಹೇಶ್ವರಲಿಂಗವು! | ೬c | 


0೩೭೧ 


ಪ್ರಸಾದಲಿಂಗ ಉಳ್ಳ ನ ಕೃರ, ಪ್ರಾ ಪ್ರಾಣಲಿಂಗವೆಂಬ ವಾರ್ತೆ 
ಬೆಂಗ ನೋಡಾ ಬೆಸವೆಣ್ಣಾ. 
ಬೀದಿಯಲ್ಲಿ ಕೊಡನನೊದೆದು 
ಬಯಲನುಡುಗಿದಡೆ ಉಂಟೆ ಹೇಳಾ? 
ಗುಹೀಶ್ವ ರಲಿಂಗವ ಬೇರುಮಾಡಿ ಅರಸಖುಂಟೆ ಬಸವಣ್ಣಾ ? | &ce | 


೪೦೮ 


ಲ್ಲಮಪ್ಪಭುದೇವರ ವಚನಸಂಪುಟ 


೧೩೭೨ 


ಪ್ರಸಾದಿಗಳು ಪ್ರಸಾದಿಗಳು ಎಂದೆಂಬಿರಿ 
ಅಂದು ಇಂದು ಎಂದೂ, ಚನ್ನ ಬಸೆವಣ್ಣ ನೊಬ್ಬನೆ ಪ,ಸಾದಿ. 
ಆದಿ ಅನಾದಿ ಇಲ್ಲದುದು, ಚನ್ನ ಬಸೆವ್ಗಾ ನೊಬ್ಬನೆ ಪ್ರಸಾದಿ. 
ವೇದಶಾಸ್ತ್ರಂಗಳಿಲ್ಲದಂದು, ಚನ್ನ ಬಸೆವಣ್ಲ ನೊಬ್ಬನೆ ಪ್ರಸಾದಿ. 
ಅಜಾಂಡ ಬ್ರಹಾ ೦ಡಕೋಟಿಗಳುದಯವಾಗದಂದು 
ಚನ್ನ ಬಸೆವ್ಗಾ ನೊಬನೆ ಪ್ರಸಾದಿ. 
ತ್ರೈ ಮೂರ್ತಿಗಳಿಲ್ಲದಂದ್ದು, ಚನ್ನ ಬಸವಣ್ಣನೊಬ್ಬನೇ ಪ್ರಸಾದಿ. 
ಉಮೆಯ ಕಲ್ಯಾಣವಿಲ್ಲದಂದು, ಚನ್ನ ಬಸೆವಣ್ಣ ನೊಬ್ಬನೆ ಪ್ರಸಾದಿ. 
ಗಂಗೆವಾಳುಕರಿಲ್ಲದಂದು, ಚನ್ನ ಬಸವಣ್ಣನೊಬ್ಬನೇ ಪ್ರಸಾದಿ. 
ಲಿಂಗವೆಂಬ ನಾಮ ಜಂಗಮವೆಂಬ ಹೆಸರಿಲ್ಲದಂದು 
ಚನ ಬಸೆವಣ ನೊಬ್ಬ್ನನೆ ಪ,ಸಾದಿ. 

PR € ಬಿ ಅ 
ಗುಹೇಶ್ವರಾ ನೀನೆ ಲಂಗ, ಬಸವಣ್ಣನೆ ಗುರು 
ಚನ್ನ ಬಸವಣ ನೊಬನೆ ಪ,ಸಾದಿ, 

ಷೆ ಇ `ಬಿ. ಅ 
ಮತ್ತಾರನೂ ಕಾಣೆನಯ್ಯಾ. | ೬೭೮ | 


4G 


೧೩೭೩ 


ಪ್ರಾಣಲಿಂಗದ ಪೂರ್ವಾಶ್ರಯವ ಕಳೆಯಲೆಂದು 
ಲಿಂಗಪ್ರಾಣಿಯಾದ. 
ಲಾಂಛನದ ಪೂರ್ವಾಶ್ರಯವ ಕಳೆಯಲೆಂದು ಜಂಗಮಪ್ರಾಣಿಯಾದ. 
ಪ್ರಸಾದದ ಪೂರ್ವಾಶ್ರಯವ ಕಳೆಯಲೆಂದು ಮಹಾಪ್ರಸಾದಿಯಾದ. 
ಇಂತೀ ತ್ರಿವಿಧದ ಪೂರ್ವಾಶ್ರಯವ ಕಳೆಯಲೆಂದು, 
ಬಸೆವಣ್ಣ ನು ಮರ್ತ್ಯಕ್ಕೆ ಬಂದನು ಕಾಣಾ ಸೇಶ್ವರಾ. | ೬೭೯ | 


೧೩೭೪ 


ಪ್ರಾಯದ ಪಿಂಡಕ್ಕೆ, ಮಾಯದ ದೇವರಿಗೆ, 
ವಾಯಕ್ಕೆ, ಕಾಯವ ಬಒಬಳಲಿಸೆದೆ ಪೂಜಿಸಿರೊ. 
ಕಟ್ಟು ಗೂಂಟಕ್ಕೆ ಬಂದ ದೆಃವರ ಪೂಜಿಸಲು, 
ಸೊಜಿಯ ಪೋಣಿಸಿ ದಾರೆವ ಮರೆದಡೆ, 
ಹೊಲಿಗೆ ಬಿಚ್ಚಿತ್ತು ಗುಹೇಶ್ವರಾ. | ೬೮೦ || 


ಹೆಚ್ಚಿನ ವಚನಗಳು ೪೦೯ 


೧೩೭೫ 


ಪ್ರಾರಬ್ಧ ವಂತೆ- 
ನೊಸಲಬರಹವೆಂತು ಹೋಯಿತ್ತೆನಬಹುದು? 
ನೊಸಲಬರಹವಂತೆ-- 
ಕ'ಸೈೆಮಸ್ತೆಕ ಸಂಯೋಗವೆಂತಾಯಿತ್ತು? 
ಪ್ರಳಯವಂತೆ- 
ಪ್ರಾಣಲಿಂಗವೆಂತುಟು ಹೇಳಾ, ಗುಹೇಶ್ವರಾ. Il ೬೮೧ ॥l 


೧೩೭೬ 


ಬಂದುದನತಿಗಳೆದು ಬಾರನುದ ಬಯಸೆನೆಂಬುದು 
ಒಡಲ ಗುಣಧರ್ಮರಹಿತಂಗಲ್ಲದೆ, 
ಒಡಲ ಗುಣಧರ್ಮ ಉಳ್ಳವಂಗೆ ಆಗದು ನೋಡಾ. 
ಆದೆಂತೆಂದಡೆ: 
ರಾಜಭಯ ಚೋರಭಯ ಮ )ಿಗಭಯ ದೆಸೆಭಯ ಸಿ ಸ್ತೀಭಯ ಬಂದು ಸೋಂಕಿದಲ್ಲಿ 
ಹೆಚ್ಚು ಕುಂದಿಲ್ಲದೆ ಒಂದೆ ಸಮನಾಗಿ ಕಾಣಬೇಕು. 
ಕ್ಷೀರ ' ಫೃತ ನವರತ್ನ ಆಭರಣ ಮನೆ ಮಂಚ ಹಸು ಧನ ವನಿತೆಯರ 
ಭೋಗುಗಳು, ಫಿಜಾತಿಯಿಂದ ಬಂದವೆಂದು, 
ಬಿಡದೆ ಭೋಗಿಸುವ ಅಣ್ಣ ಗಳು ನೀವು ಕೇಳಿರೊ, 
ಮದಸೊಕ್ಳಿದಾನೆ ಪೆರ್ಬುಲಿ ಕಾಳೋರಗ ಮಹಾಜ್ವಾಲೆ 
ಅಪ್ರಯತ್ನ ದಿಂದ ಬಂದು ಸೆಂಧಿಸೆ, 
ಸೆಂದು ಸೆಂಶಯವಿಲ್ಲದೆ “ಲಿಂಗದಾಣತಿ? ಎನ್ನದಿದ್ದಡೆ 
ಸ್ವೆಯ ವಚನ ವಿರುದ್ಧ ನೋಡಾ. 
ಇದು ಜೀವಜಾಲಂಗಳ ಉಪಾಧಿಕೆಯಲ್ಲದೆ ನಿರುಪಾಧಿಕೆಯಲ್ಲ. 
ಪೇಯಾಪೇಯವನರಿದು ಭೋಗಿಸೆಬೇಕು. 
ಭಯ ಲಜ್ಜೆ ಮೋಹೆ ಉಳ್ಳನ್ನ ಕರ ಎಂತಪ್ಪುದೊ? 
ಇದು ಕಾರಣ.-ಅಂಗಕ್ಕಾಚನರ, ಭಾವಕ್ಕೆ ಕೇವಲ ಜಾ ನ್ಲನ. 
ಬಂದಿತ್ತು ಬಾರದು ಎಂಬ ತಥ ಮಿಥ್ಯ ರಾಗದ್ದೆ ೀಷವನಳಿದು 
ತನ್ನ ನಿಜದಲ್ಲಿ ತಾನೆ ಪರಿಣಾಬಿಯಾಗಿಪ್ಪ [ನು] 
ಗುಹೇಶ್ವರಾ ನಿಮ್ಮ ಶರಣ. | ೬೮೨ || 


೪CO 


ಅಲ್ಲಮಪ್ಪಭುದೇವರ ವಚನಸಂಪುಟ 
೧೩೭೭ 
ಬಂ(ಬಿಂ?)ದು ನಿಂದು ಮೊ(ಹೊ?)ಲೆನೀರ ಮಿಂದವಲೆ್ಲರು 
ಹೆಂಡತಿಯರಾಗಬಲ್ಲರೆ? 
ಬಂದು ನಿಂದು ಸುಳಿದು ಮಾಡುವರೆಲ್ಲರು 
ಸೆಂಗನಬಸವಣ್ಣನಂತೆ ಗುಹೇಶ್ವರಲಿಂಗವ ಬಲ್ಲರೆ? ೬೮೩ | 


೧೩೭೮ 


“ಬ” ಎಂಬಲ್ಲಿ ಎನ್ನ ಭವ ಹರಿಯಿತ್ತು. 
“ಸು ಎಂಬಲ್ಲಿ ಸರ್ವಜ್ಞನಾದೆನು. 
"ವೌ ಎಂಬಲ್ಲಿ ವಚಿಸುವಡೆ ಬೈತನ್ಯಾತ್ಮಕನಾದೆನು. 
ಇಂತೀ ಬಸೆವಾಕ್ಷರತ್ರಯವೆನ್ನ ಸರ್ವಾಂಗದ್ದು 
ತೊಳಗಿ ಬೆಳಗುವ ಭೇದವನರಿದು 
ಆನೂ ನೀನೂ “ಬಸವಾ” “ಬಸವಾ” "ಬಸೆವಾ” 
ಎನುತಿರ್ದೆವಯ್ಯಾ ಗುಹೇಶ್ವರಾ. ೬೮೪ 1 


೧೩೭೯ 


ಬಟಿ ಬಯಲ ಮಹಾವನೆಯೊಳೆಗೊಂದು 
ಹುಟದ ಹೊಂದದ ಶಿಶುವ ಕಂಡೆ. 
ಮುಟ್ಟಿ ಪೂಜಿಸೆಹೋದಡೆ 
ನೆಟ್ಟನೆ ಆ ಶಿಶು ತನ್ನುವ ನುಂಗಿತ್ತು 
ಮುಟ್ಟಲಿಲ್ಲ ನೋಡಲಿಲ್ಲ, ಪೂಜೆಗೆ ಕಟ್ಟಳೆ ಮುನ್ನಿ ಲ್ಲ. 
ಗುಹೇಶ್ವರ ಬಯಲು! | ೬೮೫ | 


೧೩೮೦ 


ಬಟ್ಟೆಯ ಬಡಿವ ಕಳೆ ಂಗೆ, ಬೇಹು ಸಂದು ಕಳವು ದೊರಕಿದಂತಾಯಿತ್ತು. 
ಕುರುಡನು ಎಡಹುತ್ತ ತಡಹಿ ಹಿಡಿದು ಕಂಡಂತಾಯಿತ್ತು. 


ನಿರ್ಧನಿಕ ಧನದ ಬಯಕೆಯಲ್ಲಿ ನಡೆವುತ್ತ ಎಡಹಿದ ಕಲ್ಲು 


ಪರುಷವಾದಂತಾಯಿತ್ತು. 

ಆರಸುವಂಗೆ ಅರಿಕೆ ತಾನಾದಂತಾಯಿತ್ತು. 

ಎಲೆ ಗುಹೇಶ್ವರಾ ನೀನು ಎನಗೆ ದೊರಕುವುದೆಂಬುದು, 

ನಾ ಮುನ್ನ ಮಾಡಿದ ಸುಕ್ಕ ಫಲ! ಏನ ಬಣ್ಣಿಪೆ ಹೇಳಾ? | &O೬ || 


ಹೆಚ್ಚಿನ ವಚನಗಳು ೪೧೧ 


೧೩೮೧ 


ಬಣ್ಣವುಂಡ ಚಿನ್ನ ದಂತೆ, ಬೆಣ್ಣೆ ಉಂಡ ಫುತದಂತೆ, 
ಪ(ಸ್ತ?)ರವುಂಡ ಶಬ್ದದಂತೆ, ಪರಿಮಳವುಳ್ಳ ಪುಷ್ಪ ದಂತೆ, 
ಗುಹೇಶ್ವರಲಿಂಗದಲ್ಲಿ ಹೊರೆಯಿಲ್ಲದಿರ್ಪ ಸಂಗನಬಸವಣ್ಣನ 
ಭಕ್ತ್ಮಿಯಾಚಾರದ ಮಹಾತ್ಮೆಯೆಂತು ಪೇಳಾ ಮಡಿವಾಳ ಮಾಚಯ್ಯ. ॥ ೬೮೭ ॥ 


೧೩೮೨ 


ಬತ್ತೀಸಾಯುಧವನು ಅನಂತ ದಿನ ಸಾಧಿಸಿ ಪಿಡಿದರೂ 
ಕಾದುವುದು ಒಂದೇ ಕೆದು ಒಂದೇ ದಿನ. 
ಆ ಹಾಂಗೆ-ಫಲ ಹಲವಾದಡೂ 
- ಅರಿವುದೊಂದೇ ಮನ, ಒಂದೇ ಲಿಂಗ! 
' ಆ ಮನವು ಆ ಲಿಂಗದ ನೆಲೆಯಲ್ಲಿ ನಿಂದು ಸ್ಥಲಲೇಪವಾದ ಮತ್ತೆ 
ಸ್ಥಲವಿಲ್ಲ ನೀಸ್ಕೆ ಲವಿಲ್ಲ, ನಿಜ ನೀನೇ ಗುಹೇಶ್ವರಾ. ll ೬೮೮ || 


೧೩೦೩ 


ಬಯಕೆ ಎಂಬುದು ದೂರದ ಕೂಟ, 
"ಬಯಸೆ? ಎಂಬುದು ಕೂಟದ ಸೆಂದು. 
ಈ ಉಭಯವೂ ಕಪಟ ಕನ್ನಡವಲ್ಲದೆ ಸಹಜವಲ್ಲ. 
ಕೂಡಿ ಕಂಡ ಪರಿಯೆಂತು ಹೇಳಾ ಇನ್ನು ಲಿಂಗೈಕ್ಯವನು? 
ಕೂಪ ಠಾವಿನಲ್ಲಿ ಪರವಶವಾದೆನೆಂಬ ಮಾತ ಮೆಚ್ಚುವನೆ 
ನಮ್ಮ ಗುಹೇಶ್ವರಲಿಂಗ? | ೬೮೯ Il 


೧೩೦೪ 


ಬಯಲ ಪೀಠದಲ್ಲಿ ನಿರ್ವಯಲ ಕಂಡಿಹೆನೆಂದಡೆ,- 
"ಅತ್ಯತಿಷ್ಠದ್ಧಶಾಂಗುಲ” ಎಂಬ ಶ್ರುತಿಯ ನೋಡಲು, 
ಮತ್ತೆ "ವಾಚಾತೀತಂ ಮನೋತೀತಂ ಭಾವಾತೀತಂ ಪರಂ ಶಿವಂ' 
ಎಂಬುದ ವಿಚಾರಿಸಿ ನೋಡೆ 
ಸಾ ್ಲಿನಮಾನಕ್ಕೆ ಬಂದಿತೆಂಬ ಶ್ರುತಿಯುಂಟೆ? 
ಕಾಯದ ಜೀವದ ಹೊಲಿಗೆಯ ಬಿಚ್ಚಿ, ನಾದ ಬಿಂದುವಂ ತಿಳಿದು 
ಪರಿಪೂರ್ಣ ಜ್ಞಾನಿಯಾಗಿ, ಪರಿಪೂರ್ಣಶಿವನೊಳಕೊಳ್ಳಬಲ್ಲ ಶರಣನೆ, 
ಗುಹೇಶ್ವರಲಿಂಗದಲ್ಲಿ ಸಹಜ ಶಿವಯೋಗಿ ಕಾಣಾ ಸಿದ್ಧರಾಮಯ್ಯಾ. ॥ ೬೯೦ l 


೪೧೨: 


ಅಲ್ಲಮಪ್ರಭುದೇವರ ವಚನಸಂಪುಟ 
೧೩೮೫ 


ಬಯಲ 'ಮೂರ್ತಿಗೊಳಿಸಿದನೊಬ್ಬ ಶರಣ. 
ಆ ಮೂರ್ತಿಯಲ್ಲಿ ಭಕ್ತಿಸ್ತಾಯತವ ಮಾಡಿದನೊಬ ಶರ. 
ಆ ಭಕ್ತಿಯನೆ ಸುಜ್ಞಾನ ಮುಖವ ಮಾಡಿದನೊಬ ಶರಣ. 
ಆ ಸುಜ್ಞಾ ನವನು ಲಿೀಂಗಮುಖವಾಗಿ ಧರಿಸಿದನೊಬ್ಬ ಶರಣ. 
ಆ ಲಿಂಗವನೆ ಸರ್ವಾಂಗದಲ್ಲಿ ವೇಧಿಸಿಕೊಂಡನೊಬ್ನ ಶರಣ. 
ಆ ಸರ್ವಾಂಗವನೆ ನಿರ್ವಾಣಸೆಮಾಧಿಯಲ್ಲಿ ನಿಲಿಸಿದನೊಬ್ಬ ಶರಣ. 
ನಾನು ನಿರ್ವಾಣದಲ್ಲಿ ನಿಂದು ಅಗಮ್ಯನಾದೆನೆಂದಡೆ, 
ಭಕ್ತಿಕಂಪಿತನೆನಿಸಿ ಎನ್ನ ತನ್ನಲ್ಲಿಗೆ ಬರಿಸಿಕೊಂಡನೊಬ್ಬ ಶರಣ. 
ಗುಹೇಶ್ವರಾ ನಿಮ್ಮ ಶರಣ ಸಂಗನಬಸವಣ್ಣನ ಶ್ರೀಪಾದವ ಕಂಡು 
ಶರಣೆಂದು ಬದುಕಿದೆನು. ll ೬೯0 | ? 


೧೩೮೬ 


ಬಯಲಿಂಗೆ ಕಡೆಯಿಲ್ಲ ಮರುತಂಗೆ ತಡೆಯಿಲ್ಲ. 
ರುಚಿಗೆ ಖಂಡಿತವಿಲ್ಲ ಸುಖಕ್ಟೊಗಡಿಕೆಯಿಲ್ಲ. 
ಸುಖವೆ ಪರ್ರ್ರಹ್ಮಾನಂದವಾಗಿ ಶೂನ್ಯತೃಪ್ತಿ ಗೆ ಸೊತಕವಿಲ್ಲ! 
ಸಾಕಾರಕ್ಕೆ ಸತ್‌ಕ್ರಿಯೆಯಿಂದರ್ಪಿಸೆಬೇಕು. 
ಅದೆಂತೆಂದಡೆ: 
ಲೋಹದ ಸಂಗದಿಂದ ಅಗ್ನಿ ಬಡಿವಡೆದಂತೆ 
ರೂಪುಗೂಡಿದ ರುಚಿಯ ಸೆತ್ಚಿ ಯೆಯಿಂದರ್ಪಿಸಬೇಕು 
ನಮ್ಮ ಗುಹೇಶ್ವರಲಿಂಗದಲ್ಲಿ ಸೆಂದು ಸೆಂಶಯವಿಲ್ಲದೆ. | ೬೯೨ 


೧೩೮೦೭ 


ಬಯಸಿ ಬಂದುದು ಅಂಗಭೋಗ 
ಬಯಸೆದೇ ಬಂದುದು ಲೀಗಭೋಗವೆಂದು ವಚನವನೋದಿ, 
ಕಾಯಣ್ಕಾಗಿ ಬಂದ ವೇಷಧಾರಿಗಳೆ ಕಂಡು ಹಿಗ್ಗಿ ಹಾರೈಸಿ 
ಅನ್ನದಾಶೆಯಿಂದ ಒಪ್ಪು ಗೊಳಿಸಿ ಬಯಸಿ ಬಾಯಾರಿ ಬಳಲಬಾರದೆಂದು, 
ಗೋಳಿಟು, ಬಗುಳಾಡಿ, ಅನ್ನ ಅಶನೋಪಜೀವ 
ಶೇಷ ಭೋಗಂಗಳಿಗೆ ಕಕ್ಟುಳ ಕುದಿದು ಬಿಕ್ಕನೆ ಬಿರಿದು 
ಮತ್ತೆ ಲಿಂಗಾಣತಿಯೆಯ ವೇಷಧಾರಿಗಳಿಗೆ 
ಅಘೋರನರಕ ತಪ್ಪದು ಗುಹೇಶ್ವರಾ. | ೬೯೩ | 


ನಚ್ಚಿನ ವಚನಗಳು ೪ರ 


Pe WA 
\2AVU 


ಬಯಸುವ ಬಯಕೆ ನೀನಾದ ಪರಿಯೊತು ಹೇಳಾ? 
ಅರಸುವ ಅರ(ರಿ?)ಕೆ ನೀನಾದ ಪರಿಯೆಂತು ಹೇಳಾ? 
ಕಾಯವೆ ಲಿಂಗ ಪ್ರಾಣವೆ ಜಂಗಮವಾದ ಶರಣಂಗೆ 
ಬೇರೆ ದೇವಾಲಯ ಮಾಡಿಸಲೇಕೆ ಹೇಳಾ? 
ಗುಹೇಶ್ವರಲಿಂಗವು ಸಾಧ್ಯವಾಯಿತ್ತೆಂಬುದ ಮಾತಿನಲ್ಲಿ ಕಂಡೆನಲ್ಲದೆ, 
ಕಾರ್ಯದಲ್ಲಿ ಕಾಣೆ ನೋಡಾ ಸಿದ್ಧರಾಮಯ್ಯಾ. Il Lv Il 


೧೩೮೯ 


ಬಲ್ಲ ಹಿರಿಯರೆನಿಸಿಕೊಂಡು ಎಲ್ಲರನು ಕೂಡಿಕೊಂಡು 
ಹಳ್ಳಿ ಹಿರಿಯರು ಪಟ್ಟಣದಲ್ಲಿ ತಿರಿದುಂಡು 
ಅಲ್ಲದಾಟವನಾಡಿದಡೆ ಬಲ್ಲತನಕ್ಕೆ ಭಂಗವಾಯಿತ್ತು. 
ಅಶೆನ, ವ್ಯಸನ, ಹಸಿವು, ತೃಷೆ, ನಿದ್ರೆ ಇಚ್ಛೈಗೆ 
ಹರಿದಾಡುವಶೆಲ್ಲ ಇನ್ನು ಬಲ್ಲರೆ ಹೇಳಿರೆ! 
ಅನಂತ ಮೇಳಾಪದಚ್ಛಗೋಷ್ಠಿಯ 
ಭಂಡರೆಲ್ಲ ಇನ್ನು ಬಲ್ಲರೆ, ಹೇಳಿರೆ! 
ಕಾಮ, ಕ್ರೋಧ, ಲೋಭ, ಮೋಹೆ, ಮದ, ಮತ್ತರದಿಬ್ಬಗೆ 
ಹರಿದಾಡುವ ಹೆಂದಿಗಳೆಲ್ಲ 
ನಾಯನೊಡನಾಡಿದ ಕಂದನಂತಾಯಿತ್ತು ಗುಹೇಶ್ವರಾ. ೬೯5 1 


೧೩೯೦ 


ಬಲ್ತೆನು, ಒಲ್ಲೆ ಮತಣ್ಯದ ಹೆಂಗ, 
ಹಿಂದಣ ಮೆರವೆಯಿಂದ ಬಂದು ನೊಂದೆ, ಸಾಕು. 
ಇನ್ನು ಅರಿದೆ, ತ್ರಿವಿಧಪಾಶವ ಹರಿದೆ. 
ಗುಹೇಶ್ವರಾ, ಇನ್ನು ಮತಣ್ಯದ ಸುಖವ ಮನದಲ್ಲಿ ನೆನೆದೆನಾದಡೆ 
ನಿಮ್ಮಾಣೆ ನಿಮ್ಮ ರಾಣಿವಾಸದಾಣೆಯಖ್ಯಾ. l ೬೬ | 


೧೩೯೧ 


ಬಸವಣ್ಣ ಎಂಬಲ್ಲಿ ಎನ್ನ ಕಾಯ ಬಯಲಾಯಿತ್ತು. 
ಚನ್ನಬಸವಣ್ಣ ಎಂಬಲ್ಲಿ ಎನ್ನ ಪ್ರಾಣ ಬಯಲಾಯಿತ್ತು. 
EE ಉಭಯಸ್ಥೆ ಲ ನಿರ್ಣಯದ ನಿಪ್ಪತ್ತಿ, 


೪೧೪ ಅಲ್ಲಮಸಪ್ತಭುದೇವರ ವಚೆನಸಂಪ್ಮಟ 


ಗುಹೇಶ್ವ ಲಿಂಗ ಸಾಕ್ಷಿಯಾಗಿ ಚನ್ನ ಬಸೆವಣ್ಣನಿಂದ 
ಸಾಧ್ಯವಾಯಿತ್ತು ಕಾಣಾ ಸಂಗನಬಸವಣ್ಣಾ £ || Lc 4 


೧೩೯೨ 


ಬಸವಣ್ಣ ನ ಉಂಗುಷ ದಲ್ಲಿ, 
ಅಷ್ಟಾಷಪ್ಪಿ ತೀರ್ಥಂಗಳ ಉದಕವ ಮೀರಿದ 
ಮಹಾತೀರ್ಥದೊಟ್ಟಿಲ ಕಂಡೆನಯ್ಯಾ! 

ಬಸವಣ್ಣ ನ ಆಧಾರ ಲಿಂಗ ನಾಭಿ ಪರಿಯಂತರವು 
ಗುರುಸ್ವರೂಪ ಪದೊಟ್ಟಿಲ ಕಂಡೆನಯ್ಯಾ. 
ಬಸವಣ್ಣ ನ ನಾಭಿ ಹೃದಯ ಪ ಪರಿಯಂತರವು 
ಲಿಂಗಸ್ವ್ರರೂಪದೊಟ್ಟಿಲ ಕಂಡೆನಯ್ಯಾ. 
ಬಸವಣ್ಣ ನ ಗಳಮುಖ ಭ್ರೂಮಧ್ಯ ಉನ್ಮನಿ 
ಉತ್ತಮಾಂಗ ಪರಿಯಂತರವು 
ಜಂಗಮಸ್ಸರೂಪದೊಟ್ಟಿಲ ಕಂಡೆನಯ್ಯಾ. 
ಬಸೆವಣ್ಣ ನ ವಿಶ್ವಶೋಮುಖವನುಳ್ಳ ಶರೀರದೊಳಗೆ, 
ಈ ಪರಿಯ ಕಂಡಾತನೆ ಭಕ್ತ, 
ಜಂಗಮವೆಂಬೆನು ಕಾಣಾ ಗುಹೇಶ್ವರಾ, ೬೯ 


೧೩೯೩ 


ಬಸೆವಣ್ಣ ನೆ ಪ್ರಾ ಣಲಿಂಗವೆಂದು ಭಾವಿಸಿ, 
ದೃಷ್ಟಿನಟ್ಟು' ಸೈವೆರಗಾದುದ ಕಂಡೆ-ಕೆಲ್ಪಿಸ 
ಮನ ನಟ್ಟು ನಿಬೆರಗಾಯಿತ ತ್ರಯ್ಯಾ! 
ಗುಹೇಶ್ವರಾ ನಿಮ್ಮಲ್ಲಿ , ಸರ್ವನಿರ್ವಾಣಿ 
ಸಂಗನಬಸವ ಳ್ನ ನೆ ಎನ್ನ ಪ್ರಾಣಲಿಂಗವೆಂದರಿದು 
ನೀನೆನ್ನ ಒಳೆಕೊಂಡ ಗುರುವೆಂದು ಕಂಡೆನಯ್ಯಾ 
ನಿಮ್ಮ ಧರ್ಮ ನಿಮ್ಮ ಧರ್ಮ. | ೬€€ 


೧೩೯೪ 
ಬಸವಣ್ಣಾ ನನಗೇಳು ಜನ್ಮ, ನನಗೆ ನಾಲ್ಕು ಜನ್ಮ R 
ಚನ್ನ ಬಸವಣ್ಣ ಗೊಂದೆ ಜನ್ನ . 
ನೀನು ಗುರುವೆನಿಸಿಕೊಳಬೇಡ, 
ನಾನು ಜಂಗಮವೆನಿಸಿಕೊಳಬೇಡ, 


ಹೆಚ್ಚಿನ ವಚನಗಳು ೪೧% 


ನಾವಿಬ್ಬರು ಚನ ಬಸೆವಣ್ಣನ ಒಕ್ಕುಮಿಕ್ಕ ಪ್ರಸಾದವ ಕೊಳ್ಳದಡೆ 


ಷ್ಟ 
ನಮ್ಮ ಗುಹೇಶ್ವರ ಸಾಕ್ಷಿಯಾಗಿ 
ಭವಂ ನಾಸ್ತ್ರೀಯಾಗದು ಕಾಣಾ ಸೆಂಗನಬಸವಣ್ಣಾ. ll coc I 
೧೩೯೫ 


ಬಸವಣ್ಣಾ ನಿನ್ನ ಕಂಡು ಕಂಡು ಎನ್ನ ತನು ಬಯಲಾಯಿತ್ತು e 

ಬಸೆವಣಾ ನಿನ ಮುಟಿ, ಮುಟೆ, ಎನ ಕೀ ಬಯಲಾಯಿತು. 
ಉಣ ಅಷ ಟೆ ಟಿ ಹಬ ರ 

ಬಸವಣ್ಣಾ ನಿನ್ನ ನೆನೆ ನೆನೆದು ಎನ್ನ ಮನ ಬಯಲಾಯಿತ್ತು. 

ಬಸವಣ್ಣಾ ನಿನ್ನ ಮಹಾನುಭಾವವ ಕೇಳಿ ಕೇಳಿ ಎನ್ನೆ ಭವಂ ನಾಸ್ತಿಯಾಯಿತ್ತು. 
ಗುಹೇಶ್ವರಲಿಂಗದಲ್ಲಿ ನೀನು ಅಜಾತನೆಂಬುದ ನೆಲೆಮಾಡಿ 

ಭವಪಾಶಂಗಳ ಹರಿದಿಪ್ರೆಯಾಗಿ, 

ನಿನ್ನ ಸೆಂಗದಿಂದಲಾನು ಬದುಕಿದೆನು! Il ೭೦೧ 1 


೧೩೯೬ 


ಬಸವಣ್ಣ ನಿನ್ನ ಹೊಗಳೆತೆ ಅಂತಿರಲಿ, ಎನ್ನ ಹೊಗಳತೆ ಅಂತಿರಲಿ, 
ಗುರುವಾಗಬಹುದು ಲಿಂಗವಾಗಬಹುದು ಜಂಗಮವಾಗಬಹುದು, 
ಇಂತೀ ತ್ರಿವಿಧವೂ ಆಗಬಹುದು. 
ನಿನ್ನ ಆಚಾರಕ್ಕೆ ಪ್ರಾಣವಾಗಿ, ಎನ್ನ ಜ್ಞಾನಕ್ಕೆ ಆಚಾರವಾಗಿ 
ಈ ಉಭಯ ಸೆಂಗದ ಸುಖದ ಪ್ರಸನ್ನಕ್ಕೆ 
ಪರಿಣಾಮಿಯಾಗಿ ಬಂದ ಘನಮಹಿಮನು 
ಗುಹೇಶ್ವರಲಿಂಗದಲ್ಲಿ ಚನ್ನ ಬಸೆವಣ್ಣನಾಗಬಾರದು ಕಾಣಾ Il ೭0೨ || 
ಸಂಗನಬಸವಣ್ಣಾ ; 

೧೩೯೭ 

ಬಸಿರೊಳೆಗಣ ಕೂಸಿಂಗ ಬೇರೆ ಊಟ ಬೇರೆ ಮೀಹ ಉಂಟೆ? 
ಜ್ಞಾನವೆಂಬ ಗರ್ಭದೊಳೆಗೆ ಲಿಂಗವಂಬ ಶಿಶುವಿರಲು 
ಬೇರೆ ಕೊಡುವ ಕೊಂಬ ಪರಿಯೆಂತೊ? 
ದೇಹದೊಳಗಿನ ಪ್ರಾಣವ ಬೇರೆ ಮಾಡಿ ಭೋಗಿಸೆಲುಂಟೆ? 


ಅನುಮಾನ ಅಳಿದು ಮಹದಲ್ಲಿ ಮನ ಮುಸುಕಿದ ಬಳಿಕ 
ಭಿನ್ನವ ಮಾಡಲುಂಟೆ ಗುಹೇಶ್ವರಾ? | ೭೦4 || 


೪ 


ಅಲ್ಲಮಪ್ತಭಧುದೇವರ ವಚನಸಂಪ್ರಟ 


೧೩೯೮ 


ಬಾರಡುದೆಲ್ಲವನು ಹಿಂಗಿ, ಬಂದುದನೆಲ್ಲವನು ನುಂಗಿ, 
ಆರಿಗೂ ಇಲ್ಲದ ಅವಸ್ಥೆ ಎನಗಾಯಿತ್ತ ಯ್ಯಾ. 
ಆ ಅವಸೆ ಸ್ಥೆಯರತು, ನಾನು ನೀ ನೆಂದಿದ್ದೆ ಕಾಣಾ ಗುಹೇಶ್ವರಯ್ಯಾ. | ೭೦೪ Nl 


೧೩೯೯ 


 ಬಿಂದುವೆ ಪೀಠವಾಗಿ, ನಾದವೇ ಲಿಂಗವಾದಡೆ 
ಅದು ಭಿನ್ನಲಿಂಗ ನೋಡಾ. 
ಕಳೆ ಎ” ಪೂಜೆ ನಿರ್ಮಾಲ್ಯವಾಗಿ, | 
ನಾದಬಿಂದುಕಳಾತೀತ ನೋಡಾ ಮಹಾಘನವು. 

ಅಲ್ಲಿ ಇಲ್ಲಿ ಸಿಲುಕದ ಅಚಲವಪ್ಪ ನಿರಾಳವ 
ಪ್ರಣವರೂಪೆಂದು ಹೆಸೆರಿಡಬಹುದೆ? 

ನಮ್ಮ ಗುಹೇಶ್ವರನ ನಿಖುವು “ನಿಶೈಬ್ನಂ ಬ್ರಹ್ಮ ಉಚ್ಯತೇ” 


ಎಂಬಖುದನರಿಯಾ ಸಿದ್ಧರಾಮಖ್ಯಾ? | 20% | 


೧೪೦೦ 


ಬಿಳಿಯ ಮುಗಿಲ ನಡುವಣ ಕರಿಯನಕ್ಷತ್ರ ದಲ್ಲಿ 
ಉರಿಯ ಅಂಕುರ ಹುಟಿ, ಒಂದೆರಡೆಂಬಂತೆ ತೋರುತ್ತ ದೆ 
ಹೊಸ್ತಿಲ ಜ್ಯೊ "ತಿಯಂತೆ ಒಳಹೊರಗೆ ಬೆಳೆಗುತ್ತ ಡೆ 
ಅದು ನೋಡಿದಡೆ ಫ ಘನ , ನೋಡದಿದ್ದ ಡೆ ಸಹಜ. 
ಈ ಭೇದವ ಗುಹೇಶ್ವರರಿಂಗಸಲ್ಲ ಚೆನ್ನ ಬಸೆವ್ಗಾ ಬಲ್ಲನು. 
ಬೆಸೆಗೊಂಬ ಬಾರಾ ಸಿದ್ಧ ರಾಮಯ್ಯ.” | cok IF 


೧೪೦೧ 


ಬೀದಿಯಲ್ಲಿ ಬಿದ್ದ ಮಾಣಿಕ್ಯವು, ಹೊಳಿದ್ದ ನಿಧೂನವು, 
ಆಅರಿಗೂ ಕಾಣಬಾರದು ನೋಡಾ! 
ಮರಣ ಉಳ್ಳವರಿಗೆ ಮರುಜವಣಿ ಸಿಕ್ಟುವುದೆ? 
ಪಾಪಿಯ ಕಣ್ಣಿ ೦ಗೆ ಪರುಸ ಕಲ್ಲಾಗಿಪ್ಪ ಂತೆ 
ಇಪ್ಪ ರಯ್ಯಾ ಶಿವಶರಣರು. 
ನಮ್ಮ ಗುಹೇಶ್ವರನ ಶರಣ ಮರುಳಶಂಕರನೇವರ 
ನಿಲವ ನೋಡಾ ಸಂಗನಬಸವಣ್ಣಾ R | ೭೦೬ 1 


ಹೆಚ್ಚಿನ ವಚನಗಳು ೪೧೭ 
೧೪೦೨ 


ಬೆಂಕಿ ಸುಡಬಲ್ಲಡೆ ಕಲ್ಲು ನೀರು ಮರಂಗಳಲ್ಲಡಗಬಲ್ಲುದೆ? 
ಅರಿವು ಶ್ರೇಷ್ಠವೆಂದಡೆ ಕುರುಹಿನಲ್ಲಡಗಿ 
ಬೇರೊಂದೆಡೆಯುಂಟೆಂದು ನುಡಿವಾಗ ಅದೇತರಲ್ಲಿ ಒದಗಿದ ಅರಿವು? 
ಪಾಷಾಣದಲ್ಲಿ ಒದಗಿದ ಪ್ರಭೆಯಂತೆ, 
ಆ ಪಾಷಾಣ ಒಡೆಯೆ ಆ 'ಪ್ರಭಿಗ ಕುರುಹುಂಟೆ? 
ಇಂತೀ ಲೇಸಪ್ಪ ಕುರುಹನರಿಯಬೇಕು ಕಾಣಾ, 
ನಮ್ಮ ಗುಹೇಶ್ವರನುಳ್ಳನ್ನ ಕ್ಕ ಅಂಬಿಗರ ಚೌಡಯ್ಯ. | £0೮ | 


೧೪೦೩ 


ಬೆಳಗಪ್ಪ ಜಾವದಲ್ಲಿ ಲಿಂಗವ ಮುಟ್ಟಿ ಪೂಜಿಸಿ 
ಪ್ರಾತಃಕಾಲದಲ್ಲಿ ಜಂಗಮದ ಮುಖವ ನೋಡಿದಡೆ, 
ಹುಟ್ಟ ದೇಳು ಜನ್ಮ: ದ ಪಾಪ ಹಿಂಗುವುದು. 
ಅಟಕೊನಪಿ. 
“ಸೋರ್ಯೋದಯ ವೇಲಾಯಾಂ ಯಃಕರೋತಿ ಶಿವಾರ್ಚನಂ 
ಖಯಣತ್ರಯ ವಿನಿರ್ಮ ಕ್ಲೋ ಯಸ್ಯಾಂತೇ ಬಹೆ ಬ್ರಹ್ಮ ತತ್ವ ತತ ದಂ! -ಎಂದುದಾಗಿ 
ಇಂತ ಸ ಸತ್ಯಿ ಇಲ್ಲದವೆರನೊಲ್ಲ ನಮ್ಮ ಗುಹೇಶ್ವ ರ್ರ ll ೭೦೯ ॥॥ 


೧೪೦೪ 


ಬೆಳಗಿನೊಳಗಣ ಬೆಳಗ ಕಡೆದಡೆ ಮರಳಿ ಕೂಡಿತ್ತ ಲ್ಲಾ! 
ಮೇರುವನೆ ಬೋನವ ಮಾಡಿ ಸೆವಿದ ಭಕ್ತರ ನೋಡಾ! 
ಅಡಗನಾರೋಗಚಿಯ ಮಾಡಿದ ಲಿಂಗವ 
ಕೊಡಗೂಸು ನುಂಗಿತ್ತ ಕಂಡೆ ಗುಹೇಶ್ವರಾ. | ೭೧೦ 


೧೪೦೫ 


ಚೆಳಗಿನೊಳಗೊಂದು ಬಚೆಳೆಗು ದೊರೆಕೊಂಡಡೆ 
ಮತ್ತೊಂದು ಬೆಳಗು ಮತ್ತೆಲ್ಲಿಯದೊ? 
ಫನದೊಳಗೊಂದು ಘನವು 'ದೊರೆಕೊಂಡಡೆ 
ಮತ್ತೊಂದು ಘನವು ಮತ್ತೆಲ್ಲಿಯದೊ? 
ಸೆಮೀಪನ ಮೇಲೆ ಸಮೀಪ ದಾಳಿವರಿದನು. 
ಗುಹೇಶ್ವರನ ಶರಣ ಚನ್ನ ಬಸೆವಣ್ಣನು! | ೭೧೧ ॥ 


೪೧೮ 


೧೪೦೬ 


ಬೆಳಗುವ ಜ್ಯೋತಿಯ ತಿರುಳಿನಂತೆ ಹೊಳೆವ ಕಂಗಳ ಕಾಂತಿ, 
ಒಳೆಹೊರಗೆನ್ನದೆ ಅಳವಟ್ಟ ಶಿವಯೋಗಿಯ ಕಂಡೆ ನೋಡಾ! 
ನಿಜ ಉಂಡ ನಿರ್ಮಲದ ಘನವ ಕಂಡು ಬೆರಗಾದೆ ನಾನು 
ಗುಹೇಶ್ವರಲಿಂಗದಲ್ಲಿ ಚನ್ನಬಸವಣ್ಣ ನಿಂದ ಆನು ಬದುಕಿದೆನು. 


ಬೇಡುವೆನೆ ದೇವೇಂದ್ರನ ಪದವಿಯನಿನ್ನು ? 
ಮೂಡುವ ಸೂರ್ಯನ ಪ್ರಭೆಯಂತೆ ಓಡದಿರು. 
ಓಡದಿರು ಎನ್ನ ಮುಂದೆ ಮಾಣಿಕ್ಯದ ಬೆಳೆಗಿನಂತೆ. 
ನೋಡು, ಮಾತಾಡು. 
ಕೃತಕದ ಪರಿಯ (ಪದವಿಯ?) ಬೇಡುವ, 
ಲಿಂಗವನ್ನ ಲಿದ್ದುದೆ ಗುಹೇಶ್ವರಾ? 


೧೪೦೮ 


ಬ್ರಹ್ಮಂಗೆ ದೂರುವೆನೆ? ಸರ್ವೆ ತಿಯ ವಿಕಾರ. 
ಎಷ್ಟು ವಿಂಗೆ ದೂರವೆನೆ? ಲಕ್ಷಿ ೬ಯು ವಿಕಾರ. 
ರುದ್ರಂಗೆ ದೂರವೆನೆ? ದೇವಿಯ ವಿಕಾರ. 
ಇನ್ನಾರಿಗೆ ದೂರುವೆ ಕಾಮನ ಹುಯಲ? 
ಎಲ್ಲರೂ ತಮ್ಮ ತಮ್ಮ ಅವಸೆ ಯ ಕಳೆಯಲಾರರು. 
ಪರಬೈೆವವೆಂತೆಂಬೆ ನಾನು ಹೇಳಾ ಗುಹೇಶ್ವರಾ? 


೧೪೦೯ 


ಬ್ರಹ್ಮವ ನುಡಿದಾನು ಭ್ರಮಿತನಾದೆನಯ್ಯಾ, 
ಅದ್ದೆ ಪತೆವ ನುಡಿದಾನು ಅಹಂಕಾರಿಯಾದೆನಯ್ಯಾ, 
ಶೂನ್ಯವ ನುಡಿದಾನು ಸುಖದುಃಖಕ್ಕೆ ಗುರಿಯಾದೆನಯ್ಯಾ, 
ಸ್ಸ ಲಗೆಟ್ಟು ನುಡಿದಾನು ಸೆಂಸಾರಿಯಾದೆನಯ್ಸಾ, 
ಗುಹೇಶ್ವರಾ, ನಿಮ್ಮ ಶರಣ ಸಂಗನಬಸವಣ್ಣ ನ 
ಪ್ರಸಾದವ ಕೊಂಡು ಬದುಕಿದೆನಯ್ಯಾ. 


೭೧೨ ॥l 


| ೭0೩ | 


| ೭೧೪ 1 


ded da ds tanec i a a 


ಮ ಪ Ue 
ಹಚಿ ನ ವಚನಗಳು ೪೧೯ 


೧೪೧೦ 


ಬ ನಿಕ್ಕನಿಷ್ಣು ಗಳ ಮಾಯೆ ತೊತ್ತಳದುಳಿವಂದು, 
ರುದ್ರ ಗಣಪ ಕ್ರಮೆಥಗಣಂಗಳೆಂಬವರೆ 
Ce ಮರು್ನಾ ಡಿ ಕಾಡುವಂದು, 
ನೊಸಲ ಕಣ್ಣು ಹ ದಶಭುಜದವರಿಗೆ 
ಮಾಯೆ ಅರ್ಧಾಂಗಿಯಾದಂದು, 
ದೇವದಾನವರ ಮಾಯೆ ಅಗಿದಗಿದು ತಿಂಬಂದು, 
ಆಷ್ಟಾಶೀತಿ ಸಹಸ್ರ ಯಷಿಗಳೆ 
ಮಾಯೆ, ತಪೋಮದದಲ್ಲಿ ಕೆಡಹುವಂದು 
ನಾನು ಮಾಯಾಕೊಲಾಹಲ (ನಿರ್ಮಾಯನೆಂಬ ಗಣೇಶ್ವರ?)ನಾಗಿರ್ದೆ 
ಕಾಣಾ ಗುಹೇಶ್ತ ರಾ. | cot I 


೧೪೧೧ 


ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಸದಾಶಿವ ಪರಮೇಶ್ವರರೆಂಬ ಸೆಂದಣಿ 
ತಲೆದೋರದ ಮುನ್ನ -ಅಲ್ಲಿಂದತ್ತ ಬಯಲೆ ಸ್ವರೂಪಾಯಿತ್ತು. 
ಆ ಸ್ವೈರೂಪಿನ ಘನತೆಯ ಉಪಮಿಸಬಾರದು. 
ನೋಡಬಾರದ ಬಚಿಳಗು, ಕೂಡಬಾರದ ಮೂರ್ತಿ, 
ಅಖಂಡ ಅಪ್ರತಿಮ ನಮ ಗುಹೇಶ್ವರಲಿಂಗದ ಬೆಳ(ಬೆಡ?)ಗಿನ ಮೂಲವ 
ಲಿಂಗಸೆಂಗಿಗಳಲ್ಲದೆ ಮಿಕ್ಕಿನ ಆಂಗವಿಕಾರಿಗಳೇನ ಬಲ್ಲರೊ? Il ೭೧೭ 


೧೪೧೨ 


ಭಕ್ತ -ಜಂಗಮದ ಸೆಕೀಲಸೆಂಬಂಧವನು ಆರು ಬಲ್ಲರು ಹೇಳಾ? 
ಅರ್ಥವನೊಪ್ಪಿ ಸಿದಾತ ಭಕ್ತನಲ್ಲ, ಪ್ರಾಣವನೊಪ್ಪಿಸಿದಾತ ಭಕ್ತನಲ್ಲ, 
ಅಭಿಮಾನವನೊಪ್ಪಿ ಸಿದಾತ ಭಕ್ತನಲ್ಲ. 
ಅದೇನು ಕಾರಣವೆಂದಡೆ -ಸೆತ್ಯಸದಾಚಾರಕ್ಸೆ ಸಲ್ಪನಾಗಿ. 
ಆ ಭಕ್ಕನ ಮನೆಯ ಹೊಕ್ತು--ಪಾದಾರ್ಚನೆಯ ಮಾಡಿಸಿಕೊಂಡು 
ಒಡಲ ಕುಕ್ಕಲತೆಗೆ ಅಶನವನುಂಡು, ವ್ಯಸನದ ಕಕ್ಟುಲತೆಗೆ ಹಣವ ಬೇಡಿ, 
ಕೊಟ್ಟಡೆ ಕೊಂಡಾಡಿ ಕೊಡದಿರ್ದಡೆ ದೂರಿಕೊಂಡು ಹೋಹಾತ ಜಂಗಮವಲ್ಲ. 
ಆದಿ ಅನಾದಿಯಿಂದಲತ್ತತ್ತ ಮುನ್ನಲಾದ, ಮಹಾಘನವ ಭೇದಿಸಿ ಕಂಡು ಅರಿದು 
ಕಾಯದ ಜೀವದ ಹೊಲಿಗೆಯ ಬಿಚ್ಚಿ ಬೀಸಾಡಿ, ತನ್ನನೆ ಅರ್ಪಿಸಿ ಇರಬಲ್ಲಾತ ಭಕ್ತ. 
ಸುಳುಹಿನ ಸೂತಕ ಮೈದೋರನೆ, ಒಡಲ ಕಳವಳದ ರುಚಿಗೆ ಹಾರೈಸೆದೆ, 
ಅರಿವೆ ಅಂಗವಾಗಿ ಆಪ್ಯಾಯನವೆ ಭಕ್ಕಿಯಾಗಿ, ಕಿಂಕುರ್ವಾಣವೆಂಬ ಶಿವಮಂತ ತ್ರಕ್ಕೆ 
ನಮೋ ನಮೋ ಎನಬಲ್ಲಡೆ ಆತ ಜಂಗಮ. 


೪೨೦ 


ಅಲ್ಲಮಪ್ಪಭುದೇವರ ವಚನಸಂಪುಟ ' 


ಆ ಜಂಗಮದ ಆ ಭಕ್ತನ ಸೆಮ್ಮೇಳವೆ ಸಮ್ಮೇಳ. 
ಮಿಕ್ಸಿನ ಅರೆಭಕ್ತರ ಒಡತಣ ಸೆಂಗ 
ನಮ್ಮ ಗುಹೇಶ್ವರಲಿಂಗಕ್ಕೆ ಸೊಗಸೆದು. | 20೮ ॥ 


೧೪೧೩ 


ಭಕ್ತ ನಾಧೀನವಾಗಿ ಭಕ್ತಿಯ ಬೇಡ ಬಂದವನಲ್ಲ. 
ಮುಕ್ತಿಯಾಧೀನವಾಗಿ ಮುಕ್ತಿಯ ಬೇಡಬಂದವನಲ್ಲ. 
ಅಶನಾತುರನಾಗಿ ವಿಷಯವ ಬಯಸಿ ಬಂದವನಲ್ಲ. 
ಗುಹೇಶ್ವರನ ಶರಣ ಸೆಂಗನಬಸವಣ್ಣ 
ಮಾಡುವ ಭಕ್ತನಲ್ಲಾಗಿ, ನಾನು ಬೇಡುವ ಜಂಗಮವಲ್ಲ, ಕಾಣಾ, 
ಚನ್ನ ಬಸೆವಣ್ಣಾ R Il 2೧೯ | 


೧೪೧೪ 


ಭಕ್ತನಿದ್ದ ಠಾವಿಂಗೆ ಕರ್ತೆ ಬಂದಡೆ, 
ಅತ್ತಿತ್ತ ಹೆರಿಯದೆ ನಂಬಬೇಕು ನೋಡಾ. 
ಕರ್ತನ ಕಂಡು ಭೃತ್ಯ ಉರಿಯನುಗುಳಿದಡೆ 
ಬಳಿಕ ಈ ಕರ್ವೃತನ [ಭೃತ್ಯ] ಭಾವಕ್ಕೆ ಸಂಬಂಧವೇನು? 
ತಪ್ಪಿ ತಪ್ಪಿ ತಿದ್ದಿ ಕೊಂಡೆಹೆನೆಂದಡೆ ಹೆಸೆನಾಗಬಲ್ಲುದೆ? 
ಗುಹೇಶ್ವರನ ಶರಣನಾರೆಂಬುದನು ನೀನೆತ್ತ ಬಲ್ಲೆ? ಹೋಗಾ, 
ಮರುಳ ಸಿದ್ಧರಾಮಯ್ಯಾ. ll ೭೨೦ ॥| 


೧೪೧೫ 
ಭಕ್ತನೆಂದಲ್ಲಿ ದೃಷ್ಟವಾಯಿತ್ತು; ಐಕ್ಯನೆಂದಲ್ಲಿ ನಷ್ಟವಾಯಿತ್ತು. 


ಪಂ ನಷ್ಟ ದೃಷ್ಟವನೊಳಕೊಂಡು ಅದೃಶ್ಯವಾಗಿಪ್ಪ 


ಅಖಂಡಗುಹೇಶ್ವರನ ನಿಲವ ಉಪವಮಿಸೆಬಾರದೆ 
ನಿಶೃಬ್ದಿಯಾದನು. Il ೭೨೧ ॥ 


೧೪೧೬ 


ಭಕ್ತ, ಪ್ರಸಾದವ ಕೊಂಡು ಪ್ರಸಾದವಾದ. 
ಪ್ರಸಾದ, ಭಕ್ತನ ನುಂಗಿ ಭಕ್ಕೆನಾಯಿತ್ತು. 
ಭಕ್ತನೂ ಪ್ರಸಾದವೂ ಏಕಾರ್ಥವಾಗಿ-ಲಿಂಗಸೆಂಗವ ಮರೆದು, 
ಭಕ್ತನೆ ಭವಿಯಾದ, ಪ್ರಸಾದವೆ ಓಗರವಾಯಿತ್ತು. 
ಮತ್ತೆ ಆ ಓಗರವೆ ಭವಿ, ಭವಿಯೆ ಓಗರವಾಯಿತ್ತು. 


pe) 


ಹೆಚ್ಚಿನ ವಚನಗಳು ೪೨೧ 


ಓಗರ ಭವಿ ಎಂಬೆರಡೂ ಇಲ್ಲದೆ 
ಓಗರವೆ ಆಯಿತ್ತು ಗುಹೇಶ್ವರಾ. || ೭೨೨ | 


೧೪೧೭ 


ಭಕ್ತ ಭಕ್ತನೆಂದೇನು? ಭವಿಗಳ ಮನೆಯಲುಳ್ಳನ್ನ ಬರ ಭಕ್ತನೆ? 
ಭಕ್ತ ಭಕ್ತನೆಂದೇನು? ಜಾತಿ ವರ್ಣಾಶ್ರಮ ಕುಲ ಗೋತ್ರ ನಾಮ ಸೀಮೆಯೆಂಬ 
ಷಡುಭ್ರಮೆ ಕಣ್ಣಲ್ಲಿ ಕವಿದು ಓಲಾಡುವನ್ನ ಬರ ಭಕ್ತ ನೆ? 
ಭಕ್ತ ಭಕ್ತನೆಂದೇನು? ಪಂಚಸೂತಕವುಳ್ಳನ್ನ ಬರ ಭಕ್ತನೆ? 
ಭಕ್ತ ಭಕ್ತನೆಂದೇನು? ತನುವಂಚಕ, ಮನವಂಚಕ ಧನವಂಚಕ ಭಕ್ತನೆ? 
ಅಲ್ಲಲ್ಲ ನಿಲ್ಲು ಮಾಣು - 
ಇವರು ಸಾವಿಂಗೆ ಸಂಬಳಗುಂಡನಿರಿದು ಕೊಂಬವರು, 
ಭಕ್ತರಪ್ಪರೆ ಗುಹೇಶ್ವರಾ? Il ೭೨೩ | 


೧೪೧೮ 


ಭಕ್ತ ಭಕ್ತನೆಂದೇನೊ? ಭವಿಗಳು ಮನೆಯಲುಳ್ಳನ್ನ ಕ್ಕ ಭಕ್ತನೆ? 
ಭಕ್ತ ಭಕ್ತ ನೆಂದೇನೊ? ಅನ್ಯದ್ಯೈವ ಸುರೆ ಮಾಂಸೆವುಳ ನ್ಹಕ್ಕ ಭಕ್ತನೆ? 
ಭಕ್ಕ ಭಕ್ತನೆಂದೇನೊ? ಹರಕೆ ತೀರ್ಥಯಾತ್ರೆಯುಳ್ಳನ್ನ ಕ್ಕ ಭಕ್ತನೆ? 
ಭಕ್ತ ಭಕ್ತನೆಂದೇನೊ? ತನು ಮನ ಧನ ವಂಚನೆಯುಳ್ಳನ್ನಕ್ಕ ಭಕ್ತನೆ? 
ಇವರೆಲ್ಲರು ಎದೆಯಲ್ಲಿ ಕಲ್ಲನಿರಿದುಕೊಂಡು 
ಸಾವಿಂಗೆ ಸೆಂಬಳಿಗರು ಕಾಣಾ ಗುಹೇಶ್ವರಾ. ll £9೪ H 


೧೪೧೯ 


ಭಕ್ತ ಮಾಡಿಹನೆಂಬಿರಿ, ಭಕ್ತ ಮಾಡಿಹನೆಂಬಿರಿ;- 
ಭಕ್ತ ಮಾಡಿಹನೆಂದು ಗಗ್ಗೆ ವಾಯ್ದುಕೊಳ್ಳಲಾಗದು. 
ಅದೇಕೆಂದಡೆ: 
ಭಕ್ತನು ಆಸ್ತಿ ನಾಸ್ತಿ ಅರಿಯದನ್ನ ಕೃ, ಉಂಟು ಇಲ್ಲವೆಂದು ತಿಳಿಯದನ್ನ ಕೃ 
ಮಾಡಿತ್ತೇ ಗೆಲ್ಲ ಎಂದುಕೊಂಡಡೆ ಆ ಸುಳುಹಿಂಗೆ ಭಂಗ. 
ತೂಳವೆತ್ತಿದಾತನು ಇರಿದುಕೊಂಬುದು, 
ಭೂತದ ಗುಣವಲ್ಲದೆ ವೀರದ ಗುಣವಲ್ಲ. 
ಸ್ವೇಚ್ಛಾತುರವ ಮಾಟವೊ? ಮುಕ್ಕಾತುರದ ಮಾಟವೊ? 
ರಿಣಾತುರದ ಮಾಟವೊ? -ಎಂಬುದ ತಿಳಿಯಬೇಕಲ್ಲದೆ 
ಕೊಂಡುದೆ ಕೋಳಾಗಿ ಹೋಹನ್ನಕ್ಕರ ಜಂಗಮಲಕ್ಷಣವಲ್ಲ. 


೪೨೨ 


ಅಲ್ಲಮಪ್ರಭುದೇವರ ವಚನಸಂಪುಟ 


ತುಂಬಿದ ಬಂಡಿಯ ಹಾರವನರಿದು ನಡೆಸುವನ 


ಜಾಣಿಕೆಯಂತಿರಬೇಡಾ ಲಿಂಗಜಾಣರು? 

ಸ್ವೇಚ್ಛಾತುರವನಾಡರಿಸುವ ಜಂಗಮಕ್ಕೆ ಭವಂ ನಾಸ್ತಿ 

ಮುಕ್ಕ್ಯಾತುರವನಾಚರಿಸುವ ಜಂಗಮಕ್ಕೆ ಭವ ಹಿಂಗದು. 

ರಿಣಾತುರವನಾಚರಿಸುವ ಜಂಗಮಕ್ಕೆ ಯಮದಂಡನೆ. 

ಹರಿದು ಬರಲಿ ಕಿತ್ತು ಬರಲಿ ಅವನೇನಾದರೂ ಆಗಲಿ 

ನಾನು ತೆಕ್ಟೊಂಡು ಹೋದೆನೆಂಬನ್ನ ಕೃರ ಜಂಗಮಲಕ್ಷಣವಲ್ಲ,- 

ಜಂಗಮ ಕರ:ಣರಸಭರಿತನಾಗಿ, 

ಭಕ್ತನಲ್ಲಿ ಜಂಗಮದಲ್ಲಿ ಭಾವಭೇದವಿಲ್ಲಾಗಿ. 

ಇಂತೀ ಕ್ರಮಾದಿಕ್ರಮಂಗಳೆನರಿದು ಸುಳಿಯದಿದ್ದಡೆ 

ನಿರ್ವಯಸ್ಸ ಲಕ್ಕ ದೂರ ಕಾಣಾ ಗುಹೇಶ್ವರಾ. | ೭೨೫ ॥l 


೧೪೨೦ 


ಭಕ್ತರ ಮನೆಯೊಳಗೆ ಮನೆಕಟ್ಟಿಕೊಂಡಿಪ್ಪ ಜಂಗಮದ ಇಂಗಿತಾಕಾರವೆಂತೆಂದಡೆ 
ಆ ಭಕ್ತನ ತನುಮನದೆಡೆಯಲ್ಲಿ ಮೋಹಿತನಾಗನೆ, 
ಹೋಹ, ಬಾಹ, ಭಕ್ತ ಜಂಗಮಕ್ಕೆ ಮಾಡುವ ದಾಸೋಹವ ನೋಡಿ, 
ಅವರಿಗೆ ಮಾಡುವಡೆ ಎನಗೆ ಮಾಡುವ ಭಕ್ಮಿಯೆಂದು ಇದ್ದ ಪರಿಯಲ್ಲಿ ಸುಖಿಸಿ, 
ಬಂದ ಪರಿಯಲ್ಲಿ ಪರಿಣಾಮಿಸಿ, 
ನಿಷ್ಕಾಮ್ಯ, ನಿಸ್ತ ಹ ನಿರ್ದೋಷಿಯಾಗಿ, 
ಕೋಪ ತಾಪವಲ್ಲದೆ ಭಕ್ತಿ ಜ್ಞಾನಯುಕ್ತನಾಗಿ 
ಆ ಭಕ್ತನ ನಡೆ ನುಡಿಯಲ್ಲಿ ಜಡ ಹುಟ್ಟಿದರೆ ಅದಲ್ಲವೆಂದು ಕಳೆದು, 
ಸತ್ಯದ ಬುದ್ದಿ ಗಲಿಸಿ ಸಂತ್ಲೆಸಿಕೊಂಡು ಇಹುದೆ ಜಂಗಮಲಕ್ಷಣ. 
ಅಂಥ ಜಂಗಮವೆ ಪ್ರಾಣವಾಗಿ, 
ಅದರಾಜ್ಞೆಯ ಮೀರದೆ 
ಮನವಚನಕಾಯದಲ್ಲಿ ಉದಾಸೀನವಿಲ್ಲದೆ, 


ಅವರ ಕೂಡಿಕೊಂಡು ದಾಸೋಹವ ಮಾಡುವುದೆ ಭಕ್ತಿನ ಲಕ್ಷಣವು. 


ಮಾ ಎರಡಕ್ಕೂ ಭವಂ ನಾಸ್ತಿಯಹುದು. 
ಇಂತಪ್ಪ ಭಕ ಜಂಗಮದ ಸಕೀಲ ಸಂಬಂಧವ 
ಬಸವಣ್ಣ ಮೆಚ್ಚುವನು ಕಾಣಾ ಗುಹೇಶ್ವರಾ. | ೭೨೬ || 


೧೪೨೧ 


ಭಕ್ತಿಭಾವದ ಭಜನೆ ಎಂತಿದ್ದು ದಂತೆ ಅಂತರಂಗದಲ್ಲಿ ಅರಿವು, 
ಆ ಅಂತರಂಗದ ಅರಿವಿಂಗೆ ಆಚಾರವೆ ಕಾಯ, 


ಹೆಚ್ಚಿನ ವಚನಗಳು ೪೨೩ 


ಆ ಆಚಾರ ಕಾಯವಿಲ್ಲದಿರೆ ಅರಿವಿಂಗಾಶ್ರಯವಿಲ್ಲ. 
ಅರಿವು ಆಚಾರದಲ್ಲಿ ಸಮವಬೇಧಿಸಿದ ಲಿಂಗೈಕ್ಕನ, 
ಕ್ರಿಯಾಬದ್ಧನೆಂದು ನುಡಿದಡೆ ಪಂಚಮಹಾಪಾತಕ. 
ನಿನ್ನ ಅರಿವಿಂಗಚ್ಛ್ರಾಗಿ ಆಚಾರಕ್ಕೆ ಆಳಾಗಿ 

ನಮ್ಮ ಗುಹೇಶ್ವರಲಿಂಗ ನಿನ್ನ ಕೈವಶಕ್ಕೊಳಗಾದನು. 


ನಿನ್ನ ಸುಖಸೆಮಾಧಿಯ ತೋರು ಬಾರಾ ಸಿದ್ಧರಾಮಖ್ಯೂ. | ೭೨೭ 


೧೪೨೨ 


ಭಕ್ತಿಯನಾರು ಬಲ್ಲರು? ಬಲ್ಲವನಾರನೂ ಕಾಣೆ. 
ತನ್ನ ಮರೆದು ಇದಿರ ಹರಿದು ಇರಬಲ್ಲಡೆ ಆತ ಭಕ್ತ. 
ಆ ಭಕ್ಷ್ಕಂಗೆ ಶಿವನೊಲಿವ. 
ನುಡಿಯಲ್ಲಿ ಭಕ್ತಿಯನಾಡಿ ನಡೆಯಲ್ಲಿ ಇಲ್ಲದಿದ್ದಡೆ 
ಕಡೆಮುಟ್ಟಿ ಶಿವನೊಲಿವುದು ಹುಸಿ. 
ಮರೆದು ಕೋಪದುರಿಯನುಗುಳಿ 
ಅರಿದು ಬಂದೆರಗಿದೆನೆಂಬ ನುಡಿಗೆ 
ಒಲಿವನೆ ನಮ್ಮ ಗುಹೇಶ್ವರಲಿಂಗವು? | ೭೨೮ ॥ 


೧೪೨೩ 


ಭಕ್ತಿಯೆ ಓಗರವಾಗಿ, ಸತ್ಯವೆ ಮೇಲೋಗರವಾಗಿ 
ನಿಜತತ್ವವೆ ಸವಿಯಾಗಿ 
ಗುಹೇಶ್ವರಲಿಂಗಕ್ಕೆ ಇಕ್ಕಬಲ್ಲವ 
ಸಂಗನಬಸವಣ್ಣ ನಲ್ಲದಿಲ್ಲ. ll ೭೨೯ 


೧೪೨೪ 


ಭಕ್ತಿಯೆಂಬ ಸಮಾಧಾನ ಬಸವಣ್ಣ ನಿಂದ ಎನಗಾಯಿತ್ತು. 
ಪ್ರಸಾದವೆಂಬ ಪರಿಣಾಮ ಮರುಳುಶಂಕರದೇವರಿಂದ ಎನಗಾಯಿತ್ತು. 
ಏಕೋಭಾವದ ನಿಷ್ಟೆ ಸಿದ್ಧರಾಮಯ್ಯದೇವರಿಂದ ಎನಗಾಯಿತ್ತು. 
ಸರ್ವಜೀವ ಪರಿಪೂರ್ಣಕಳ ಚನ್ನಬಸವಣ್ಣ ನಿಂದ ಎನಗಾಯಿತ್ತು. 
ಆದ (ಅದರ?) ನಿಜದ ನೆಲೆ ಗುಹೇಶ್ವರಲಿಂಗವೆಂಬ ನಾಮವಾಯಿತ್ತು « ea ll 


) 


೨೪ 


ಅಲ್ಲಮಪ್ರಭುದೇವರ ವಚನಸಂಪುಟ 
೧೪೨೫ 


ಭರಿತಭೋಜನ ಭರಿತಭೋಜನ ಎಂದು, 
ಭ್ರಮೆಗೊಂಡಿತ್ತು ಲೋಕವೆಲ್ಲ. 
ಭರಿತಭೋಜನವೆ ದಿಟವಾದಡೆ ಮರ್ತ್ಯೃದಲ್ಲಿ ಸುಳಿಯಲುಂಟೆ? 
ಚತುರ್ವಿಧ ಅರ್ಪಿತದೊಳಗೆ, ಆವುದು ಭರಿತ ಎಂಬುದನರಿಯರಾಗಿ, 
ಗುಹೇಶ್ವರಲಿಂಗದಲ್ಲಿ ಭರಿತಳೋಜನದ ಅನು, 
ಚನ್ನ ಬಸೆವಣ್ಣ ಂಗಾಯಿತ್ತು! | ೭೩೧ 


೧೪೨೬ 


ಭಾವಕ್ಕೆ ಪೂಜ್ಯನಲ್ಲ, 
ಬಹಿರಂಗದೊಳಗಡಗಿತ್ತೆಂದಡೆ ಕ್ರಿಯಾಶಬ್ದನಲ್ಲ. 
ಅರಿವಿನೊಳಗಡಗಿತ್ತೆಂದಡೆ ಮತಿಗೆ ಹವಣಲ್ಲ. 
ಭಾವ ನಿರ್ಭಾವ ಬಶ್ಯೂನ್ಯವನು ಕಾಬ ಪರಿಯಿನ್ನೆ ೦ತು ಹೇಳಾ? 
ಅದ ಕಂಡು, ತನ್ನೊ ಳಗಿಂಬಿಟ್ಟುಕೊಂಬ ಪರಿಯೆಂತು ಹೇಳಾ, 
ನಮ್ಮ ಗುಹೇಶ್ವರಲಿಂಗದಲ್ಲಿ, ಸಂಗನಬಸವಣ್ಣಾ? | ೭೩೨ | 


೧೪೨೬೭ 


ಭಾವಗೆಟ್ಟನು ಭವನಷ್ಟನು ಒಡಹುಟ್ಟಿದ ಐವರ ಕೈಬಿಟ್ಟನು. 
ಭಂಡನು ಲಜ್ಜೆ ಭಂಡನು, ಕಂಡಡೆ ನುಡಿಸದಿರಾ ಮಾಯಾದೇವಿ. 
ಅರಿವೆಯ (ಅರಿವ?)ನುಟ್ಟು ನೆರೆ ಮರುಳಾದನು 
ಹುಟ್ಟ ಮುರಿದನು ಮಡಕೆಯನೊಡೆದನು 
ಆದಿ ಪುರಾತನು ಅಚಲ ಲಿಂಗೈಕ್ಯನು. 
ಗುಹೇಶ್ವರನಲ್ಲಯ್ಯಂಗೆ ಮೂಗಿಲ್ಲ ಮಗಳೆ. | ೭೩೩ | 


೧೪೨೮ 


ಭಾವದಲ್ಲಿ ಸಿಲುಕಿದ ಲಿಂಗಕ್ಕೆ ಪ್ರಳಯವದ್ಭುತ ಕಾಣಿರೆ! 
ಅದ ಪ್ರಾಣಲಿಂಗವೆಂತೆಂಬೆ? ಲಿಂಗಪ್ರಾಣವೆಂತೆಂಬೆ? 
“ಗುಹೇಶ್ವರ” "ಗುಹೇಶ್ವರ ಎಂದೆಂಬ ಲಿಂಗವು 
ನಿಂದಲ್ಲಿಯೆ ನಿಂದಿತ್ತು. Il ೭೩೪ 


ಹೆಚ್ಚಿನ ವಚನಗಳು 
೧೪೨೯ 


ಭಾವ ಸದ್ಭಾವ ನಿರ್ಭಾವವೆಂಬ ತ್ರಿ ಪುಟಿಭಾವವಾವುದೆಂದಡೆ: 
ಜಡವಹ ತನ್ನನ್ನು ಅಜಡವಹೆ ಮನಸ್ಸಿನಿಂದಲೆ 
ತದೇಕ ನಿಷ್ಠೆಯಿಂದ ಭಾವಿಸೊದೀಗ ಭಾವವು. 
ಸೆದ್ಭಾವವೆಂದಡೆ: 
ಜಡವಾಗಿ ದೃಶ್ಯವಲ್ಲದ ಅಜಡವಾಗಿ ಅದೃಶ್ಯವಲ್ಲದ 
ಜಡಾಜಡ ಸೆಮ್ಮಿಶ್ರವಲ್ಲದ ಭಾವವ ಭಾವಿಸೂದೆ ಸೆದ್ಭಾವವು. 
ನಿರ್ಭ್ಧಾವವೆಂದಡೆ; ಭಾವ ಸೆದ್ಭಾವವೆರಡಳಿದು 
ವಾಚಿಕ ಅವಾಚಿಕವಾಗಿಹುದಾಗಿ ನಿರ್ಭಾವವು. 
ಇಂತೀ ಭಾವ ಸೆದ್ಭಾವ ನಿರ್ಭಾವವೆಂಬ 
ತ್ರಿಪಟಿಭಾವವಳಿದುಳಿದ ಮಹಾಘನವು ತಾನೆ; 
್ರೀಗುರುವಾದ, ಲಿಂಗವಾದ, ಜಂಗಮವಾದ. 
ಇಂತೀ ತ್ರಿವಧದ ಪಾದೋದಕ ಪ್ರಸಾದದಲ್ಲಿ 
ಪರಿಣಾಮಿ ಗುಹೇಶ್ವರಾ ನಿಮ್ಮ ಶರಣ. 


೧೪೩೦ 


ಭಾವಿ(ವು?)ಕರಿಗೆ ಮೂರ್ತಿಯ ಆರಾಧನೆ ಸೆಂಸಾರಕ್ಕೆ ಬೀಜ, 
ಲಿಂಗಾರಾಧನೆ ಭವಕ್ಕೆ ಬೀಜ. 
ಲಿಂಗಸ್ಟ್ರಾಯತ ಜಂಗಮವೆ ಪ್ರಾಣಲಿಂಗ. 
ಇದು ಕಾರಣ-ಗುಹೇಶ್ವರಾ 
ಸಂಗನಬಸವಣ್ಣ ನ ಮರೆಯ ಹೊಕ್ಕು ಬದುಕಿದೆನು. 


೧೪೩೧ 


ಭಾವಿಸಿ ದೃ ಪ್ಪಿನಟ್ಟು (ar ಕಂಡೆ, 
ಕಲಿಸಿ ದೃಷ್ಟಿನೆಟ್ಟು ಸೈವರೆಗಾಯಿತ್ತ 


9) 


ಗುಹೇಶ ದ್‌ ನಿಮ್ಮಲ್ಲಿ ಸರ್ವನಿರ್ವಾಣಿ ಸಂಗನಬಸಮ್ನೂ A 


ಎನ್ನ ಪ್ರಾಣಲಿಂಗವೆಂದರಿದು ಕಂಡೆನಿಂದು. 


[4k 


೧೪೩೨ 


ಭಾವಿಸಿ ನೋಡಿಹೆನೆಂಬುದೆಲ್ಲವು ಭ್ರಮೆ 
ಅದು ತಾ ಮುನ್ನಿನಂತೆ ಇದ್ದಿತ್ತು. 


೪೨೫ 


| ೭೩% | 


Il ೭೩೬ Il 


Il 4c Il 


೪೨೬ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಮುಂದೆ ಭಾವಿಸಬೇಡ ಕೂಡಬೇಡ, | 
ಕೂಡಿಹೆನೆಂಬ ಭಾವ ಮುನ್ನವೆ ಬೇಡ ಗುಹೇಶ್ವರಾ. | ೭೩೮ 


೧೪೩೩ 


ಭೂತವೈದರಿಂದ ಸ್ಥೂಲ ತನು. 
ಮನ ಬುದ್ದಿ ಚಿತ್ತ ಅಹೆಂಕಾರದಿಂದ ಸೂಕ್ಷ ತನು. 


ಭಾವಜ್ಞಾನದಿಂದ ಕಾರಣತನು.-ಈ ತ್ರಿವಿಧವು ಚೈತನ್ಯವಿಡಿದ ಕಾರಣ, 


ಭೂತ ಅಂತಃಕರಣ ಭಾವ ಜ್ಞಾನಕ್ಕೆ ಸ್ವತಂತ್ರತೆಯಿಲ್ಲ. 

ಆ ಚೈತನ್ಯಕ್ಕೆ ಶರೀರಭಾವವಿಲ್ಲದಿರ್ದಡೆ ತೋರಿಕೆ ಇಲ್ಲವಾಗಿ 

ಆ ಚೈತನ್ಯವೆ ತನ್ನ ಲೀಲೆಯಿಂದ ಶರಣನೆನಿಸಿತ್ತು. 

ಆ ಶರಣನ ಪಂಚಭೌತಿಕ ತನುವ ಇಷ್ಟಲಿಂಗ ಇಂಬುಗೊಂಡಿಹ ಕಾರಣ, 
ಕಾಯ ಪಂಚಬ್ರಹ್ಮೆಮಾಯವಾಯಿತ್ತು * 

ಅಂತಃಕರಣ[ವ] ಅಂತಃಪ್ರೇರಕ ಪ್ರಾಣಚ್ಛೆ ತನ್ಯಲಿಂಗವೊಳಕೊಂಡ ಕಾರಣ 
ಶರಣನ ಕರೂಂಗಳೆ ಲಿಗಕಿರೂಂಗಳಾದವು. 

ಭಾವ ಜ್ಞಾನವೆಡೆಗೊಂಡು [ಲಿಂಗ] ತೃಪ್ತಿ ಸ್ವರೂಪದಿಂದ 
ಆನಂದಮಸಯುವಪ್ಪ ಕಾರಣ, 

ಶರಣ ಸೆಚ್ಚಿನ್ನಯನಾದ-ಇದು ಕಾರಣ 

ಗುಹೇಶ್ವರಾ ನಿಮ್ಮ ಶರಣರ ವೃಷ್ಟಲಿಂಗವೆಂಬೆ! | ೭೩೯ 


೧೩೩೪ 


ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ- 
ಅವು ಜಗಕ್ಕಿಕ್ಕಿದ ವಿಧಿ. 
ನಿನ್ನ ಒಡವೆ ಎಂಬುದು ಜ್ಞಾನರತ್ನ. 
ಅಂತಪ್ಪ ದಿವ್ಯರತ್ನವ ಕೆಡಗುಡದೆ 
ಆ ರತ್ನವ ನೀನು ಅಲಂಕರಿಸಿದೆಯಾದಡೆ 


ನಮ್ಮ ಗುಹೇಶ್ವರಲಿಂಗದಲ್ಲಿ 


ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣಾ ಎಲೆ ಮನವೆ. ‘evo 
೧೪೩೫ 


ಭೂಮಿಯಲ್ಲಿ ಹುಟ್ಟಿ ಅಂತರದಲ್ಲಿ ಬೆಳೆವ ಫಲವ ಕ್ಷದಂತೆ, 
ಸರ್ವರಿಗೆ ಭೂತಹಿತವಾಗಿ ಫಲರಸವನೀವಂತೆ, 
ನೀ ಭೂವಿಯಾಗಿ ನಾ ಸೆಸಿಯಾಗಿ ಬೆಳೆದ ಬೆಂಬಳಿಯಲ್ಲಿ 
ಗುಹೇಶ್ವರಲಿಂಗವೆಂಬುದು ಫಲವಾಯಿತ್ತು. 


ಹೆಚ್ಚಿನ ವಚನಗಳು ೪೨೭ 


ಅರಿದ ಅರಿಕೆ ರಸವಾಯಿತ್ತು. 
ಸೆಂಗನಬಸೆವಣ್ಣ ನಿಂದ ಎನ್ನೆಂಗ ಬಯಲಾಯಿತ್ತು | | ೭೪೧ 


೧೪೩೬ 


ಭೂವಳಯ ಮಧ್ಯದ ಎಂಟೆಸೆಳ ಪದ್ಮದ ಮೇಲೆ 
ಸುಳಿವನ ಎಚ್ಚ್ಛರಲೀಯ, 
ಕಂಟಕ ವಿರಹಿತನು, ನಂಟರಿಗೆ ವಿರೋಧಿ, ಇಳೆಯ ಗುಣ ರಹಿತನು, 
ಗಗನಕಮಲ ಕುಸುಮ ಪರಿಣಾಮದೊಳಗೆ ಪರಿಣಾಮಿ ನೋಡಾ! 
ತಾನೆಂಬುದ ಹುಸಿ ಮಾಡಿ, ಲಿಂಗಜಂಗಮ ದಿಟವೆಂದು 
ಸೆಕಲ ಸುಖಭೋಗಂಗಳನರ್ಪಿಸಿದ. 
ಗುಹೇಶ್ವರಾ [ಅದು], ನಿಮ್ಮ ಶರಣ ಬಸೆವಣ್ಣ ೦ಗಲ್ಲದೆ 
ಇನ್ನಾರಿಗೂ ಅಳವಡದು. | ೭೪೨ | 


೧೪೩೭ 


ಮಂಡೆ ಮರ............ ಹರಿದು ಹೊರಳಿದಡೆ, 
ದಂಡೆಯ ಕಟ್ಟಿದ ಗಂಡ ನಗೆಗೆಡೆಯಾದಡೆ, 
ಗೌರಿ ರಂಡೆ ಕಾಣಾ ಗುಹೇಶ್ವರಾ. ll ೭೪೩ 


೧೩೩೮ 


ಮಂತ್ರವ ಕಲಿತಡೇನು? 
ಪುರಶ್ವರಣೆಯ ಮಾಡಿದಲ್ಲದೆ ಸಿದ್ದಿಸೆದು. 
ಮದ್ದನರಿದು ಫಲವೇನು? 
ಪ್ರಯೋಗಿಸಿಕೊಂಡಲ್ಲದೆ ಮಾಣದು. 
ಲಿಂಗವನರಿದಡೇನು? 
ನೆನೆದಲ್ಲದೆ ಸಿದ್ಧಿಸೆದು ಕಾಣಾ ಗುಹೇಶ್ವರಾ. ll ೭೪೪ || 


೧೪೩೯ 


ಮಠವೇಕೋ ಪರ್ವತವೇಕೋ ಜನವೇಕೊ ನಿರ್ಜನವೇಕೊ 
ಚಿತ್ತ ಸಮಾಧಾನವುಳ್ಳ ಶರಣಂಗೆ? 
ಮತ್ತೆ -ಹೊರಗಣ ಚಿಂತೆ ಧ್ಯಾನ ಮೌನ ಜಪತಪವೇಕೊಃ; 
ತನ್ನ ತಾನರಿದ ಶರಣಂಗೆ ಗುಹೇಶ್ವರಾ? Il ೭9% Il 


೪೨೮ 


ಅಲ್ಲಮಪ್ರಭುದೇವರ ವಚನಸಂಪುಟ 


೧೪೪೦ 


ಮಣಿಯನೆಣಿಸಿ ಕಾಲವ ಕಳೆಯಬೇಡ. 
ಕಣಿಯ ಪೂಜಿಸಿ ದಿನವ ಕಳೆಯಬೇಡ. 
ಕ್ಷಣವಾದಡೆಯೂ ಆಗಲಿ ನಿಜದ ನೆನಹೆ ಸಾಕು. 
ಬೆಂಕಿಯಲುಳ್ಳ-ಗುಣ ಬಿಸಿನೀರಲುಂಟೆ ಗುಹೇಶ್ವರಾ? l ೭೪೬ 


೧೪೪೧ 


ಮಣ್ಣಿಲ್ಲದ ಹಾಳಿನ ಮೇಲೆ 
ಕಣ್ಣಿ ಲ್ಲದ ಕುರುಡನೊಂದು ರತ್ತವ ಕಂಡ. 
ಕೈಯಿಲ್ಲದವ ತಕ್ಕೊಂಡ, ಕೊರಳಿಲ್ಲದವ ಧರಿಸಿಕೊಂಡ. 
ಗಂಡನಿಲ್ಲದ ಬಾಲೆ ಆರು ಮಕ್ಕಳ ಹಡೆದು, 
ಗುಹೇಶ್ವರನೆಂಬಂತರತೊಟ್ಟಿಲ ಕಟ್ಟಿ, ತಾಯೆದ್ದು ಆಡುವಾಗ 
ಮಗನೆದ್ದು ಮೊಲೆಯ ಕೊಡುತಿರ್ದ. 
ಅದ ಕಂಡು ಬೆರಗಾದ ನಮ್ಮ ಗುಹೇಶ್ವರನು. Il ೭೪೭ 1 


೧೪೪೨ 


ಮತಿಯೊಳಗೆ ದುರ್ಮತಿ ಹುಟ್ಟಿ, ಕಲಿ ಗಸಣಿಗೊಳೆಗಾದ ಪರಿಯ ನೋಡಾ! 
ಜ್ಞಾನವನು ಅಜ್ಞಾನ ಬಂದು ನುಂಗಿದಡೆ, 
ಭಾನು ಗ್ರಹಣಕ್ಕ ಒಳಗಾದಂತೆ ಆದುದಲ್ಲಾ! 
ಕ್ಷೀರವುಳೆ ಪಶು ಕರುವನಗವಿ ಅರಿಯದ ಮೋಹದಂತಿದ್ದುದಲ್ಲಾ. 
ಹೇಳುವಲ್ಲಿ ಯುಕ್ತ ಕೇಳುವಲ್ಲಿ ಮುಕ್ತನೆಂಬುದೆಲ್ಲವೂ, 
ಅಜ್ಞಾನಭಾವಕ್ಕೆ ಬಂದುದಲ್ಲಾ! 
ನೀರ ಮೇಲಣ ಲಿಪಿಯ ಓದಬಲ್ಲವರುಂಟೆ? ಸಾರಾಯ ವೇದ್ಯರಿಗಲ್ಲದೆ? 
ಕನ್ನಡಿಯೊಳಗೆ ನೋಡೆ ಭಿನ್ನವಿದ್ದುದೆ ಅಯ್ಯಾ? 
ತನ್ನಕಣ್ನಿ ಂಗೆ ಕಾಣದಂತೆ ಇದ್ದಿ ತ್ತು 
ದರ್ಪಣದೊಳಗಣ ಬೆಳಗು. 
ಬೆಳಗಿನೊಳಗಣ ಬೆಳಗು, 
ಗುಹೇಶ್ವರನಿಪ್ಪೆಡೆಯ ತಿಳಿದು ನೋಡಿರೆ! Il ೭೪೮ | 


೧೪೪೩ 


ಮಧನದ ಲೀಲೆಯಲ್ಲಿ ಹುಟ್ಟುವುದೇ ಬ್ರ 
ಶ್ರುತಿ ಸ್ರ ತಿಗಳಿಗೆ ಅಳವಡದು ನೋಡಾ! 


ಹೆಚ್ಚಿನ ವಚನಗಳು ೪೯ 


ಪೃಥ್ನಿ ಯೊಳಗಿಲ್ಲದ ಅಚಲವಪ್ಪ ಘನವನು, 

ಸೆಚರಾಚರದಲ್ಲಿ ಭರಿತವೆಂತೆಂಬೆ? 

ಇಲ್ಲದ ಲಿಂಗವನಲ್ಲಲ್ಲಿಗೆ ಉಂಟುಮಾಡುವ 

ಈ ಲೀಲೆಯ ವಾರ್ತೆ ಎಲ್ಲಿಯದೊ ಗುಹೇಶ್ವರಾ? Il cv€ I 


೧೪೪೪ 


ಮನ ಉಂಟೆ ಮರುಳೆ ಶಿವಯೋಗಿಗೆ? 
ಮತ್ತೊಂದು ಮನಮಗ್ಗ ಉಂಟೆ ಶಿವಯೋಗಗಿಗೆ? 
ಇಲ್ಲದ ಮನವ ಉಂಟೆಂದು ನುಡಿದು, ಅಡಗಿಸೆದನೆಂಬ ಮಾತು 
ಮನವ ನೆಲೆಮಾಡಿ ತೋರುತ್ತದೆ. 
ಗುಹೇಶ್ವರನ ಅರಿದ ಶರಣಂಗೆ 
ತೋರಲಿಲ್ಲ ಅಡಗಲಿಲ್ಲ ಕೇಳಾ. ll ೭೫೦ | 


೧೪೪೫ 


ಮನಕ್ಕೆ ಮನ ಏಕಾರ್ಥವಾಗಿ, ಕಾಯಕ್ಕೆ ಕಾಯ ಸೆಮದರ್ಶನವಾಗಿ 
ಪ್ರಾಣಕ್ಕೆ ಪ್ರಾಣ ಸಮಕಳೆಯಾಗಿ ಇದ್ದವರಲ್ಲಿ 
ಮನ ವಚನ ಕಾಯದಲ್ಲಿ ಶಬ್ದಸೂತಕ ಹುಟ್ಟಿದಡೆ 
ಸೈರಿಸೆಬಾರದು ಕೇಳಾ. 
ನಮ್ಮ ಗುಹೇಶ್ವರಲಿಂಗದಲ್ಲಿ ನೀನು ಭಕ್ತನಾದ ಕಾರಣ, 
ಮುಳಿಸು ಮೊಳೆದೋರಿತ್ತು ಕಾಣಾ ಸಂಗನಬಸವಣ್ಣಾ 4 | ೭೫೧ 1 


೧೪೪೬ 


ಮನಮಗ್ಗ ವೆಂತಿರ್ಪದು ಅಂತೆ ಇರಬೇಕಲ್ಲದೆ 
ಮತ್ತೊಂದು ಮನವೆಂಬುದುಂಟೆ ಹೇಳಾ? 
ಅರಿದು ಮರೆದುದ ಅರಿದು ನುಡಿದು 
ಮರೆದೆನೆಂಬ ಜ್ಞಾನ (ಅಜ್ಞಾನ?) ವುಂಟೆ? 
ಗುಹೇಶ್ನರಲಿಂಗವು ನೆರೆ ಅರಿದೆನೆಂಬಲ್ಲಿ 
ಮನವ ಮರೆಮಾಡಿ ಕಾಡುವನು. ll ೭೫೨ ॥| 


೪೩೦ 


ಅಲ್ಲಮಪ್ರಭುದೇವರ ವಚನಸಂಪುಟ 


೧೪೪೭ 


ಮನ ಮನ ಒಂದಾಗಿ ಅರಿವು ಸೆಯವಾದ ಬಳಿಕ 
ಕೊಂಡಾಡಲಿಕ್ಕೆ ಇಂಬುಂಟೆ ಹೇಳಾ? ಶಬ್ದಕ್ಕೆ ತೆರಓಿಲ್ಲ! 


ಗುಹೇಶ್ವರಲಿಂಗದಲ್ಲಿ ಬೆರಸಿ, ಬೇರಿಲ್ಲ ಕಾಣಾ ಸಂಗನಬಸೆವಣ್ಣಾ. 


೧೪೪೮ 


ಮನ ಮನ ಒಂದಾಗಿ ತನು ತನು ಒಂದಾಗಿ ಬೆರಸಿದ ಬಳಿಕ, 
“ಕರೆಯಲಿಲ್ಲ ಕಾಲುವಿಡಿಯಲಿಲ್ಲ ಎಂದು ಅರಿದವರು, 


ಉಪಚರಿಸಿ ಬರಹೇಳಿದಡೆ ಅದೆ ಕೊರತೆ ನೋಡಾ! 


ಅಂಗದ ಕೈಯಲ್ಲಿ ಕ್ರೀ ಇರಲು ಮಾತಿನಲ್ಲಿ ಅದ್ವೈತವೆಂತಪ್ಪುದೊ? 


 ಆಗಾಗದ ಮುನ್ನವೆ ತಾನಾದೆನೆಂಬವರಲ್ಲಿಗೆ 


ನಮ್ಮ ಗುಹೇಶ್ವರಲಿಂಗವು ಅಡಿಯಿಡುವನಲ್ಲ. 
೧೪೪೯ 


ಮನ ಮನವ (ಘನವ?) ಬೆರಸಿದನುಭಾವ 
ಘನಕ್ಕೆ ಘನ ಒಂದಾಯಿತ್ತು ನೋಡಾ! 
ಅದು ತನ್ನಲ್ಲಿ ತಾನು ತೃಪ್ತಿ ಯಾದ ನಿಜವು (ನಿಲವು?) 
ನಿರ್ಣಯದ ಮೇಲೆ ನಿರ್ಧರವಾಯಿತ್ತು ನೋಡಾ. 
ಗುಹೇಶ್ವರಲಿಂಗದಲ್ಲಿ, 
ಚನ್ನಬಸವಣ್ಣ ನಿಂದ ಸುಖಿಯಾದೆನು. 


೧೪೫೦ 


ಮನ ಮನ ಬೆರಸಿದವರೆಂತಿಪ್ಪರಂತಿಪ್ಪರು. 
ಅವರ ಪರಿಯನರಿಯಬಾರದು ಕೇಳಾ. 
ಇದಿರಿಚ್ಛೆಯರಿಯದಿಪ್ಪರು. 
ಒಳೆಗೆ ನೋಡಿದರೆ ಬಟ್ಟಬಯಲಲ್ಲಿಪ್ಪರು. 
ಗುಹೇಶ್ವರನ ಶರಣರು ತಾವಿಲ್ಲದ ಮಹಿಮರೆಂಬುದ 
ನಿನ್ನಿಂದಲರಿದೆ ನೋಡಾ ಸಿದ್ಧರಾಮಯ್ಯಾ. 


೧೪೫೧ 


ಮನ ಮನ ಬೆರಸಿ ಸಮರತಿಯ ಸೆಂಗದಲ್ಲಿ ಸುಖಿಗಳಾಗಿಪ್ಪ 
ಶರಣರ ಸೆಂಗಸುಖವನು ಆ ಶರಣರೆ ಬಲ್ಲರಲ್ಲವೆ 


| ೭೫೩ | 


| ೭೫೪ 1 


| ೭೫ | 


| CHE FF 


ಹೆಚ್ಚಿನ ವಚನಗಳು ೪೩೧ 


ಕೆಲದಲ್ಲಿದ್ದವರಿಗೆ ಅರಿಯಬಹುದೆ? 
ನಿಜಗುಣಭರಿತ ಶಿವಶರಣರ ನಿಲವ 
ಕಂಡಿಹೆನೆಂದಡೆ ಕಾಣಬಹುದೆ? | ೭೫೭ 


೧೪೫೨ 


ಮನ ಮುಕ್ತಿ ವಿವೇಕವೆಬ ಅಕ್ಕಿಯನು ಗುಪಿತವೆಂಬ ಒರಳೊಳಗಿಕ್ಕಿ 
ಅಭಿನ್ನ ಮಥನವೆಂಬ ಒನಕೆಯಲ್ಲಿ ಥಳಿಸಿ ಕಲ್ಲಷವೆಂಬ ತೌಡ ಹಾರಿಸಿ, 
ಸಮತೆಯೆಂಬ ಸೆಲಿಲದಲ್ಲಿ ಜಾಳಿಸಿ, ಅಳುಪು ಎಂಬ ಹೆರಳ ಕಳೆದು 
ದಯಾಮೃತವೆಂಬ ಹಾಲಿನಲ್ಲಿ ಬೋನವ ಮಾಡಿ 
ಸೆಮರಸ ರುಚಿಕರದಿಂದ ಶಾಕಪಾಕಂಗಳಂ ಮಾಡಿ 
ನೆನಹಿನ ಲವಲವಕಿಯೆ ಅಭಿಗಾರವಾಗಿ 
ನಿರ್ಮಲವಂಬ ಶಿವದಾನವ ಗಡಣಿಸಿ ಕಾಯ್ದಿದ್ದ 
ಪಂಚೇಂದ್ರಿಯವೆಂಬ ಸೊಣಗ ಮುಟ್ಟ ದಂತೆ ಕಾಯ್ದಿ ದ ;ರಯ್ಯಾ. 
ಷಡುವಗ್ಗವೆಂಬ ತೊತ್ತಿರು ಮುಟ್ಟದೆಂತ ಕಾಯ್ದಿದ್ದರೆಯ್ಯಾ. 
ಅಷ್ಟಮದವೆಂಬ ಮಕ್ಕಳು ಮುಟ್ಟದಂತೆ ಕಾಯ್ದಿದ್ದ 
ಇನಿತು ಮುಖ್ಯವಾದ ಹೀನಂಗಳಾವೂ ಮುಟ್ಟದಂತೆ ಕಾಯ್ದಿದ್ದರಾಗಿ, 
ಈ ಬೋನ ಗುಹೇಶ್ವರಲಿಂಗಕ್ಕೆ ಅರ್ಪಿತವಾಯಿತ್ತು, ಕಾಣಾ 
ಚನ್ನ ಬಸೆವಣ್ಣಾ | ೭೫೮ || 


೧೪೫೩ 


ಮನವ ತೊಳೆದು ನಿರ್ಮಲವ ಮಾಡಿಹೆನೆಂಬ ಯೋಗವೆಂತುಟೊ? 
ಮನವ ಹಿಡಿದು ತಡೆದಿಹೆನೆಂಬವರ 
ಮರುಳುಮಾಡಿ ಕಾಡಿತ್ತು ನೋಡಾ ಮನವು! 
ಮನ ವಿಕಲ್ಪ ಜ್ಞ್ಞಾನದಿಂದರಿದು, 
ಅದ ಶುದ್ಭವ ಮಾಡಿಹೆನೆಂಬುದು ತಾನೆ ಮನ ನೋಡಾ. 
ನಮ್ಮ ಗುಹೇಶ್ವರಲಿಂಗದ ಅನುವನರಿದಿಹೆನೆಂಬವರು, 
ಮನವಿಲ್ಲದಿರಬೇಕು ನೋಡಾ ಸಿದ್ಧರಾಮಯ್ಯಾ. ll ೭೫೯ Il 


೧೪೫೪ 


ಮನವ ಮರೆದು ಮಾಡಿದಡೆ ಲಿಂಗರೂಪಾಯಿತ್ತು p 
ಧನವ ಮರೆದು ಮಾಡಿದಡೆ ಜಂಗಮರೂಪಾಯಿತ್ತು ” 
ತನುವ ಮರೆದು ಮಾಡಿದಡೆ ಪ್ರಸಾದರೂಪಾಯಿತ್ತು k 


೪೩೨ 


ಅಲ್ಲಮಪ್ರಭುದೇವರ ವಚನಸಂಪುಟ 


ಇಂತೀ ತ್ರಿವಿಧವನರಿದು ಮಾಡಿದಡೆ ಬಯಲು ರೂಪಾಯಿತ್ತು. 
ಮನವನರಿಯನಾಗಿ, ಲಿಂಗವನರಿತ. 

ಧನವನರಿಯನಾಗಿ ಜಂಗಮವನರಿತ. 

ತನುವನರಿಯನಾಗಿ ಪ್ರಸಾದವನರಿತ- 

ಈ ತ್ರಿವಿಧ ಸುಖವ ಮರೆದನಾಗಿ ಬಯಲೆಂದರಿತ. 

ಮನವನೆ ಲಿಂಗ ಒಳಕೊಂಡಿತ್ತು. 

ಧನವನೆ ಜಂಗಮ ಒಳಕೊಂಡಿತ್ತು. 

ತನುವನೆ ಪ್ರಸಾದ ಒಳೆಕೊಂಡಿತ್ತು - 

ಇಂತೀ ತ್ರಿವಿಧರೂಪವನು ಬಯಲು ಒಳಕೊಂಡಿತ್ತು ಗುಹೇಶ್ವರಾ. W೭೬0 ll 


೧೪೫೫ 


ಮನ ಸೆಂದಲ್ಲಿ ಬೇರೊಂದು ನೆನಹುಂಟೆ? 
ನೆನಹು ನಿಷ್ಟ ತಿಯಾದಲ್ಲಿ ಉಭಯವೆಂಬುದಕ್ಕೆ ಒಡಲಿಲ್ಲ, 
ಅದು ಸಲ್ಲದ ನೇಮ. 
ಗುಹೇಶ್ವರಲಿಂಗ ಅಲ್ಲಿ ಇಲ್ಲವೆಂಬುದಕ್ಕೆ 
ಅದೇ ಕುರುಹು. ll ೭೬೧ ॥| 


೧೪೫೬ 


ಮನಸುಖವನರಿಯನಾಗಿ ಲಿಂಗವೆಂದರಿದನು. 
ಧನಸುಖವನರಿಯನಾಗಿ ಜಂಗಮವೆಂದರಿದನು. 
ತನುಸುಖವನರಿಯನಾಗಿ ಪ್ರಸಾದವೆಂದರಿದನು. 
ಗುಹೇಶ್ವರಾ ನಿಮ್ಮ ಶರಣ ಸಂಗನಬಸವಣ್ಣ 


ಸ್ವೈಯಲಿಂಗವಾದ ಕಾರಣ. | ೭೬೨ ॥| 


೧೪೫೭ 


ಮರಹು ಬಂದಹುದೆಂದು ಪ್ರೀಗುರು ಕರಸ್ಥ ಲಕ್ಕಿ ಕುರುಹ ಕೊಟ್ಟಡೆ; 
ಆ ಕುರುಹು ನೋಟದಲ್ಲಿ ಅಳಿದು, 
ಆ ನೋಟ ಮನದಲ್ಲಿ ಅಳಿದು, 
ಆ ಮನ ಭಾವದಲ್ಲಿ ಅಳಿದು, 
ಆ ಭಾವ ಜ್ಞಾನದಲ್ಲಿ ಅಳಿದು, 
ಆ ಜ್ಞಾನ ಸಮರಸೆದಲ್ಲಿ ಅಳಿದ ಬಳಿಕ- 
ಇನ್ನು ಅರಿವ ಕುರುಹಾವುದು ಹೇಳಾ? 


ಹೆಚ್ಚಿನ ವಚನಗಳು ೪೩೩ 


ನೀನರಸುವ ಕುರುಹು ಎನ್ನ ಕರಸ್ಸ ಲದ ಲಿಂಗ, 

ಎನ್ನ ಕರಸೆ ಲ ಸಹಿತ ನಾನು ನಿನ್ನೊಳಗೆ ನಿರ್ವಯಲಾದೆ. 

ಎನ್ನ ನಿರ್ವಯಲ ಲಿಂಗ ನಿನಗೆ ಸಾಧ್ಯವಾಯಿತ್ತಾ ಗಿ; 

ನೀನೇ ಪರಿಪೂರ್ಣನ 

ನಿನ್ನಲ್ಲಿ ಮಹಾಲಿಂಗವು ಸಾಧ್ಯವಾಗಿ ಅದೆ. 

ಗುಹೇಶ್ವರ ಸಾಕ್ಷಿಯಾಗಿ, 

ನೀ ಬಯಸುವ ಬಯಕೆ ಸಂದಿತ್ತು ಕಾಣಾ ಸೆಂಗನಬಸೆವಣ್ಣಾ. cea | 


೧೪೫೮ 


೯ಲೋಕದ ಕವಿಗಳೆಲ್ಲರೂ ಎನ್ನ ತೊತ್ತಿ ನ ಮಕ್ಕಳು. 
ದೇವಲೋಕದ ಕವಿಗಳೆಲ್ಲರೂ ಎನ್ನ ಕರುಣದ ಕಂದಗಳು 
ಹಿಂದೆ ಮುಂದೆ ಆಡುವ ಕವಿಗಳೆಲ್ಲರೂ ಲೆಂಕ ಡಿಂಗರಿಗರು 
ಹರಿ ಬ್ರಹ್ಮ ರುದ್ರ ಈ ಮೂವರೂ ಎನ್ನ ಕಕ್ಷೆಯ ಒಕ್ಕಲು 
ಗುಹೇಶ್ವರಾ ನೀ ಮಾವ ನಾನಳಿಯ. | ೬೪ I 


೧೪೫೯ 


ಮತಣನ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು 
ಕರ್ತನಟಿ ಸಿದನಯ್ಯಾ ಒಬ್ಬ ಶರಣನ! 
ಆ ಶರಣ ಬಂದು ಕಲ್ಯಾಣವೆಂಬ ಶಿವಪುರವ ಕೈಲಾಸವ ಮಾಡಿ 
ರುದ್ರಗಣ ಪ್ರಮಥಗಣಂಗಳಲ್ಲರ ಹಿಡಿತಂದು 
ಅಮರಗಣಂಗಳೆಂದು ಹೆಸೆರಿಟ್ಟು ಕರೆದು, 
ಅಗಣಿತಗಣಂಗಳೆಲ್ಲರ ಹಿಡಿತಂದು, 
ಅಸೆಂಖ್ಯಾತರೆಂಬ ಹೆಸರಿಟ್ಟು ಕರೆದು, 
ಭಕ್ಕಿಯ ಕುಳಸ್ಪಲವ ಶ್ರುತದ್ಭಷ್ಟಪವಾಡದಿಂದ ಮೆರೆದು ತೋರಿ, 
ಜಗವರಿಯಲು ಶಿವಾಚಾರದ ಧ್ವ ಜವನೆತ್ತಿಸಿ 
ಮರ್ತ ಲೋಕ ಶಿವಲೋಕವೆರಡಕ್ಕ ನಿಚ್ಛ ತ ಣಿಗೆಯಾದನು. 
ಆ ಶಿವಶರಣನ ಮನೆಯೊಳಗಿಪ್ಪ sat ತಿಂಧಿಣಿಯ ಕಂಡು 
ಎನ್ನಮನ ಉಬ್ಬಿಕೊಬ್ಬಿ ಒಓಲಾಡುತ್ತಿದ್ದೆನಯ್ಯಾ! 
ನಮ ಗುಹೇಶ್ವರನ ಶರಣ ಸಂಗನಬಸವಣ್ಣನ 
ದಾಸೋಹದ ಘನವನೇನೆಂದೆನಬಹುದು ನೋಡಾ ಸಿದ್ಧರಾಮಯ್ಯಾ. | ೭೬% 1 


೪೩೪ 


ಅಲ್ಲಮಪ್ಪಭುದೇವರ ವಚನಸಂಪುಟ 


೧೪೬೦ 


ಮಸಿಯಿಲ್ಲದ ಗೂಡಿನೊಳಗೆ 
ಹೊಸಬಣ್ಣದ ಪಕ್ತಿಯ ಗೂಡನೈದೆ ಭಸ್ಮೆವ ಮಾಡಿ ನುಂಗಿ, 
ಶಿಶು ತಾಯ ಬಚೆಸೆಲಾಗಲಾ ತಾಯಿ ಶಿಶುವನೆ ನುಂಗಲಾ ಶಿಶು 
ಕೋಪದಿಂದಲಾ ತಾಯ ಐದೆ ನುಂಗಿ, 
ಹೊಸೆ ದೇಶದಿಂದೊಬ್ಬನಾರಯ್ಯ ಬಂದಾತ ಪೆಸರಿಲ್ಲದಂತಿಬ್ಬರನೈದೆ ನುಂಗಿ, 
ಬಸೆವ ಚೆನ್ನ ಬಸೆವ ಅನುಮಿಷ ಗುಹೇಶ್ವ ರ ಸೆಹಿತವಾಗಿ 
ಶಿಶುವಿನ ಕರೆಸ ಲದಲ್ಲಿ ಔಿಫಿಯಾದರು. ll cet 1 


೧೪೬೧ 


ಮಹಾಘನವೆ ತಾನಾದ ಬಳಿಕ ಪುಣ್ಯವಿಲ್ಲ, ಪಾಪವಿಲ್ಲ: 
ಸುಖವಿಲ್ಲ, ದುಃಖವಿಲ್ಲ: 
ಕಾಲವಿಲ್ಲ, ಕರ್ಮವಿಲ್ಲ; 
ಜನನವಿಲ್ಲ, ಮರಣವಿಲ್ಲ; 
ಗುಹೇಶ್ವರಾ ನಿಮ್ಮ ಶರಣಂಗೆ! ಆತ ಮಹಾಮಹಿಮ ನೋಡಯ್ಯಾ. ॥ ೭೬೭ ॥ 


೧೪೬೨ 


ಮಹಾಜ್ಞಾನದೊಳೆಗೆ ಪರಮಾನಂದ ನಿಜಬಿಂದು. 
ಆ ನಿಜದೊಳೆಗೆ ಪರಮಾಮೃತ ತುಂಬಿ 
ಮೊದಲ ಕಟ್ಟೆಯೊಡೆದು ನಡುವಳ ಕಟ್ಟೆಯನಾಂತುದು, 


: ಮೊದಲ ಕಟ್ಟಿಯು, ನಡುವಳ ಕಟ್ಟೆಯು ಒಡೆದು, 


ಕಡೆಯ ಕಟ್ಟಿಯನಾಂತುದ್ದು, 

ಮೊದಲ ಕಟ್ಟೆಯು, ನಡುವಳ ಕಟ್ಟಿಯು, 

ಕಡೆಯ ಕಟ್ಟೆಯು ಕೂಡಿ ಕಟ್ಟಿ ಕಟ್ಟಿಯನಾಂತುದು. 

ಈ ಮೂರು ಕಟ್ಟೆಯೊಡೆದ ಮಹಾಜಲವನು ಪರಮ ಪದವಾಂತುದು. 
ಪರಮ ಪದದಲ್ಲಿ ಎರಗಿ, 

ನಾನು ಪಾದೋದಕ ಸೆಂಬಂಧಿಯಾಗಿ, 

ಎನ್ನೆ ನಾನರಿಯದಾದೆ ಕಾಣಾ ಗುಹೇಶ್ವರಾ. 


| ೬೮ || 


ಹೆಚ್ಚಿನ ವಚನಗಳು ೪೩೫ 


೧೪೬೩ 


ಮಹಾಲಿಂಗಕ್ಕೆ ಮಜ್ಜ ನವೆಂದೇನು? 
ಪರಿಮಳದ ಲಿಂಗಕ್ಕೆ ಪತ್ರಿ ಪುಷ್ಪ ವೆಂನೇನು? 
ಜಗಜ್ಯೋತಿ ಲಿಂಗಕ್ಕೆ ದೀಪಾರತಿ ಎಂದೇನು? 
ಅಮೃತಲಿಂಗಕಾರೋಗಣೆ ಎಂದೇನು? 
ಗುಹೇಶ್ವರಲಿಂಗದಂತುವ ಬಲ್ಲವರಾರೊ? Il ೭೬೯ 


೧೪೬೪ 


ಮಾಡಿ ಮಾಟವ ಮರೆದು, ಕೂಡಿ ಕೂಟವ ಮರೆದು, 
ಬಯಲ ಸಮರಸದೊಳಗೆ ಬಯಲ ಬಯಲಾಗಿಪ್ಪವರಾರು ಹೇಳಾ 
ಬಸವಣ್ಣನಲ್ಲದೆ? 
ತನ್ನ [ಅ?] ಭಿನ್ನವ ಮಾಡಿ ಅನ್ಯವೇನೂ ಇಲ್ಲದೆ 
ತನ್ನ ತಾ ಮರೆದಿಪ್ಪವರಾರು ಹೇಳಾ 
ಬಸೆವಣ್ಣನಲ್ಲದೆ? 
ಗುಹೇಶ್ವರಾ ನಿಮ್ಮ ಶರಣ ಸಂಗನಬಸವಣ್ಣನ ನಿಲವಿಂಗೆ 
ನಮೋ ನಮೋ ಎಂಬೆನು. ll ೭೭೦ ॥ 


೧೪೬೫ 


ಮೂಡಿಹೆ ಮಾಡಿಹೆನೆಂಬನ್ನ ಬರ 
ತನ್ನ ಅವಧಿಗೆ ಬಂದುದನು ಅರಿವ ಪರಿ ಇನೆ ೦ತೊ? 
ಅಸೆಗ ನೀರಡಿಸಿ ನಿಂದಂತೆ ಆಗಬೇಡ ಮಾರಯ್ದಾ, 


ಶಿ 
ಗುಹೇಶ್ವರಲಿಂಗವ ಅರಿವುದಕ್ಕೆ. ll ೭೭೧ ॥l 


೧೪೬೬ 


ಮಾಡುವ ಭಕ್ತನಲ್ಲಿ ಕೂಡಿಪ್ಪ ಜಂಗಮವು. 
ಖೋಡಿಗಳೆವುತ್ತಿ ಪ್ರರು ಒಬ್ಬರನೊಬ್ಬರು, 
ತಮ್ಮವರ ತಾವರಿಯದ ಖಂಡಿತರು. 
ಒಡಲ ಗುಣಧರ್ಮದಿಂದ ಅನ್ನಾ ಸನ ಪಂಕ್ತಿಗೆ 
ಹೋರುವವರಿಗೇಕೆ ಶಿವನ ವೇಷ? 
ಜಂಗಮವೆನಿಸಿಕೊಳ್ಳವೆ ಚರಾಚರವೆಲ್ಲವು? 
ಅರಸನ ಹೆಸರಿನಲ್ಲಿ ಕರೆಯಿಸಿಕೊಂಡ ಅನಾಮಿಕನಂತೆ 
ನಾಮ ರೂಪ ಇರ್ದಡೇನಾಯಿತ್ತು? ಅಲ್ಲಿ ಶಿವನಿಲ್ಲ! 


೪೩೬ 


ಅಲ್ಲಮಪ್ರಭುದೇವರ ವಚನಸಂಪುಟ 


ಎಲ್ಲಾ ಅವನಿಯಲ್ಲಿ ಹೇಮವಿಪ್ರುದೆ? ಇಪ್ಪುದೊಂದು ಠಾವಿನಲ್ಲಿ. 

ಪರಮನ ವೇಷಕ್ಕೆ ತಕ್ಕ ಚರಿತ್ರವುಳ್ಳಲ್ಲಿ ಶಿವನಿಪ್ಪನು. 

ಅದೆಂತೆಂದಡೆ: 

"ಧಾರಯೇತ್‌ -ಸಮತಾಕಂಥಾಂ ಕ್ಷಮಾಖ್ಯಾಂ ಭಸ್ಮೆ ಘುಟಿಕಾಂ | 

ದಯಾ ಕಮಂತಲಮೇವ ಜ್ಞಾನದಂಡೋ ಮನೋಹರ: | 

ಭಿಕ್ಷಾಪಾತ್ರಂ ಚ ವೈರಾಗ್ಯಂ ಭಕ್ತಿ ಭಿಕ್ಷಾಂ ಚ ಯಾಚಯೇತ್‌ |” ಎಂದುದಾಗಿ 
ಅರಿವಿನ ಪೇಷವ ಜ್ಞಾನದಲ್ಲಿ ಧರಿಸಿ, ಕುರುಹಿನ ವೇಷವ ಅಂಗದಲ್ಲಿ ಧರಿಸಿ 

“ಭಕ್ತಿ ಭಿಕ್ಷಾಂದೇಹಿ” ಆದ ಅರಿವುಮೂರ್ತಿಗೆ ವೇಷವು ತಾ ಬೇಡ, 
ಗುಹೇಶ್ವರಲಿಂಗದ ಆಣತಿಯುಂಟಾಗಿ. ೭೭೨ 


೧೪೬೭ 


ಮಾಡುವ ಮಾಟದಿಂದವೆ ಬೇರೊಂದ ಅರಿಯಬೇಕು 
ಅರಿವಿಂಗೆ ನೆಮು ಗೆ ಒಡಗೂಡಬೇಕು. 
ಅರಿವಿಂಗೆ ನೆಮ್ಮುಗೆ ಒಡಗೂಡಿದ ಬಳಿಕ 
ಬಯಲ ಭ್ರಮೆಯ ಕಳೆದು 
ನಮ್ಮ ಗುಹೇಶ್ವರಲಿಂಗದಲ್ಲಿ ನಿಜಪದವನೆಯ್ಬುವುದು ಮಾರಖ್ಯಾ. ೭೭೩ | 


೧೪೬೮ 


ಮಾತೆಂಬುವು ಜ್ಯೋತಿರ್ಲಿಂಗ, ಸ್ಪ ೈರವೆಂಬುದು ಪರತತ್ವ; 
ತಾಳು ಓಷ್ಪ ಸಂಪುಟವೆಂಬುದು ನಾದಬಿಂದುಕಳಾತೀತ. 
ಗುಹೇಶ್ವರನ ಶರಣರು 
ನುಡಿದು ಸೂತಕಿಗಳಲ್ಲ ಕೇಳಾ ಮರುಳೆ. | ೭೭೪ 1 


೧೪೬೯ 


ಮಾಯಾಮಂಜಿನ ಜಲ ಉತ್ಸಿ ಸುಸುರಕ್ಕಿ ಬೀಜವಾಗಿ 
ಘಟಾಘಚಿತರ ಲಯಜನನವ ತನ್ನೊಳೆಗೆ ಮಾಡಿಸಿ 
ಕುಂಜರೆ ಬಂದು ಸಿಂಹಾಸನವ ಸೀಳಿದಂತೆ 
ನಿನ್ನಂಗದಲ್ಲಿ ನಿನ್ನನೆ ಕೊಲುವುದಾಗಿ- 
ರಂಜನೆಗೆ ಸಿಲುಕುಗೊಳಿಸಿ ಮಂಜಿನ ರಂಜಕನ ಮಾಡದ ಮುನ್ನ 
ನರಂಜನನಾಗು ಕಂಡಾ ನೀನು! 
ನೀನಂಜದೆ ನೆನೆ ಕಂಡಾ ಗುಹೇಶ್ವರನ. ೭೭೫ | 


ಹೆಚ್ಚಿನ ವಚನಗಳು ೪೩೭ 


೧೪೭೦ 


ಮಿಂದು ದೇವರ ಪೂಜಿಸಿಹೆನೆಂಬ ಸಂದೇಹಿ ಮಾನವಾ ನೀ ಕೇಳಾ, 
ಮೀಯದೆ ಮೀನು? ಮೀಯದೆ ಮೊಸಳೆ? 
ತಾ ಮಿಂದು ತನ್ನ ಮನ ಮೀಯದನ್ನ ಕೃರ 
ಈ ಬೆಡಗಿನ ಮಾತ ಮೆಚ್ಚುವನೆ ನಮ್ಮ ಗುಹೇಶ್ವರ? WH Sct ll 


೧೪೭೧ 


ಮುಕ್ತಿಗೆ ಮುಖವಾಗಿ ಯಃಕ್ತಿಗೆ ಹೊರಗಾಗಿ 
ಅರಿವಿಂಗೆ ಅರಿವಾಗಿಪ್ಪ ಭೇದವು 
ಎನಗೆ ಕಾಣಬಂದಿತ್ತು ನೋಡಾ. 
ನಿನ್ನ ಒಳಗ ಒರೆದು ನೋಡಿದಡೆ, 
ಒರೆಯಿಲ್ಲದ ಚಿನ್ನದ ಪರಿಮಳ ಎನ ಮನವನಾವರಿಸಿ 
ಪರಮಸುಖದ ಪರಿಣಾಮವನು ಒಳಕೊಂಡಿತ್ತು ನೋಡಾ. 
ಈ ಕುರುಹಿನ ಮೊಳೆಯ 
ಬರಿಯ ಬಯಲಲಿ ನಿಲಿಸಿ ನೋಡಿ ಕೂಡಾ, 
ನಮ್ಮ ಗುಹೇಶ್ವರನ ಶರಣ ಅಜಗಣ್ಣ ಮೊಳೆಗೆ 
ವೀನು ನಿರಾಳೆಸೆಂಗಿಯಾಗಿ. | cc 1 


೧೪೭೨ 


ಮುಕ್ತಿಗೆ ಮುಖವಾಗಿ ಯಕ್ತಿಗೆ ಹೊರಗಾಗಿ 
ಅರಿವಿಂಗೆ ಅರಿವಾಗಿಪ್ಪ ಭೇದ ಕಾಣಬಂದಿತ್ತು ನೋಡಾ! 
ಅರಿವರತು ಮರಹು ನಷ್ಟವಾಗಿಪ್ಪುದು ನಿನ್ನಲ್ಲಿ ಸೆನ್ನ ಹಿತವಾಯಿತ್ತು k 
ಗುಹೇಶ್ವರನ ಶರಣ ಅಜಗಣ್ಣ ನ ನಿಲವು 
ಬಯಲ ಬೆರಸಿದ ಮರೀಚಿಯಂತಾಯಿತ್ತು, 
ಬೆರಸಿ ನೋಡಾ ಬೇರಿಲ್ಲದೆ! | ೭೭೮ | 


೧೪೭೩ 


ಮುಖಮಧ್ಯದಲ್ಲಿ ನೇತ್ರ, 
ನೇತ್ರ ಮಧ್ಯದಲ್ಲಿ ಮನ, 
ಮನೋ ಮಧ್ಯದಲ್ಲಿ ತಾನು ತಾನಲ್ಲದೆ, 
ಮತ್ತೊಂದು ಸಾಕಾರವಿಲ್ಲದಂತಹುದು ತಾರಕ ಬ್ರಹ್ಮವು 
ಣ್‌ ಹಿ 
ಗುಹೇಶ್ವರಾ. ce | 


೪೩4೮ 


ಅಲಮಪ್ಪಭುದೇವರ ವಚೆನಸಂಪ್ರಟ 


೧೪೭೪ 
ಮುಗಿಲನೆಚ್ಚ' ಕೋಲು ಮುಗಿಲ ಮುಟ್ಟದೆ ಮರಳಿ ಬಿದ್ದಂತೆ, 
ಏರಿ ಜಾರಿ ಬೀಳುವ ಪ್ರಾಣಿಗಳು ಅತ್ತಲಾರು ಬಲ್ಲರೊ? 
ಹೊನ್ನು ಹೆಣ್ಣು ಮಣ್ಣೆಂಬ ಬಲೆಯಲ್ಲಿ ಬಿದ್ದವರು ಅತ್ತಲಾರು ಬಲ್ಲರೊ? 
ಗುಹೇಶ್ವರಾ, ನಿಮ್ಮ ಬಂದಿವಿಡಿದು ಸೆಯಖುಂದಿಯಾದೆನು! | ೭೮೦ |i 


೧೪೭೫ 


ಮುಗಿಲ ಮರೆಯ ಮಿಂಚಿನಂತೆ, 
ಬಯಲ ಮರೆಯ ಮರೀಚಿಯಂತೆ, 
ಶಬ್ದದ ಮರೆಯ ನಿಶ್ರಬ್ಧದಂತೆ, 
ಕಂಗಳ ಮರೆಯ ಚೆಳಗಿನಂತೆ, 
ಗುಹೇಶ್ವರ ನಿಮ್ಮ ನಿಲವು. | ೭೮೧ ॥ 


೧೪೭೬ 


ಮುಟ್ಟದ ಮುನ್ನ ನರರು, ಸುರರು, ಕೆನ್ನರರು 
ಮೊದಲಾದರೆಲ್ಲರೂ ಪಿಂಡವೆಂಬ ಭಾಂಡದಲ್ಲಿ 
ಅಡಗಿದರಾಗಿ 
ನಾನವರ ರೂಪಿಸೆಬಲ್ಲಿ. 
ದೇವಗಣ ಪ್ರಮಥಗಣ, ರುದ್ರಗಣಂಗಳೆಂಬವರೆಲ್ಲರೂ 
ಬ್ರಹ್ಮಾಂಡವೆಂಬ ಭಾಂಡದಲ್ಲಿ ಅಡಗಿದರಾಗಿ, 
ನಾನವರ ಭಾವಿಸೆಬಲ್ಲಿ. 
ಸೆತ್ಯರು, ನಿತ್ಯರು, ಮುಕ್ತರೆಂಬ ಮಹಾಮಹಿಮರೆಲ್ಲರೂ 
ಚಿದ್ಭಾಂಡವೆಂಬ ಭಾಂಡದಲ್ಲಿ ಅಡಗಿದರಾಗಿ, 
ನಾನವರನರಿದು ಬಲ್ಲೆ. 
ಇಂತೀ ತ್ರಿಭಾಂಡವನೊಳಕೊಂಡು ಆ ಅಖಂಡಿತದಿರವೆ 
ತಾನೆಂದರಿದ ಲಿಂಗೈಕ್ಯನ ರೂಹಿಸೆಲಿಲ್ಲಾಗಿ, 
ಭಾವಿಸಲಿಲ್ಲಾಗಿ, ಅರಿಯಲಿಲ್ಲ. 
ಅರಿವೆ ತಾನೆಂದರಿದ ಬಳಿಕ, ಗುಹೇಶ್ವರನೆಂಬುದು 
ಬಯಲು ನೋಡಾ! | ೭೮೨ ॥ 


ಹೆಚ್ಚಿನ ವಚನಗಳು ೪೯ 


೧೪೭೭ 


ಮುನ್ನ « ಎಂತಾಯಿತ್ತು? ಆಗದಡೆಂತಾಯಿತ್ತು? 
ತನ್ನ ತಾನು ಅರಸುತ್ತಿ ದ್ದಿ ತ್ತು. 
ತನ್ನ ಬಚಿ ಸಿಟ್ಟ ಬಯಕೆಯ ' ನಿಧಾನವ ಕಂಡು 
ತಾನೆ ಮಹವೆಂದು ತಿಳಿದುದು ನೋಡಾ. 
ಗುಹೇಶ್ವರಲಿಂಗ ತನ್ನುವ ತನ್ನಂತೆ ಮಾಡಿತ್ತು. ೭೮೩ | 


೧೪೭೮ 


ಮುನಿಯದಿರಿ ಮುನಿಯದಿರಿ ನಿಮಗೊಂದು ಯುಕ್ತಿಯ ಹೇಳಿಹೆನು, 
ಅದೆಂತೆಂದಡೆ: 
ನೀವೆನ್ನ ವಂಶೀಭೂತರಾದ ಕಾರಣ- ನಿಮ್ಮ ಹೆಚ್ಚು ಕುಂದು ಎನ್ನ ದಾಗಿ, 
ನಿಮ್ಮ ಆಸ್ಲಿ ನಾಸ್ತಿ ಎನ್ನ ದಾಗಿ, 
ನಿಮ್ಮ ಹನನಿವ ದ್ಧಿ ಎನ್ನ ದಾಗಿ. 
ಹಾವ ಹಡೆದಸೆರು ಬೇಲಿಯ ಹೊಗದೆ ಹೋಹುದೆ ಅಯ್ಯಾ? 
ವ್ಯಾಧನು ಸೂಸಲ ಚೆಲ್ಲಿ ಜಂತ್ರವ ಹೆಣ್ಣಿ, 
ಆಡಿಗಲ್ಲನೊಡ್ಡಿ ಹೋದಬಳಿಕ 
ಸೂಸೆಲ ಕಂಖಿಗೆ ಹೆಗ್ಗಣ ಬಂದು ಬಿದ್ದಂತೆ ಬಿದ್ದಿರಲ್ಲಾ ಮಾಯದ ಬಲೆಯಲ್ಲಿ! 
ಕೋಪವೆಂಬ ಅಡಗನೊಡ್ಡಿ ತಾಪವೆಂಬ ಅರೆಗಲ್ಲನಿರಿಸಿ 
ಹುಸಿಯೆಂಬ ಮೀಟುಗವಣೆಯ ಜಂತ್ರಿಸಿ, 
ಹೊನು ಹೆಣು ಮಣೆ ಂಬ ಅಡಿಗಲನೊಡ 

§ € ೧ Rd @ 
ಕೆಡಹಿದನಲ್ಲಾ ನಿಷ್ಪರುಣಿ ಮುಕ್ಕಣ್ಣ ವ್ಯಾಧನು! 
ಅದೆಂತೆಂದಡೆ, ಶಿವರಹೆಸ್ಯದಲ್ಲಿ: 
ನಿಸ್ಪಂಗತ್ತಂ ನರಾಭಾರೀ ನಿಸ್ಪೀಮಂ ನಿರುಪಾಧಿಕಂ! 

ನಿರ್ದೇಹೆಂ ನಿರ್ಮಲಂ ನಿತ್ಮಂ ಸೆತ್ಯಂ ಜಂಗಮಲಕ್ಷಣಂ॥ 
ಇಂತೆಂಬ ಶ್ರುತ್ಯರ್ಥವ ಕೇಳದೆ, 
ಜಂಗಮವಾಗಿ ಸುಳಿವ ಮರುಳುಗಳಿರಾ ಕೇಳಿರೆ, 
ಇದಕ್ಕೆ ಮತ್ತೆಯೂ ಶ್ರುತಿ: 
“ಸುಖಂ ಚ ಬಿಂದುಮಾತ್ರೇಣ ದುಃಖಂ ಪರ್ವತ ಏವ ಚ। 
ಹರಿಣೀಪಾದಮಾತ್ರೇಣ ಬಂಧನಂ ತು ಜಗತ್ತಯಂ॥ 
ಇಂತೆಂಬ ಶ್ರು ಶಿಗೊಳಗಾಗದೆ ಹೊನ್ನು ಹೆಣ್ಣು ಮಣ್ಣಿ ನಾಸೆಯಂ ಬಿಟ್ಟು 


೪೪೦ 


ಅಲ್ಲಮಪ್ಪಭುದೇವರ ವಚನಸಂಪ್ಪಟ 


ಕೋಪ'ತಾಪಮಂ ಬಿಟು, 

ಭ್ರಾಂತು ಭ ಶ್ರ ಮೆಯಂ ಬಿಟು 

ಜಂಗಮವಾಗಬೇಕು ಕಾಣಿರೆ ಮರುಳುಗಳಿರಾ. 

ಇಂತೀ ಷಡುಲೋಭದ ರುಚಿ ಹಿಂಗಿ ಜಂಗಮವಾದಲ್ಲದೆ 

ಭವ ಹಿಂಗದು ಕಾಣಾ ಗುಹೇಶ್ವರಾ. Il ೭6೪ 1 


೧೪೭೯ 


ಮುಸುರೆಯ ಮಡಕೆಯ ನೊಣ ಮುತ್ತಿ ಕೊಂಡಿಪ್ಪ ೦ತೆ, 
ಕಸವುಳ ಹೊಲದಲ್ಲಿ ಪಶುಗಳು ನೆರೆದಿಪುಂತೆ, 
ಅನ್ನ ಉದಕ ಹೊನ್ನು ವಸ್ತ್ರವುಳ್ಳ ದೊರೆಯ ಬಾಗಿಲಲ್ಲಿ 
ಬಹುಭಾಷೆಯ ಹಿರಿಯರುಗಳು ನೆರೆದುಕೊಂಡಿಪ್ಪ ರು. 
ಗುಹೇಶ್ವರಾ, ನಿಮ್ಮ ಶರಣರು ಆಶಾಪಾಶವಿರಹಿತರು! | ೭೮೫ | 


೧೪೮೦ 


ಮೂರರ ಹೊಲಿಗೆಯ ಬಿಚ್ಚಿ ಆರ ಮಾಡಲರಿಯರು! 
ಆರರ ತಿರುಳ ತೆಗೆದು ಒಂದರೊಳೆಗೆ ನಿಲಿಸೆಲರಿಯರು! 
ಐದರಮುಸುಕ ತೆಗೆದು ಐದರ ಕಳೆಯ ಕೆಡಿಸಿ, 
ಐದರ ನಿಲವನಡಗಿಸಿ ಮೂರುಸೆಂಕಲೆಯ ಕಳದು 
ಮೂರರ ಮುದ್ರೆಯನೊಡದು ಒಂದುಮುಖವಾಗಿನಿಂದಲ್ಲದೆ 
ಜಂಗಮವಾಗಲರಿಯರು ಕಾಣಾ ಗುಹೇಶ್ವರಾ. | cet Il 


೧೪೮೧ 


ಮೂರುಲೋಕಕೊಂದು ಪುಷ್ಟ! 
ಆ ಪುಷ್ಪದ ಬಂಡ ಉಣಬಂದ ತುಂಬಿಯ ನೋಡಾ! 
ತುಂಬುತ್ತ ಕೆಡಹುತ್ತಲ್ಫಿದಾವೆ ಅವು ತಮ್ಮ ಪೂರ್ವಜನ್ಮಂಗಳಿಗೆ! 
ಅದಕ್ಕ ಇಕ್ಕಿದೆನು ಒರೆಯ, 
ಕಟ್ಟಿದೆನು ತೊಡರ 
ಒಡದ ಬಿರುದು ಗುಹೇಶ್ವರಾ. ll ೭೮೭ ॥| 


೧೪೮೨ 


ಮೂರುಲೋಕದ ಧೀರೆ ನಿದ್ರಾಂಗನೆ, 
ಎಲ್ಲರನೂ ಹಿಂಡಿ ಹೀರಿ ಪ್ರಾಣಾಕರ್ಷಣೆಯ ಮಾಡಿ, 


ಹೆಚ್ಚಿನ ವಚನಗಳು ೪೪ 


ಕಟ್ಟಿ ಕೆಡಹಿದಳಲ್ಲಾ! 

ಇವಳ ಗೆಲುವ ಧೀರನಾರುವನೂ ಕಾಣೆ 

ಇವಳ ಬಾಣಕ್ಕೆ ಗುರಿಯಾಗಿ 

ಏಳುತ್ತ ಬೀಳುತ್ತ ಲಿದ್ದರು ಎಲ್ಲರೂ-ಗುಹೇಶ್ವರಾ. | ೭೮೮ | 


೧೪೮೦೩ 


ಮೂಲ ಮಂತ್ರವ ಕರ್ಣದಲ್ಲಿ ಹೇಳಿ 
ಪೀ ಗುರು ಶಿಷ್ಯನಂಗದ ಮೇಲೆ ಲಿಂಗ ಪ್ರತಿಷ್ಟೆಯ ಮಾಡಿದ ಬಳಿಕ 
ತನುವಿನೊಳಗೆ ಲಿಂಗ ಬೇರಿಪ್ರುದೆಂಬ 
ವ್ರತಗೇಡಿಯ ಮಾತ ಕೇಳಲಾಗದು. 
ಒಳಗಿಪ್ಪ ನೆ ಲಿೀಗದೇವನು? 
& ಮಲಮೂತ್ರದ ಹೇಸಿಕೆಯೊಳೆಗೆ, 
ಪ್ರಾಣವಿಪ್ಪು ದಲ್ಲದೆ ಲಿಂಗವಿಪ್ಪು ದೆ? 
ಆ ಪ್ರಾಣನ ತಂದು, ತನ್ನ ಇಷ್ಟಲಿಂಗದಲ್ಲಿರಿಸಿ 
ನೆರೆಯಬಲ್ಲರೆ ಆತನೆ ಪ್ರಾಣಲಿಂಗಸೆಂಬಂಧಿ. 
ಇಷ್ಟಿಲ್ಲದವರ ಮೆಚ್ಚುವನೆ ನಮ್ಮ ಗುಹೇಶ್ವರ ಲಿಂಗವು? ೭೮೯ | 
೧೪೮೪ 
ಮೃಡನೆ ನಿಮ್ಮ ಪುರಾತನರ ಕಾಣುತ್ತ, 
ತಡೆಯವೆ ಇದಿರೆದ್ದು ಹೊಡವಡೆನಾಗಿ ಬಿಡದು ನಾಚಿಕೆ. 
ಸುಡಲಿಕೆನ್ನ ನುಡಿಹ, 


ಸೆಡಿಲದೆನ್ನ ಅಹಂಕಾರ ನೋಡ 4 


ಬಡೆಮನೆದವನ ಜಡಿದು ನಡೆಸೆಯ್ಯಾ ಗುಹೇಶ್ವರಾ. | ೭೯೦ ॥ 


೧೪೮೫ 


ಮೇರುಗಿರಿಗಳೆಲ್ಲವೂ ಪ್ರಮಥರೊಡವೆ. 
ರಜತಗಿರಿಗಳೆಲ್ಲವೂ ಪುರಾತರೊಡವೆ. 
ಚತುರ್ದಶ ಭುವನವೆಲ್ಲವೂ ಲಿಂಗದೊಡವೆ. 
ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ 
ಅಚ್ಚಿನ ಮೊಳೆ ಬಾಣಸೆದ ಮನೆ. 
ತನುಮವನಧನಂಗಳೆಲ್ಲವು ನಮ್ಮ ಗುಹೇಶ್ವರಲಿಂಗದ ಸೂಮ್ಮು, 
ನೀನೇನ ಕೊಟ್ಟು ಭಕ್ಕನಾದೆ ಹೇಳಾ ಬಸವಣ್ಣಾ? | ೭೯೧ 1 


೪೪೨ 


ಅಲ್ಲಮಪ್ರಭುದೇವರ ವಚೆನಸ ಹಟ 


೧೪೮೬ 


ಯುಕ್ತಿ ಯ ಕೇಳಿದಡೆ ಭಕ್ತಿಯ ತೋರಿದ. 
ಭಕ್ಕಿಯ ಇೇಳಿದಡೆ ಯುಕ್ಕಿಯ ತೋರಿದ. 
ನಿತ್ಯವ ಬೆಸಗೊಂಡಡೆ ಅತ್ರ ತ್ತಲೋಸೆರಿಸಿದ. 
ಗುಹೇಶ್ವರನ ಶರಣ ಬಸೆವಣ್ಣ, 
ಮರೆಗೆ ಮರೆಯನೊಡ್ಡಿ ಜಾರಿದನು. 
ಬಸವಣ್ಣನ ಪರಿ ಎಂತು ಹೇಳಾ ಮಡಿವಾಳ ಮಾಚಯ್ಯಾ. 2೨ I 


೧೪೦೭ 


ಯುಗದ ಉತ್ಸಾಹವ (ಉತ್ಸವವ?) ನೋಡಿರೆ! 
ಪಂಚಶಕ್ತ್ಕಗಳಿಗೆ ಪಂಚಪ್ರಧಾನರು. 
ಅವರ ಆಗುಹೋಗನು ಆ ಶರಣನೆ ಬಲ್ಲ. 
ಆ ಶರಣನು ತಾನು ತಾನಾಗಿ ಆರು ದರುಶನಕ್ಕೆ ಯಾಚಕನಲ್ಲ! 
ಮೂರು ದರುಶನಕ್ಕೆ ಮುಯಾನುವನಲ್ಲ, 
ವೇದ ಶಾಸ್ಪಾೂಗಮ ಪುರಾಣ ಛಂದಸ್ಸು, 
ನಿಘಂಟುಗಳೆಂಬುವಕ್ಕೆ ಭೇದಕನಲ್ಲ. 
ಅದೆಂತೆಂದಡೆ: ಅವರ ಅಂಗದ ಮೇಲೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ. 
ಪ್ರಸಾದವಿಲ್ಲ ಪಾದೋದಕವಿಲ್ಲದ ಭಾಷೆ. 
ಆ ಗುರು ಲಿಂಗ ಜಂಗಮ ಪ್ರ 'ಸಾದೆ ಪಾದೋದಕ ಏಕಾರ್ಥವಾದ ಕಾರಣ 
ಪ್ರಾಣಿಗಳೆಲ್ಲವು ಪ್ರಣಮಂಗಯ್ಯುತ್ತಿ ~ ವು, 
ಜಿವಿಗಳೆಲ್ಲವು ಜಯ ಜೀಯಾ ಎನುತ್ತ ದವು. 
ಆತ್ಮಂಗಳೆಲ್ಲ ಅನುವ ಬೇಡುತ್ತಿದ್ದವು. 
ಗುಹೇಶ್ತರಾ ಸೆಂಗನಬಸೆವಣ್ಣ ನ ಪಾದಕ್ಕೆ 
ಈರೇಳುಭುವನವೆಲ್ಲವೂ ಜಯ ಜೀಯಾ ಎನುತ್ತಿ ದ್ದವು. | ೭೯೩ 1 


೧೪೮೮ 


ಯೋಗದಾಗೆಂಬುದ ಮುನ್ನವೆ ಹೊದ್ದ ದ ಯೋಗಿಯೆ ಶಿವಯೋಗಿ. 
ಮೂಗ ಕಂಡ ಕನಸಿನ ಸ್ನೇಹದಂತೆ, 
ಮುಗ್ಯೆಯ ಮನ ಹರುಷದ ರತಿಯಂತೆ, ಸೆಂಧಾನದಂತೆ; 
ನಡು ಬಟ್ಟೆಯ ಮೂರು ನಡೆಗಳಲ್ಲಿ ಬರಿಗೆಯ್ದ ಡೆ 
ನಡೆಯೊಂದೆ ಸೆಸಿನ ಕಂಡಾ. 
ಒಂದು ಮೂರು ಮಾಡಿದಡೆಯೂ ಒಂದೆ ಕಂಡಾ. 


'ಚ್ಲಿನ ವಚನಗಳು ೪೪ 


ಮೂರಾರಾದಡೆಯೂ ಒಂದೆ ಕಂಡಾ. 

ಆರು ಮೂವತ್ಲಾರಾದಡೆಯೂ ಒಂದೆ ಕಂಡಾ. 

ನಿನ್ನ ಅವಯವಂಗಳೆಲ್ಲ ಒಂದೆ ಕಂಡಾ. 

ನಿನ್ನ ಅರಿವು ಹಲವಾದಡೆ ಅರಿವು ನಿನಗೊಂದೆ ಕಂಡಾ. 

ಕತ್ತಲೆಯೆ ಮನ, ಮಾಯೆಯೆ ಕಾಡುವ ನಿದ್ರೆ. 

ಜಾಗರವಾಗಿ ಕಂಗೆಡಿಸಲು, ಕಂಗಳ ಹರವರಿಯಲು, 

ಮನವ ಮಣ್ಣಿ ಸು ಕಂಡಾ. 

ಗುಹೇಶ್ವರ ತಾನಾದ ಮುಗ್ಗ ತನಕ್ಕೆ ಕಡೆಮೊದಲುಂಟೆ? ೭೯೪ 


೧೪೦೮೯ 


- ಯೋಗ ವಿಯೋಗವೆಂಬ ಹೊಲಬ ಬಲ್ಲವರನಾರನೂ ಕಾಣೆನು. 
ನವನಾಳದ ಸುಳುಹ ತಿಳಿದಹೆನೆಂಬುದು ಯೋಗವಲ್ಲ. 
ಐವತ್ತೆರಡಕ್ಷರದ ಶಾಸೆನವ ತಿಳಿದು ನೋಡಿ, 
ಹೃದಯಕಮಲಕರ್ಣಿಕೆಯಲ್ಲಿ ಸಿಲುಕಿದೆನೆಂಬುದು ಯೋಗವಮಲ್ಲ. 
ಬಹಿರಂಗವೆಂಬಡೆ ಕ್ರೀಯಾರಹಿತ (ಬದ್ಧ?) ಅಂತರಂಗವೆಂಬಡೆ ವಾಜ್ಮನೋತೀತ 
ಗುಹೇಶ್ವರನೆಂಬ ಲಿಂಗವು ಷಡುಚಕ್ರದ ಮೇಲಿಲ್ಲ ಕಾಣಾ 
ಸಿದ್ಧರಾಮಯ್ಯಾ. | ೭೯೫ | 
೧೪೯೦ 
ಯೋಗ ಶಿವಯೋಗವೆಂದೆಂಬರು, 
ಯೋಗದ ಹೊಲಬನಾರು ಬಲ್ಲರಯ್ಯಾ? 
ಹೈದಯಕಮಲ ಮಧ್ಯದಲ್ಲಿ ಭ್ರಮಿಸುವನ ಕಳೆದಲ್ಲವೆ 
ಯೋಗವೆಂತಪ್ಪು ದೊ? 
ಐವತ್ತೆರಡಕ್ಷರದ ಲಿಪಿಯ ಓದಿ ನೋಡಿ ತಿಳಿದಲ್ಲದೆ 
ಯೋಗವೆಂತಪ್ಪುದೊ? | 
ಆರುನೆಲೆಯ ಮೇಲಿಪ್ಪ ಮಣಿಮಾಡದೊಳಗೆ ಇರಬಲ್ಲಡೆ 
ಅದು ಯೋಗ! 
“ಸೋಹಂ? ಎಂಬಲ್ಲಿ ಸುಳುಹೆಡಗಿ ಮನ ನಷ್ಟವಾಗಿರಬಲ್ಲ ಕಾರಣ, 
ಗುಹೇಶ್ವರಲಿಂಗದಲ್ಲಿ ನೀನು ಸ್ವತಂತ್ರಧೀರನೆಂಬುದು 
ಕಾಣಬಂದಿತ್ತು ನೋಡಾ ಸಿದ್ಧರಾಮಯ್ಯಾ. Il ೭೯೬ || 


ಅಲ್ಪ್ಲಮಪ್ಪ ಯುದೇವರ ವಚನ ವಸ ಪಟ ಮ 
೧೪೯೧ 


ಯೋನಿಗ್ರಾಮದಲ್ಲಿ ಹುಟ್ಟಿ ದೇಹಪ್ರಪಂಚವನರಿಯದೆ 
ಭಕ್ತ ರೆಂತಾದಿರಿ ಭೋ! 
ಭಕ್ತಿ ಷಟ್ಟ ಇ ಲದ ಭೇದವ ನಿಶ್ಚೆ ಸಲರಿಯದೆ 
ಜಂಗಮವೆಂತಾದಿರಯ್ಯಾ? 
ನಃ ಕಾಮಿಯಾಗಿ ನಿಃ ಪ್ರಿಯನಾಗಿ ನಿರ್ಮೊೋಹಿಯಾಗಿ, 
ನಿರಾಶ್ರಿತನಾಗಿ ನಿರ್ಲೇಪನಾಗಿ, 
ಉಭಯಗುಣ ರಹಿತನಾಗಿ, 
ಸರ್ವಾಂಗದಲ್ಲಿ ನಿರ್ಮೋಹಿಯಾಗಿ, 
ತನು ಮನ ಧನ ಸುಖಾದಿಗಳ ನಿರ್ವಹಿಸಿ, 
ಬಂದುದನೆ ಪರಿಣಾಮಿಸಿ ಇರಬಲ್ಲಡೆ ಜಂಗಮಸ ಸೈಲವಹುದು. 
ಆತನೆ ಜಂಗಮವೆಂಬುದಾಗಿತ್ತಾ ಗಿ 
ಗುಹೇಶ್ವರ ಲಿಂಗ ತಾನೆಂಬೆ. ll ೭೯೭ 1 


೧೪೯೨ 


ರಂಜಕರೆಲ್ಲರು ರತ್ನ್ನವ ಕೆಡಿಸಿ ಅಂಧಕಾರದಲ್ಲಿ ಬಂದರಸುವರು. 
ಅದರಂದ ತಿಳಿಯದು, ಛಂದ ತಿಳಿಯದು. 
ಬಂದ ಬಟ್ಟೆಯಲಿ ತೊಳಲುವರು. 
ಸೆಂದೆಗವಿಡಿದು ಸಂದವರೆಲ್ಲ ಅಂದಂದಿಗೆ ದೂರ ಗುಹೇಶ್ವರಾ. | ೭೯೮ 1 


೧೪೯೩ 


ರತ್ನದೀಪ್ರಿಯಾದಡೇನು? ಬಂಧಿಸಿದ ಕುಂದಣದಲ್ಲಿಯೆ ಸಂದಿರಬೇಕು. 
ಸ್ವಾದುರಸದ ರುಚಿಯನೀವ ಫಲವೆಂದಡೇನು ವ್ಯ ಕ್ಷವಲ್ಲದನ್ನ ಕೃರ? 
ಚಿತ್ರಸೌಂದರ್ಯ ನೋಟಕೆ ಸುಖವೆಂದಡೇನು 
ಭಿತ್ತಿಯ ಪಟ ಮುಖ್ಯಸ್ಥಾ ನವಿಲ್ಲದನ್ನ ಕೃರ? 
ಅಂಜನ ಸಿದ್ದಿ ಯಿಂ ನಿಧಾನವ ಕಂಡಡೇನು 
ಸಾಧನ ಕ್ರೀಯಿಂದ ಸಾಧ್ಯವ ಮಾಡಿಕೊಳ್ಳದನ್ನಕ್ಕರ? 
ಇದು ಕಾರಣ-- 
ಕಾಯದ ಕರಸೆ ಲಕ್ಕ ಇಷ್ಟಲಿಂಗಸಾಹಿತ್ಯವಲ್ಲದಿದ್ದ ಡೆ, 
ನರವಯವಾದ ಜ್ಞಾ ನಯೋಗದ ಕೂಟ ಸ ಸಾಧ್ಯವಾಗದು. 


ಇದು ಕಾರಣ- 
ಕ್ರಿಯಾಲಿಂಗಸೆಂಬಂಧವೆ ಭಕ್ತಂಗೆ ಮತವು, ಇದೇ ದೇಹೆಶೌಚವು! 


ಹೆಚ್ಚಿನ ವಚನಗಳು ೪೪೫ 


ನಮ್ಮ ಗುಹೇಶ್ವರನ ಶರಣರ ಮನ ಒಪ್ಪು ವಂತೆ 
ಸಿದ್ಧರಾಮಯ್ಯಂಗೆ ಲಿಂಗಸಾಹಿತ್ಯವ ಮಾಡಾ ಚನ್ನ ಒಸೆವಣ್ಣಾ ಮ | ೭೯೯ 


೧೪೯೪ 


ರವಿಕಾಂತಿಯ ಪ್ರಭೆ ಪಾಷಾಣವ ಕೂಡಿ ರಶ್ನವೆನಿಸಿಕೊಂಬಂತೆ 
ಅರಿವ ಜ್ಞಾನ ಮಾಡುವ ಸತ್ಚಿ ಯಿಂದಲ್ಲದೆ 
ಆ ಸಾಕಾರದ ಪಟಲವು ಹರಿಯದು. 
ಈ ರವಿಕಾಂತಿಯ ಪ್ರಭೆಯಿಲ್ಲದಿದ್ದ ಡೆ 
ಆ ಪಾಷಾಣಕ್ಕೆ ರತ್ತವೆಂಬ ಕುಲ ಮುನ್ನವೇ ಇಲ್ಲ. 
ರವಿಕಾಂತಿಯ ಪ್ರಭೆಯಡಗೂದಕ್ಕೆ ಪಾಷಾಣ ಹೇಂಗೆ 
ಅರಿವಡಗೂದಕ್ಕೆ ಕುರುಹೆಂಬ ನಾಮ ಹಾಂಗೆ. 
ಆ ಉಭಯವಡಗಿ ಕುರುಹಿಲ್ಲದಿದ್ದಡೆ ಮತ್ತೆ 
ನಮ್ಮ ಗುಹೇಶ್ವರನೆಂಬ ಮಾತಿನ ಕುರುಹಿಲ್ಲದಿರಬೇಕು. 
ಕಾಣಾ ಎಲೆ ಅಂಬಿಗರ ಚೌಡಯ್ಯ. I ೮೦೦ | 


೧೪೯೫ 
ರಾಗವಡಗಿ ತಾಮಸ ನಿಂದು, ಆಹೆಂಕಾರದ ಗಿರಿ ಉಡುಗಿ, 
ಮಾತಿನ ಬಣವೆಯ ಮೆದೆಯ ಸುಟ್ಟುರುಹದೆ, 


ಕಾಯ ಕರ್ಮದಲ್ಲಿ ಸವೆಯುತ್ತ, ಜೀವ ಸಕಲ ಸೆಂಸಾರದಲ್ಲಿ ನೋಯುತ್ತ [ಇದ್ದಡೆ) 
ಮತ್ತೆ ಭಾವಶುದ್ಧವುಂಟೆ ಗುಹೇಶ್ವರಲಿಂಗಕ್ಕೆ? ll 600 I 


೧೪೯೬ 


ರಾತ್ರಿಯೆಂಬ ಹುತ್ತಿ ನೊಳೆಗೆ ನಿದ್ರೆಯೆಂಬ ಕಾಳೋರಗ, 
ಹೆಡೆಯನೆತ್ತಿ ಆಡಿ ಅಟ್ಟಿ ಕಚ್ಚಲೊಡನೆ 
ಅಂಜನಸಿದ್ದರ ಅಂಜನ ಕರಗಿತ್ತು, ಘಟಿಕಾಸಿದ್ದರ ಘುಟಿಕೆ ಉರುಳಿತ್ತು 
ಯಂತ್ರಿಗಳ ಯಂತ್ರ ಅದ್ದಿ ಹೋಯಿತ್ತು, 
ಮೆಂತ್ರಿಗಳ ಮಂತ್ರ ಮರೆತು ಹೋಯಿತ್ತು 
ಔಷಧಿಕರ ಔಷಧವನು ಆಳಿಗೊಂಡಿತ್ತು, 
ಸರ್ವ ವಿದ್ದಾಮುಖದ ಜ್ಯೋತಿ ನಂದಿತ್ತು, 
ಇದರ ವಿಷವ ಪರಿಹರಿಸುವರನಾರನೂ " ಣೆ. 
ಈ ರಾಹುವಿನ ವಿಸದಲ್ಲಿ ತ್ರಿಭುವನವೆಲ್ಲ 
ಮೂರ್ಛಿತವಾಗುತ್ತಿಹುದು ಗುಹೇಶ್ವರಾ. Il 60೨ || 


೪೪೬ | ಅಲ್ಲಮಪ್ರಭುದೇವರ ವಚನಸಂಪುಟ 
೧೪೯೭ 


EE ರು, ನೀವು ಕೇಳಿ, 
ನಿಚ್ಛಕ್ಕೆ ನಿಜಹುಸಿಯ ಕಂಡೆವಲ್ಲಾ! 
ವಾಯು ಬೀಸುವಲ್ಲಿ ಆಕಾಶ ಬಲದಲ್ಲಿ 
ಲಿಂಗಾರ್ಪಿತ ಮುಖವನರಿಯರಲ್ಲ. 
ಭೋಜನವನುಂಡು ಭಾಜನವನಲ್ಲಿಟ್ಟು ಹೋಹ 
. ಹಿರಿಯರ ವ್ರತಕ್ಕೆ ಅದೇ ಭಂಗಕಾಣಾ ಗುಹೇಶ್ವರಾ. | ೮೦೩ | 


೧೪೯೮ 


ರೂಪಿಂಗೆ ಕೇಡುಂಟು ನಿರೂಪಿಂಗೆ ಕೇಡಿಲ್ಲ. 
ರೂಪು ನಿರೂಪನೊಡಗೂಡುವ ಪರಿ ಎಂತು ಹೇಳಾ? 
ಅಸೆಂಬಂಧ ಸೆಂಬಂಧವಾಗಿ ಇದೆ. 
ದೇಹ ಇಂದ್ರಿಯವೆಂಬ ಜಾತಿಸೊತಕವಿರಲು 
ಗುಹೇಶ್ವರಲಿಂಗವ ಮುಟ್ಟಬಾರದು ಕೇಳವ್ವಾ. Il ೮೦೪ 


೧೪೯೯ 


ರೂಪಿಂಗೆ ಬಂದು ನಿಂದುದು ಮಾತಿಂಗೆ ಒಡಲಾಯಿತ್ತು. 
ಮಾತಿಗೆ ವೇಧಿಸಿದ ಮನ ರಾಟಾಳದ ಕುಂಭದಂತೆ. 
ಅದ ನೇತಿಗಳೆದು ನಿಂದಲ್ಲಿ 
ಗುಹೇಶ್ವರಲಿಂಗ ತಾನೆ ಸಂಗನಬಸೆವಣ್ಣಾ. (Weep 


೧೫೦೦ 


ರೂಪೆಂದಡೆ ನಷ್ಟ, ನಿರೂಪೆಂದಡೆ ಶೂನ್ಯ. 
ರೂಪು ನಿರೂಪನತಿಗಳೆದ ರೂಪ ಕಾಬಡೆ 
ಗುಹೇಶ್ವರಲಿಂಗದಲ್ಲಿ ತನ್ನ ರೂಪನತಿಗಳದು ಕಾಣಬೇಕು ಕಾಣಾ 
ಸಿದ್ಧರಾಮಯ್ಯಾ. I Sot I 


೧೫೦೧ 


ಲಿಂಗಗಂಭೀರ ಸುನಾದವಿ ತನುಗುಣ ಚರಿತ್ರ 
ಜಂಗಮಗಂಭೀರ ಅನಾಹುತವೆ ಮನಗುಣ ಸ್ವಭಾವ. 
ಈ ಎರಡರ ಸೆಂಬಂಧವೆ ಒಡಲು. 
ಪರಮಾನಂದ ಜಲದಲ್ಲಿ ಅಲುಬಿ, ಮಹಾಪ್ರಕಾಶದಲ್ಲಿ ಆರಿಸಿ 


ಹೆಚ್ಚಿನ ವಚನಗಳು ೪೪೭ 


ಅನಾಹತ ಮಥನದಲ್ಲಿ ಘೆಟ್ಟಿಸಿ ಆ ವಸ್ತ್ರವ ಎನಗೆ ಕೊಟ್ಟಡೆ 

ಉಡದ ಮುನ್ನವೆ ಉರಿ ಹತ್ತಿತ್ತು ನೋಡಾ! 

ಆ ಉರಿಯು ಕಣ್ಣಿ ಗೆ ಕಾಣಬಾರದು ಮನಕ್ಕೆ ನೆನೆಯಬಾರದು. 

ಉರಿ ಉಂಟು ಉಪ್ಲೃವಿಲ್ಲದ ಆ ಸ್ವಯಂ ಜ್ಯೋತಿಯ 

ನಿಜನಿವಾಸದಲ್ಲಿ ನಿಶ್ಚಿಂತನಾಗಿದ್ದು , ಮಡಿವಾಳನ ಕೃಪೆಯಿಂದ 

ನಾನು ಬದುಕಿದೆನು ಕಾಣಾ ಗುಹೇಶ್ವರಾ. | ೮೦೭ 


೧೫೦೨ 


ಲಿಂಗ ಜಂಗಮವ ಪೂಜಿಸಿ ಭಕ್ತನಾದೆನೆಂದಡೆ. 
ಸದಾಚಾರವಿರಬೇಕು ನೋಡಾ. 
ಆ ಸೆದಾಚಾರಕ್ಕೆ ಭೃ ಚಾರವೆ ಮೊದಲು ನೋಡಾ. 
ವಿಶ್ವಾಸೆವುಳ್ಳ ಭಕ್ತಿಗೆ ಹೊರೆಯಿಲ್ಲ! 
ಅಲಂಕಾರವೆಂಬ ಅಲಗ ಹಿಡಿದು ಮಾಡುವ ಭಕ್ತಿ ತನ್ನನೆ ಇರಿವುದು 
ಗುಹೇಶ್ವರನೆಂಬ ಹಗೆಯ ಗೆಲುವಡೆ 
ಅರಿವೆಂಬ ಅಲಗ ಅವಧಾನ ತಪ್ಪದೆ ಹಿಡಿಯಬೇಕು ನೋಡಾ 
ಸಂಗನಬಸವಣ್ಣಾ A Il S06 Il 


೧೫೦೩ 


ಲಿಂಗ ಜಂಗಮವೆಂಬ ಸೆಕೀಲವ ಅರಿದು 
ಲಿಂಗಾರ್ಚನೆ ಜಂಗಮಾರ್ಚನೆಯ ಮಾಡಲು 
ಆ ಲಿಂಗ ಜಂಗಮದೊಳಡಗಿ, 
ಆ ಜಂಗಮ ಪರಾಪರವೆಂದರಿದು ತೋರಿತ್ತು 
ಆ ಜಂಗಮವೆಂಬ ಘನವು ನಿಮ್ಮೊಳೆಡಗಿದ ಕಾರಣ, 
ಗುಹೇಶ್ವರಾ, ನಿಮ್ಮ ಅನುವನರಿದು 
ಸೆಂಗನಬಸವಣ್ಣ ನು ತನ್ನ ಪ್ರಸಾದವನಿಕ್ಕಿದಡೆ 
ನಿಮ್ಮ ಪ್ರಮಥರೆಲ್ಲರು ಜಯ ಜಯ ಎನುತಿರ್ದರಾಗಿ 
ನಾನು ಬಸೆವಣ್ಣ ೦ಗೆ ನಮೋ ನಮೋ ಎನುತಿರ್ದೆನು. Il 62೯ Il 


೧೫೦೪ 


ಲಿಂಗದ ಪೂರ್ವಾಶ್ರಯವ ಕಳೆಯಲೆಂದು ಲಿಂಗಪ್ರಾಣಿಯಾದ. 
ಲಾಂಛನದ ಪೂರ್ವಾಶ್ರಯವ ಕಳೆಯಲೆಂದು ಜಂಗಮಪ್ರಾಣಿಯಾದ. 
ಪ್ರಸಾದದ ಪೂರ್ವಾಶ್ರಯವ ಕಳೆಯಲೆಂದು ಮಹಾಪ್ರಸಾದಿಯಾದ. 


೪೪ 


ಅಲ್ಲಮಪ್ಪಭುದೇವರ ವಚನಸಂಪ್ರಟ 


ಇಂತೀ ತಿ ಶ್ರಿವಿಧದ ಪೂರ್ವಾಶ್ರ ಯವ ಕಳೆಯಲೆಂದು 


ಬಸವಣ್ಣ 3 ಮರ್ತ್ಯಕ್ಕೆ i ಕಾಣಾ ಗುಹೇಶ್ವ ರಾ. I ೮೧೦ 1 


೧೫೦೫ 


ಲಿಂಗದಲ್ಲಿ ಆಗಾಗಿ ಅಂಗವಿರೆಹಿತನಾಗಿ ಫ ಫಲವೇನಯ್ಯಾ? 
ಜಂಗಮದಲ್ಲಿ ಸನ್ನ ಹಿತನಾಗಿ ದಾಸೋಹವ ಮಾಡಿ ಫಲವೇನಯ್ಯಾ? 
*ನೀ? "ನಾ' ಎಂಬ ಭಾವ ಉಳ್ಳನ್ನಕ್ಕರ 
ಜಂಗಮದಲ್ಲಿ ಸಮಯಾಚಾರಿಯಾಗಿಪ್ಪ ನ್ನಕ್ಕರ 
ಮಾಡುವ ಭಕ್ತಿಗೆ ಭಿನ್ನವದೆ. 
ಗುಹೇಶ್ವರಲಿಂಗದಲ್ಲಿ ಸಂಗನಬಸವಣ್ಣಂಗೆ 
ಆಚರಣೆ ತಿಳಿಯದು ನೋಡಾ ಚನ್ನಬಸವಣ್ಣಾ R | ೮೧೧ ॥| 


೧೫೦೬ 


ಲಿಂಗದೊಳಗೆ ಜಂಗಮ, ಜಂಗಮದೊಳಗೆ ಲಿಂಗ ಎಂದು ಅರಿದು ಮರೆದು 
ಬರುಮೊರೆವೋದವರು, ಜಂಗಮವನಿನ್ನು ಬೇರೆ ಅರಸಲೇಕಯ್ಯಾ? 
ಆ ಲಿಂಗಮೊಳಗೆ ಜಂಗಮವ ಅರಸಿಕೊಂಬುದು. 
ಲಿಂಗಾರ್ಚನೆಯ ಅವಸರಕ್ಕೆ ಜಂಗಮ ಮನೆಗೆ ಬಂದಡೆ 
ಲಿಂಗಾರ್ಚನೆಯ ಮಾದು, ಜಂಗಮಕ್ಕೆ ಇದಿರೆದ್ದು ವಂದಿಸಿ 
ಭಕ್ತಿಯ ಮಾಡಬಲ್ಲಾ ತನೆ ಭಕ್ತೆ.-ಆ ಜಂಗಮ ಹೊರಗಿರಲು 
ಲಿಂಗಾರ್ಚನೆಯ ಮಾಡುತ್ತಿ ಪ್ರಾತನೇತರ ಭಕ್ತ? 
ಜಂಗಮದ ಮುಂದೆ ಲಿಂಗವ ಕೈಯಲ್ಲಿ ಹಿಡಿದುಕೊಂಡು 
ಸೆಹಪಂಕ್ಕಿಯಲ್ಲಿ ಕುಳ್ಳಿರ್ದು ಪೂಜಿಸುವಾತ ಭೃತ್ಯಾಚಾರದ್ರೋಹನು. 
ಆ ಭಕ್ತನ ಮನೆಯ ಹೋಗುವ ಜಂಗಮ ಅಜ್ಞಾನಿ. 
ನಮ್ಮ ಗುಹೇಶ್ವರನ ಶರಣರ ಕೂಡ 
ಅಹಂಕಾರವ ಹೊತ್ತಿಪ್ಪವರ ಕಂಡಡೆ 
ನಾನೊಲ್ಲೆ ಕಾಣಾ ಸಂಗನಬಸವಣ್ಣಾ R | 60೨ | 


೧೫೦೭ 


ಲಿಂಗ ನಿಮ್ಮದಾದಡೆ ನಿಮ್ಮ ಅಂಗೈಯೊಳಗೇಕೆ ಅಡಗೆದು? 


ನಿಮ್ಮ ಅಂಗಮಯ ಲಂಗವಾದಡೆ 
ಸಂಸಾರದ ಅಂಗದ ಉಲುಹೇತಕ್ಕೆ ? 


ಸೆಚ್ಚಿನ ವಚನಗಳು ೪೪ 


ಅದು ನಮ್ಮ ಗುಹೇಶ್ವರಲಿಂಗದಲ್ಲಿ 
ಲಿಂಗದ ಮೆಚ್ಚಲ್ಲವೆಲ ಭ್ರಾಂತು ಯೋಗಿ, ಘಟ್ಟಿವಾಳಯ್ಯ. | ೮೧೩ ! 


೧೫೦೮ 


ಲಿಂಗ ನೋಡಿದರೆ ನೋಡುವ, ಲಿಂಗ ಕೇಳಿದರೆ ಕೇಳುವ, 
ಲಿಂಗ ಮುಟ್ಟಿದರೆ ಮುಟ್ಟುವ, ಲಿಂಗ ರುಚಿಸಿದರೆ ರುಚಿಸುವ, 
ಲಿಂಗ ವಾಸಿಸಿದರೆ ವಾಸಿಸುವ ಲಿಂಗ ಕ್ರೀಡಿಸಿದರೆ ಕ್ರೀಡಿಸುವ. 
ಇಂತಪ್ಪ ಲಿಂಗ ಪ್ರಸಾದಭೋಗದಲ್ಲಿ ಪರಿಣಾವಿ 
ಗುಹೇಶ್ವರಾ ನಿಮ್ಮ ಶರಣ. | ೮೧೪ Il 


೧೫೦೯ 


ಲಿಂಗವಂತಂಗೆ ಲಿಂಗದ ವಾರ್ತೆಯ ನುಡಿವುದೆ ಭಂಗ. 
ಹಂಗು ನೋಡಾ ಹೆಂಗಿನ ಶಬ್ದ ನೋಡಾ! 
ಕೊಡನ ತುಂಬಿದ ಹಾಲನೊಡೆಯ ಹಾಯ್ದಿ 
ಇನ್ನು ಉಡಿಗಿಹೆನೆಂದಡೆ ಉಂಟೆ? ಗುಹೇಶ್ವರಾ? | ೮೧೫ 1 


೧೫೧೦ 


ಲಿಂಗವಂತನ ನಡೆ ನುಡಿ ಚಾರಿತ್ರ ನಿಂದಕವನಾಡಿದಡೆ 
ಆ ಲಿಂಗ ನಿಮ್ಮ ಹಲ್ಲ ಕಳವ: ಆ ಲಿಂಗ ನಿಮ್ಮ ನರಕಕ್ಕಕ್ಟುವ. 
ಆ ಲಿಂಗವಂತ ಲಿಂಗ ಪ್ರಾಣಿಯಾಗಿಪ್ಪ. 
ಇದು ಸತ್ಯ ವಚೆನ. 
ಇದ ಕೇಳಿ ಲಿಂಗವಂತನ ನಾಸ್ತಿಕವನಾಡಿದಡೆ 
ರೌರವನರಕದಲ್ಲಿಕ್ಟುವ ಕಾಣಾ 
ಗುಹೇಶ್ವರಾ. ll Sot 1 


೧೫೧೧ 


ಲಿಂಗವನರಿಯದೆ ಏನನರಿದಡೆಯೂ ಫಲವಿಲ್ಲ, 
ಲಿಂಗವನರಿದ ಬಳಿಕ ಮತ್ತೇನನರಿದಡೆಯೂ ಫಲವಿಲ್ಲ. 
ಸರ್ವಕಾರಣ ಲಿಂಗವಾಗಿ, 
ಲಿಂಗವನೆ ಅರಿದರಿದು ಲಿಂಗಸೆಂಗವನೆ ಮಾಡುವೆ, 
ಸಂಗಸುಖಡೊಳು ಓಲಾಡುವೆ ಗುಹೇಶ್ವರಾ. | ೮೧೬ 1 


೪೫೦ ಅಲ್ಲಮಪ್ರಭುದೇವರ ವಚನಸಂಪುಃ 
೧೫೧೨ 


ಲಿಂಗವಿಕಾರ ಆಚಾರದೊಳೆಡಗಿ, 
ಆಚಾರಕ್ರಯೆಗಳು ಗುರುವಿನೊಳಡಗಿ 
ಗುರುವೆನ್ನ ೦ ಗದೊಳಡಗಿ, 
ಅಂಗ ಲಿಂಗ ನೈಷ್ಟೆಯೊಳಡಗಿ, 
ಲಿಂಗನ್ಸೆಷ್ಠೆಯು ಆಚಾರಣೆಯಾಚಾರವಾವರಿಸಿ, 
ಆಚಾರದ ನಿಲವ ಗುರುಮೂರ್ತಿಯಾವರಿಸಿ, 
ಗುರುಮೂರ್ತಿ ಸರ್ವಾಂಗವನಾವರಿಸಿ, 
ಸರ್ವಾಂಗವ ಲಿಂಗನ್ಸೈ ಪ್ಲೆಯಾವರಿಸಿ, 
ಲಿಂಗನೈಷ್ನೆ ಯ ಸಾವಧಾನವಾವರಿಸಿ, 
ಸಾವಧಾನ ಸುವಿಚಾರವ ಮಹಾಜ್ಞಾನವಾವರಿಸಿ, 
ಮಹಾಜ್ಞಾನದೊಳಗೆ ಪರಮಾನಂದ ನಿಜನಿಂದು, 
ನಿಜದೊಳಗೆ ಪರಮಾಮೃತ ತುಂಬಿ, 
ಮೊದಲ ಕಟ್ಟ ಒಡೆದು, 
ನಡುವಣ ಕಟ್ಟಿಯನಾಂತು ನಂದು, 
ನಡುವಣ ಕಟ್ಟೆಯು ಎರಡು ಕಟ್ಟಯು ಕೂಡಿ ಬಂದು ಕಟ್ಟಿಯನಾಂತುದು. 
ಈ ಮೂರು ಕಟ್ಟಿಯ ನೊಡೆದ ಮಹಾಜಲವೆ ಪರಮಪದವಾದುದು. 
ಆ ಪದದಲ್ಲಾನೆರಗಿ ಪಾದೋದಕ ಕೊಂಡೆನ್ನ ನಾನರಿಯದೆ ಹೋದೆ 
ಕಾಣಾ ಗುಹೇಶ್ವರಾ. il Cog | 


೧೫೧೩ 


ಲಿಂಗವಿಡಿದು ಅರಿವ ಅರಿವು ಅರಿವಲ್ಲ. 
ಗುರುವಿಡಿದು ಅರಿವ ಅರಿವು ಅರಿವಲ್ಲ. 
ಗುರುವಿಡಿದು ಲಿಂಗ ಉಂಟೆಂಬುದು ಕಲ್ಪಿತ, 
ತನ್ನಿಂದ ತಾನಹುದಲ್ಲದೆ! 
ಗುಹೇಶ್ವರಲಿಂಗದಲ್ಲಿ ಹಂಗು ಹರಿಯದನ್ನ ಕೃರ 
ತಾನಾಗಬಾರದು ಕಾಣಾ ಚೆನ್ನ ಬಸವಣ್ಣಾ. 


೧೫೧೪ 


ಲಿಂಗವೆ ಕರಲಿಂಗವ ನುತಿವೆತ್ತ ಗುರುವಿತ್ತ- 
ನೆಂಗವೆ ತನುಕರಣ ಕಣು ಮನವು ಕರವೆನಿಸೆ 
ಮುಗಳೆವು ಯೋಗದೊಳು ಸೆಮರಸೆದಿ ಷಟ್‌ ಚಿಕ್ರ 


ಲಂಗ್ಯೃಕ್ಕ ವರ್ವಗೆಯ ಕುಂಭಕ ಸಮಾಧಿಯೊಳು ಕುಂಡಲಿಯ ಕುಕ ಗುಷ್ಯ. 


IY 


ಚ್ಲಿನ ವಚನಗಳು ೪H 


ಲಿಂಗ ಬಿಂದುವೆ ನಾದ ಲಿಂಗವೆ ಸುಷುಮ್ನ್ಹಾಗ್ರ- 
ಲಿಂಗತನುವೀಡಾಡಿ ಸಂಗದೆರಕದೊಳಾಳೆ ಗುಹ್ಯತಮ ಗುಹೇಶ್ವರ. ೮೨೦ Il 


೧೫೧೫ 


ಲಿಂಗವೆ ಪ್ರಾಣ, ಪ್ರಾಣವೆ 3 ್ರಿ 
ಆ ಲಿಂಗವೆ ಲಿಂಗಾಂಗವಾಯಿತ್ತು, 
ಗುಹೇಶ್ವರಲಿಂಗದಲ್ಲಿ 
ಸರ್ವಾಂಗ ಪ್ರಾಣಲಿಂಗ ಸ್ವಾಯತವಾಯಿತ್ತು ಕಾಣಾ 
ಚನ್ನ ಬಸವಣ್ಣಾ 4 | 620 


೧೫೧೬ 


“ಲಿಂಗ ಸೂತ್ರಾತ್ಮನೋರಪಿ, ವಿಶ್ವತಃ ಚಕ್ಷು, ಊರ್ಧ್ರ್ಯರೇತೋ ವಿರೂಪಾಕ;, 
ಯತು ಸತ್ಯಂ ಪರಬ್ರಹ್ಮೆಂ, ವಿಶ್ವಸ್ಯಕ್ಕಷ್ಮಾವಿಂಗಳೆಂ, ಲಿಂಗಂ ಮನಂ 
ತೆಮವ್ಯಕ್ಷ, ಮಚಿಂತಂ, ಲಿಂಗಂ ಶಿವ ಪರಾತ್ರ ರಮಧಿಷ್ಟಾನಾಂ ಸಮಸ್ತ ಸಂ” 
ಎಂಬ ಶ್ರುತಿಯುಂಟಾಗಿ: 
ಜಗವೆಲ್ಲಾ ನೇತ್ರಂಗಳಾಗಿರ್ಪಾತನು ಶಿವನೆನಲಾ ಶ್ರುತಿ 
ಜಗವೆಲ್ಲಾ ನೇತ್ರಂಗಳಾಗಿದ್ದರೆ, 
ನೇತ್ರಂಗಳೊಳಗೆ ಉತ್ತಮ ಮಧ್ಯಮ ಕನಿಷ್ಠಂಗಳೇಕಾದವೆಂದಡೆ, 
ನೇತ್ರಕ್ಕೆ ನೇತ್ರವಾದ ಜಗನೇತ್ರಕ್ಕೆ ಪ್ರಕಾಶವಾಗಿ 
ತನ್ನ ತಾ ತೋರದಿದ್ದಂತೆ, 
ಜ್ಯೋತಿರ್ಲಿಂಗವನೆ ನೋಡಿದ ನೇತ್ರವು ಲಿಂಗನೇತ್ರವು. 
ಅದೀಗ ಉತ್ತ ಮವು. 
ಖಗಮೃಗ ಕ್ರಿಮಿಕೀಟ ಪತಂಗ ನೇತ್ರಂಗಳು 
ಉಭಯ ಕರ್ಮಂಗಳಿಲ್ಲವಾಗಿ ದೃಷ್ಟಿದೋಷವಿಲ್ಲ. 
ಅದು ಮಧ್ಯಮವೆನಿಸಿತ್ತು A 
ಅಪ್ಪತ್ರಜೀವಿಗಳಾದ ಭವಿಗಳ ನೇತ್ರವು ಉಭಯ ಕರ್ಮಕ್ಟನುಕೂಲವಾದ ಕಾರಣ, 
ಚರ್ಮಚಕ್ಸುವೆಂದು ತನ್ನ ತಾನರಿಯದ ಗಾಡಾಂಧಕಾರವಂದು, 
ವೊನನೇತ್ರವೆಂದು ವಿಷನೇತ್ರ ವಿಷಯನೇತ್ರವೆಂದು 
ಮನ್ಮಥನ ಕೈಗೆ ಸಿಲ್ಪಿದ ನೀಲೋತ್ರ್ಪ ಲ ಬಾಣವೆಂದು, 
ತಾಮಸಾಗ್ಗಿ ಯೆಂದು, ನೇತ್ರೇಂದ್ರಿಯವೆಂದು, 
ಶಿವಲಾಂಛನಧಾರಿಗಳ ಕೆಡಿಸುವ ಮಹಾಪಾತಕ ದೃಷ್ಟಿಯಂದು, 
ವಿಷಯ ಗಾಳಿಯೆಂದು ಪೇಳಲ್ಪ ಟಿತ್ತು. 


ಅವರಿಗಿಪ್ಟಲಿಂಗಧಾರಣವಿಲ್ಲದ ಕಾರಣ, ಕನಿಸ್ತ ವೆಂದು ಪೇಳಲ್ಪ ಟ್ಟಿತ್ಸು k 


laa aid 


೪೫೨ ಅಲ್ಲಮಪ್ತ ಭುದೇವರ ವಚನಸಂಪುಟ 


ಅದು ಕಾರಣ, ಶಿವಭಕ್ಕರವರ ನೋಡುವುದಿಲ್ಲ. 

ಅವರು ಸುಕರ್ಮ ದುಪ್ಪರ್ಮವೆಂಬ ಮಾಯಾ ರೂಪ್ಪಗಳಂ 

ಎದುರಿಟ್ಟು ನೋಡುತ್ತಿರಲಾಗಿ, 

೨ವಾರ್ಚಸೆ ಶಿವಾರ್ಪಣವಂ ಮಾಡುವುದಿಲ್ಲ. 

ಅವರ ಬಹುಜನ್ಮಾಂತರದ ಮಹಾಪಾತಕೆಂಗಳು ಶಿವಭಕ್ತರು ತೆಮ್ಮ ಸೋಂಕವೆಂದ್ದು, 
ಮೇರುಗಿರಿಯಂ ಪಿಡಿದು ಘೋರಾಸ್ತ್ರ ಪ್ರಯೋಗದಿಂ ದಹಿಸಿ 

ಗುಹೇ ಶ್ವ ರಲಿ ೧ಂಗವನೊಡಗೂಡುವರು ನೋ | ೮೨೨ ॥ 


೧೫೧೭ 


ಲಿಂಗಾರ್ಪಿತ ಲಿಂಗಾರ್ಪಿತ ಎಂಬರು 
ನಾವು ಇದನರಿಯವಯ್ಯಾ. 
ತೃಪ್ತ ಲಿಂಗಕ್ಕೆ ಹೆಸಿವೆಂಬುದುಂಟೆ? 
ಶಿವ ಶಿವಾ ತಮ್ಮ ತಮ್ಮ ಹೆಸಿವ ಲಿಂಗದ ಮೇಲಿಟ್ಟು 
ಉಣ್ಣ ದ ಲಿಂಗಕ್ಕಾಗಿ ಅರ್ಪಿತವ ಮೆರೆವರು. 
ನಮ್ಮ ಗುಹೇಶ್ವರಲಿಂಗಕ್ಕೆ ಒಡಲೆಂಬುದುಳ್ಳಡೆ 
ಉದರಾಗ್ದಿಯುಂಟು? | ೮೨೩ 


೧೫೧೮ 


ಲೋಕ ಅಳುತ್ತಿದೆ, 
ಇದ ಬೇಕು ಬೇಡ ಎಂಬವರ ಒಬರನು ಕಾಣೆ. 
ದೇಷವೆಂಬುದೊಂದು ವಿಮಾನವ ಮಾಡಿ 
ದೇವರೆಂಬುದೊಂದು ಹೆಣನ ಮಾಡಿ ಕುಳ್ಳಿರಿಸಿ 
ದೇವರು ಸತ್ತರೂ ತಮ್ಮಡಿ ಉಳಿದಡೆ 
ದೇಗುಲ ಹಾಳಾಯಿತ್ತ ನಾ ಕಂಡೆ. 
ಅಂಡಜದವರೆಲ್ಲ ಮುಂಡೆಯರಾದರು 
ನಿಮ್ಮ ಕಂಡವರು ಉ(ಅ?)ಳಿದರೆ ಗುಹೇಶ್ವರಾ | S೨೪ ॥ 


FOE 


ಲೋಭೆವೆಯಊ ಮಸೆದಡಾಯುಧವನೊರೆಯುಚ್ಛಬಾರದು 
ಇಂತಪ್ಪ ಕದಳಿಯಂ ಪೂಕ್ಕು ಪೊಡೆಮಾಡಿ ಮುಳ್ಳುಸೆ ಮುಟ್ಟ ದೆ ಕಳಿದುತ ತರಿಸಿ 
ಗುಹೇಶ್ವ ರನೆಂಬ ನಿಜಸೆಮಾಧಿಯಲ್ಲಿ ನಿಂದು ಪರವಶನಾಗಿ 


ನಿರಾಳಳ್ಸಿ ನರಾಳೆ ನಿರಾಳವಾಗಿರ್ದೆನಯ್ಯಾ. | ೨೫ ॥ 


3 


3 


& ನ ವಚೆನಗಳು 
[AX] 


3 


ಲ ನ 
ಗುಹೇಶ್ವರಲಿಂಗವನೆತ್ತಬಲ್ಲರು ಸಂಗನಬಸವಣ್ಣಾ? 


೧೫೨೧ 


ಜನದ ರಚನೆಯೆಂಬ ಮಾತಿನ ಬಣ್ಣದ ಪರಿಯಲ್ಲ ನೋಡಾ. 


ಹೊಗಳಿ ಕಂಡವರೆಲ್ಲರು ಮೂರ್ತಿಗೊಳಗಾದರು. 
ವೇದ ಶಾಸ್ತ್ರ ಮಾರ್ಗವೆಲ್ಲವೂ ಹೊಗಳಿ ಕಾಣವೆಂಬುದ, 
ಗುಹೇಶ್ವರ ಸಾಕ್ಷಿಯಾಗಿ ಮೂರುಲೋಕ ಬಲ್ಲುದು ಕಾಣಾ 


ಸಿದ್ದರಾಮಯ್ಸಾ. 
ಧಿ ರಿ 


೧೫೨೨ 


ವರ ವೇಷದ ವಿಭೂತಿ ರುದ್ರಾಕ್ಷಿಯ ಧರಿಸಿಕೊಂಡು 
ವೇದ ಶಾಸ್ತ್ರ ಪರಾಣಾಗಮದ ಬಹುಪಾಠಿಗಳು 
ಅನ್ನ ಹೊನ್ನು ವಸ್ತ್ರವ ಕೊಡುವನ ಬಾಗಿಲಕಾಯಿದು 
ಮಣ್ಣ ಪುತ್ವ ಳಿಯಂತೆ ಅನಿತ್ಯನೇಮದ ಹಿರಿಯರುಗಳು. 
ಅವೆಂತೆಂದಡೆ: 
ವೇದವೃದ್ಧ ವಯೋವೃದ್ಧ $ ಶಾಸ್ತವೃದ್ದಾ ಬಹುಶ್ರುತಾಃ! 


REE RE 
ಇತ್ಯೇತೆ ಧನವೃ ಸ್ಯ ದ್ರಾ ¢ ತಿಷ್ಪಂತಿ ಕೆಂಕರಾಃ॥ 


ಎಲಾ ಹಿರಿಯರುಗಳು ಲಕ್ಷಿ ಯ ದಾ ರಪಾಲಕರಾದರಯ್ಯ. 
mn bಿ ವ 
ಅರುಹಿಂಗೆ ವಿಧಿಯೇ ಗುಹೇಶ್ವರಾ. 
"೧೫೨೩ 


ವರ್ಣವಿಲ್ಲದ ಲಿಂಗಕ್ಕೆ ರೂಪಪ್ರತಿಷ್ಟೆಯ ಮಾಡುವರು. 
ಪ್ರಳಯವಿಲ್ಲದ ಲಿಂಗಕ್ಕೆ ಪ್ರಾಣಪ್ರತಿಷ್ಠೆಯ ಮಾಡುವರು. 
ನುಡಿಯಬಾರದ ಲಿಂಗಕ್ಕೆ ಜಪಸ್ತೋತ್ರ ಪೂಜೆಯ ಮಾಡುವರು. 
ಮುಟ, ಬಾರದ ಲಿಂಗಕ್ಕೆ ಕೊಟ್ಟು ಕೊಂಡಾಡಿಹೆವೆಂಬರು. 
ಬೂಟ್ಟಡಲು ಎಡೆಯಿಲ್ಲದ ಲಂಗವ ಮು್ಛ 


ಪೂಜಿಸಿಹೆನೆಂಬ ಭ್ರಷ್ಟರ ನೋಡಾ ಗುಹೇಶ್ವರಾ. 


| 6೨೮ 1 


l C2೯ I 


AY 


ಅಲ ಮಪ್ರಭುದೇವರ ವಚೆನಸಂಪು A 


[aa 
೧೫೨೪ 


ವಸುಧೆಯ ಮುಟ್ಟದೆ ರಸೆವ ಒಸೆರಲೀಯದೆ 
ರಸೆದಲ್ಲಿ ಕಟ್ಟ ಬಲ್ಲಡೆ ಆದು ಯೋಗ. 


ಟ 
ಹೊರಗಿದ್ದ "ರಸವ ಕಟ್ಟಬಪ್ತವೆಂಬರೆಲ್ಲಾ 


[9) 
ಅಂಜನಸಿದ್ದರಾಗಿ ಹೋದರು. 
ಸುಷುಮ್ನ ಸೊಕ್ಷ ನಿಧಿಯ ಮಧ್ಯದ ಕೂಪ ಕಂಭದ ಮೇಲೆ 
ಪಂಚೇಂದ್ರಿ ಯವೆಂಬ ಗುಹ್ಯವ ತೊಡೆದು ರಸವ ಕಟ್ಟಬಲ್ಲ 


ಗುಹೀಶ್ವ ಕನ ಶರಣ ಚನ್ನ ಬಸೆವಣ್ಣಾ ೦ಗೆ ನಮೋ ನಮೋ ಎನುತಿರ್ದೆನು. (| ೮೩೦ ॥ 
೧೫೨೫ 


ವಾಗ್ಬ 4 ಹ್ಯೂ ಪಡುವ ಪಾಟ ನೋಡಿ ನಮ್ಮ ಭಕ್ತರು, 
ತ್ಮಾಗಾಂಗದಲ್ಲಿ, ಇಷ್ಟ ಪ ಪ್ರಾಣ ಭಾವಕ್ಕೆ ಭಷ ಪದಾ 
ಈ ಕ್ಷಣ ಜ್ಞಾನಸ್ಟ ಹರದ ಅರ್ಪಿಸಿ ದೇಹ ಪ ಸ್ರಸಾದಿಯಾಗಿ 
ಚರಶೇಷದಲ್ಲಿ ಇಷ್ಟಲಿಂಗಪೂಜಕರಾಗಿ ಅನಿಷ್ಟವ ಪರಿಹರಿಸಿದರು. 
ಭೋಗಾಂಗದಲ್ಲಿ ಇಷ್ಟ ಪ್ರಾಣ ಭಾವಕ್ಕೆ ದೇಹಪದಾರ್ಥರೂಪವ 
ರೂಪು ರುಚಿ ತೃಪ್ಪಿ ಯಿಂದ ಅರ್ಪಿಸಿ ಪ್ರಾಣಪ್ರಸಾದಿಯಾಗಿ 
ಲಿಂಗಶೇಷದಲ್ಲಿ ಪ್ರಾಣಲಿಂಗ ನೈಷ್ಠಿಕರಾಗಿ ವಾಯುಗುಣವಿಕಾರವ ಕೆಡಿಸಿದರು. 
ಯೋಗಾಂಗದಲ್ಲಿ ಇಷ್ಟ ಪ್ರಾಣ ಭಾವಕ್ಕೆ ವಾ ವಾಯು ಪದಾರ್ಥರೂಪವ 
ಸ್ಸೂ ಲ ಸೊಕ್ಷ ಕಾರದಿಂದ ಅರ್ಪಿಸಿ ಮಹಾಪ್ರ ಸಾದಿಯಾಗಿ 
ಗುರುಶೇಷದಲ್ಲಿ ಮನೋಗುಣ ವಿಕಾರವ ಪರಿಹರಿಸಿದರು 
ಗುಹೇಶ್ವರಲಿಂಗದಲ್ಲಿ. | S೩೧ ॥ 


೧೫೨೬ 


ವಾಜ್ಮನಕ್ಕ ತೀತವಾದ ಪರಶಿವನುನೆ?) ಪರಮಾತ್ಮ ಸ್ವರೂಪನಾಗಿ 
ವಿಶ್ವವೆಂಬ ನಾಣ್ಣುಡಿಯ ತೆರೆಯ ಸೀರೆಯ ಮರೆಯಲ್ಲಿ. 
ಸಕಲ ಭೋಗಾದಿಭೋಗುಗಳ ಭೋಗಿಸುತಿಪ್ಪಿರಿ. 
ಗುಹೇಶ್ವರಾ ನಿಮ್ಮ ನಿಲವಿನ ಪರಿಣಾಮದ ಸುಖವ ನೀವೆ ಬಲ್ಲಿರಿ. | ©೩೨ | 


೧೫೨೭ 


ವಾಚಾತೀತಂ ಮನೋತೀತಂ 
ಭಾವಾತೀತಂ ಜ್ಞಾನಾತೀತಂ ನಿರಂಜನಂ 
ಅಣೋರಣೀಯಾನ್‌ ಮಹತೋಮಹೀಯಾನ್‌ 


ಹೆಚಿ ನ ವಚನಗಳು ೪A 


ಚ 


ಎಂದೆನಿಸುವ ಅತಿಶಯ್ರಹ್ಮವು, 
ದಿವ್ಯ ಜ್ಞಾನವೆಂಬ ಭಕ್ತ ಮಂದಿರಕ್ಕೆ ಕರ್ತೃವಾದ 
ಈಶ್ರ್ತರ-ಗುಹೇಶ ರ. Il Cai I 
ವ ವ 
೧೫೨೮ 
ವಾರವೇಳು, ಜಾತಿ ಹದಿನೆಂಟೆಂದು ನುಡಿವ ಪಾತಕರ ನುಡಿಯ ಕೆ.ಳಲಾಗದು 
ಅದೆಂತೆಂದಡೆ: 
ವಾರವೆರಡು, ಜಾತಿಯೆರಡು, ಭವಿಯೊಂದು ಕುಲ, ಭಕ್ತನೊಂದು ಕುಲ. 
ಇಂತೀ ಎಂಬತ್ತು ನಾಲ್ಪು ಲಕ್ಷ ಜೀವಕ್ಕೆ ಜೀವನವೇ ಆಹಾರ. 
ಜೀವ ತಪ್ಪಿಸಿ ಜೀವಿಸೆಬಾರದು. 
“ಯಥಾ ಮಂತ್ರ ತಥಾ ಸಿದ್ದಿ'ಯೆಂದು ಲಿಂಗಕ್ಕರ್ಪಿತವ ಮಾಡಿಕೊಂಬುದೆ ಶುದ್ಧ, 
ಗಳಿದಾದುದೆಲ್ಲ ಜೀವನ್ಮಾಯ ಗುಹೇಶ್ವರ. ll Cav I 


೧೫೨೯ 


ವಾರಿಕಲ್ಲ ಪುತ್ಥ ಳಿಯ ಅಪ್ಪು ಕೊಂಡಂತಾಯಿತ್ತು. 
ಅಗ್ಲಿ ಪುರುಷನ ಮುಸುಕ ತೆಗೆದ ಕರ್ಪರದಂತಾಯಿತ್ತು. 
ಕತ್ತಲೆಯೊಳಗೆ ರವಿಯ ಬೆಳಗು ಹೊಕ್ಳೆಂತಾಯಿತ್ತು , 
ಗುಹೇಶ್ವರನ ಶರಣ ಮಡಿವಾಳ ಮಾಚಿತಂದೆಯ ಕೃಪೆಯಿಂದ 
ಬಸವಣ್ಣಾ ನಿನ್ನ ಕಂಡೆನು. 
ನಿನ್ನನು ಮಡಿವಾಳನನು ನೀನೆಂದೆ ಕಂಡೆನಯ್ಯಾ. | 6೩೫% Il 


೧೫೩೦ 


ವಾರಿ ಬಲಿದು ವಾರಿಕಲ್ಲಾ ದಂತೆ ಶೂನ್ನವೆ ಸ್ವೈಯಂಭುವಾಯಿತ್ತು. 
ಆಸೆ ಸ್ವಯಂಭುಲಿಂಗದಿಂದಾಯಿತ್ತು ಮೂರ್ತಿವತ್ತು, 
ಆ ಮೊರ್ತಿಯಿಂದಾಯಿತ್ತು ವಿಶ್ವೊ ತ್ರ ತ್ರಿ, 
ಆ ವಿಶ್ವೋತ್ಸ ತ್ರಿ ಯಿಂದಾಯಿತ್ತು ಸಸಾರ, 
ಆ ಸೆಂಸಾರದಿಂದಾಯಿತ್ತು ಮರವೆ. 
ಆ ಮರವೆಯೆಂಬ ಮಹಾಮಾಯೆ ವಿಶ್ವವ ಮುಸುಕಿದಲ್ಲಿ 
ನಾ ಬಲ್ಲಿ, ಬಲ್ಲಿದರೆಂಬ ಅರುಹಿರಿಯರೆಲ್ಲಾ 
ತಾಮಸಕ್ಕೊಳಗಾಗಿ ಮೀನಕೇತನನ ಬಲೆಗೆ ಸಿಲುಕಿ 
ಮಾಯೆಯ ಬಾಯ ತುತ್ತಾ ದರಲ್ಲಾ! ಗುಹೇಶ್ವರಾ. | Cat Il 


ಅಲಮಪ್ಪ ಯದೇ ವರ ವಚನವ ಲ್‌ 
೧೫೩೧ 


ವಿಚಾರವೆಂಬಕಿದು ಸೆಂಬೇಹೆಕ್ನೊಳಗು ನೋಡಾ. 
ವಿಚಾರಿಸುವನ್ನ ಕ್ಷರ ನೀನಾರೆಂಬುದನೆತ್ತ ಬಲ್ಲೆ? 
ಮರುಳೆ ವಾಜ್ಜ್ಞನೋತೀತವಾದ ಘನ ವಿಚಾರಕಿ  ₹ ಲುಕುವುವೆ? 
ಗುಹೇಶ್ತ ರನೆಂಬ ಲಿಂಗವು ತ ತನ್ನಿ ತಿಳಿದು ನೋಡಿಹೆನೆಂಬವರ[ನು] 
ವಿಚಾರಪೆಂಬ ಬಲೆಯಲ್ಲಿ ಕೆಡಹಿದನು. | Sc || 


೧೫೩೨ 


ವಿಭೂತಿ ಆವ ಭೂಷಣನಮೊಳಗು? 
ಪುಲಿಯ ಚರ್ಮ ಆವ ವಸ್ರೈದೊಳಗು? 
ಖಟ್ಲಾಂಗ ಆವ ಆಯುಧದೊಳೆಗು? 
ನೀ ಇಡುವುದು ಇಂತುಟು ನೀ ಹೊದೆವುದು ಇಂತುಟು/ 
ನೀ ಹಿಡಿವುದು ಇಂತುಟು, 
ನೀ ಕೊಡುವುದು ಇಂದ್ರಪದವಿ ಗುಹೇಶ್ವರಾ. il SAS 1 


೧೫೩೩ 


ವಿರಳ ವಿಟನ ಮದುವೆಗೆ ನಿಖ ಣಗಿತ್ತಿಯರು ಬಂದು 
ಕೆಂಡದ ದಂಡೆಯ ಮುಡಿದು, ಅಂಗಜನೆಂಬ ಅರಿಷಿಣವ ಮಿಂದು 
ಉರಿಯೆಂಬ ಹಚ್ಚೆ ಡದ ಹೊದಕೆಯಲ್ಲಿ 
ನಿಬ್ಬಣಿಗರು ಬಪ್ಪ. ಭರವನೆ ಕಂಡು ನೀರಲಡಿಗೆಯ ಮಾಡಿ- 
ವಾಯದ ಕೂಸಿಂಗೆ ಮಾಯದ ಮದುವಣಿಗ, 
ಸೆಂಗಸುಖವಿಲ್ಲದೆ ಬಸುರಾಯಿತ್ತು! 
ಕೂಸೆದ್ದು ಕುಣಿದಾಡಿ ಸೊಲಗಿತ್ತಿಯನವಗ್ರ ಹಿಸಿತ್ತು. 
ಗುಹೇಶ್ವರಾ ಒಬನು ಇಬ್ಬರು ಮೂವರು 
ತ್ರಿದೇವತೆಗಳು ಬಲ್ಲರೆ ಆ ಲಂಗದ ಘನವನು? | ೮೩೯ | 


೧೫೩೪ 
ವಿಶ್ವಾಸದಿಂದ ಭಕ್ತನಾಗಿ, ಆ ವಿಶ್ವಾಸದೊಳಗಣ ನಿಷ್ಠೆಯಿಂದ ಮಹೇಶ್ವರನಾಗಿ, 
ಆನೆ ಷೈಯೊಳಗಣ ಸಾವಧಾನದಿಂದ ಪ್ರಸಾದಿಯಾಗಿ, 


ಆ ಸಾವಧಾನದೊಳಗಣ ಸ್ವಾನುಭಾವದಿಂದ ಪ್ರಾಣಲಿಂಗಿಯಾಗಿ, 
ಆ ಸ್ವಾನುಭಾವದೊಳೆಗಣ ಆರುವನಿಂದ ಶರಣನಾಗಿ, 


ಹೆಚ್ಚಿನ ವಚನಗಳು ೪೫೭ 


ಆ ಅರಿವು ನಿಜದಲ್ಲಿ ಸೆಮರಸೆಭಾವವನೈದಿದ ನರ್ಭಾವ ಪದದೊಳು ನಿಂದ ಭೇದವೇ 
ಏಕ್ಯಸ್ಸ ಲ ಕಾಣಾ ಗುಹೇಶ್ವರಾ. || ೪೦ Il 


೧೫೩೫ 


ವೀರಧಾರುಣಿಯೊಳೆಗೆ ನಾರಿ ಶೃಂಗಾರವ ಮಾಡಿ 
ಈರೇಳು ಭುವನವ ಅಮಳೋಕ್ಯವ ಮಾಡಿ 
ಬಿಂದು ಶಕ್ಷೆಯ ಭೇದ ಸಂದ ಯೋಗದ ಸುಖವ 
ತಂದು ಮೂರ್ತಿಗೊಳಿಸಿದವರಾರು? 
ಒಂದೆರಡರ ನುಡಿಯ ಮತ್ತೊಂದು ಗ್ರಹಿಸಿತ್ತ ಕಂಡೆ. 
ಬಿಂದುವಿನ ರಸೆದ ಪರೀಕ್ಷೆಯ ಭೇದವ 
ಚೆಂದ್ರಕಾಂತದ ಗಿರಿಗ(ಯ?) ಅರುಣ ಚಂದ್ರರೊಡನೆ 
ಇಂಬಿನಲ್ಲಿಪ್ಪ ಪರಿಯ ನೋಡಾ! 
ಅಂಗೈಯ ತಳೆದೊಳು ಮೊಲೆ ಕಂಗಳಲ್ಲಿ ಕರಸನ್ನೆ | 
ಇಂಬಿನಲ್ಲಿ ನೆರೆವ ಸುಖ ಒಂದೆ! 
ಆದಿ ಅನಾದಿಯ ಪ್ರತಿಬಿಂಬ ಇಂದೆನಗೆ ತೋರಿತ್ತು. 
ಗುಹೇಶ್ವರನ ಶರಣ ಚನ್ನಬಸವಣ್ಣ ೦ಗೆ ಶರಣೆನುತಿರ್ದೆನು. Il ೮೪೧ Il 


೧೫೩೬ 


ವೇದಂಗಳೆಂಬವು ಬ್ರಹ್ಮನ ಬೂತಾಟ. 
ಶಾಸ್ತ್ರಂಗಳೆಂಬವು ಸೆರಸ್ಪ್ರತಿಯ ಗೊಡ್ತಾ ಟಿ. 
ಆಗಮಗಳೆಂಬವು ಯಷಿಯ ಮರುಳಾಟ. 
ಪ್ರರಾಣಗಳೆರಬವು ಪೂರ್ವದವರ ಗೊಡ್ಡಾಟ (ಒದ್ದಾಟ?) 
ಇಂತು ಇವನು ಅರಿದವರ ನೇತಿಗಳೆದು 
ನಿಜದಲ್ಲಿ ನಿಂದಿಪ್ಪಾತನೆ ಗುಹೇಶ್ವರನಲ್ಲಿ ಅಚ್ಛಲಿಂಗೈಕ್ಯನು! ll 6೪೨ || 


೧೫೩೭ 


ವೇದ ಘನವೆಂಬುಡೊಂದು ಸೆಂಪಾದನೆ. 
ಶಾಸ್ತ್ರ ಘನವೆಂಬುದೊಂದು ಸೆಂಪಾದನೆ. 
ಪುರಾಣ ಘನವೆಂಬುದೊಂದು ಸೆಂಪಾದನೆ. 
ಆಗಮ ಘನವೆಬುನಮೊಂದು ಸೆಂಪಾದನೆ. 
ಅಹುದೆಂಬುದೊಂದು ಸೆಂಪಾದನೆ. 


೪೫೮ 


ಅಲ್ಲಮಪ್ರಭುದೇವರ ವಚನಸಂಪುಟ 


ಅಲ್ಲವೆಂಬುದೊಂದು ಸೆಂಪಾದನೆ. 

ಗುಹೇಶ್ವರನೆಂಬ ಮಹಾಘನದ 

ನಜಾನುಭಾವ ಸಂಪಾದನೆಯ ಅರಿಯದ ಕಾರಣ 

ಹಲವು ಸೆಂಪಾದನೆಗಳಾದವು. | ೮೪೩ 


೧೫೩೮ 


ವೇದ ಘನವೆಂಬೆನೆ, ವೇದ ನಾದದೊಳೆಗಡಗಿತ್ತು. 
ನಾದ ಘನವೆಂಬೆನೆ, ನಾದ ಬಿಂದುವಿನೊಳಗಡಗಿತ್ತು. 
ಬಿಂದು ಘನವೆಂಬೆನೆ, ಬಿಂದು ಅಂಗದೊಳಗಡಗಿತ್ತು. 
ಅಂಗ ಘನವೆಂಬೆನೆ, ಅಂಗ ಲಿಂಗದೊಳಗಡಗಿತ್ತು. 
ಲಿಂಗ ಘನವೆಂಬೆನೆ, ಲಿಂಗ ನಿಶ್ಚಿಂತದೊಳಗಡಗಿತ್ತು. 
ನಿಶ್ಚಿಂತ ಘನವೆಂಬೆನೆ, ನಿಶ್ಚಿಂತ ನಿರಾಳದೊಳಗಡಗಿತ್ತು. 
ನಿರಾಳ ಘನವೆಂಬೆನೆ, ನಿರಾಳ ನಿರೂಪದೊಳಗಡಗಿತ್ತು | 
ನಿರೂಪು ನಿಃಕಳಂಕ ನಿಃಶೂನ್ಯ ನಿರುಜನ ಪರಾಪರ ನೀನೇ 
ಗುಹೇಶ್ವರಾ. | ೮೪೪ ॥| 


೧೫೩೯ 


ವೇದ ದೈಪವೆಂದು ನುಡಿವರು, ಶಾಸ್ತ್ರ ದೈವವೆಂದು ನುಡಿವರು, 
ಪುರಾಣ ದ್ಲೆಪವೆಂದು ನುಡಿವರು, ಕಲ್ಲು ದೈವವೆಂದು ನುಡಿವರು, 
ಕಾಷ್ಮ ದೈವವೆಂದು ನುಡಿವರು, ಸಂಚಲೋಹೆ ದೈವವೆಂದು ನುಡಿವರು, 
ಇವರೆಲ್ಲ ಸಕಲದಲಾದ'ಸಂದೇಹವನೆ ಪೂಜಿಸಿ ಸೆತ್ತು ಹೋದರಲ್ಲಾ! 
ಸಮಸ್ತೆ ಪ್ರಾಣಿಗಳೂ-ತಾಯನರಿಯದ ತರ್ಕಿಗಳು, 
ತಂದೆಯನರಿಯದ ಸಂದೇಹಿಗಳು. 
ತನು ಪೃಥ್ವಿಯಿಂದಲಾಯಿತ್ತು ಮನ ವಾಯುವಿಂದಲಾಯಿತ್ತು. 
ಕಲ್ಲು ಕಾಷ್ಟ ಸಕಲ- ನಿಷ್ಕಲ ಂದಲಾಯಿತ್ತು. 
ವಾಯುವಾಧಾರದ ಪವನಸೆಂಯೋಗದ ಅನಾಹತ ಚಕ್ರದಿಂದ ಮೇಲಣ 
ಆಜ್ಞಾಚಕ್ರದಲ್ಲಿ ನಿಂದು; ಅನಂತಕೋಟಿಬ್ರಹ್ಮಾಂಡಗಳ ಮೆಟ್ಟಿ - 
ಕಾಯದ ಕಣ್ಣ ಮುಚ್ಚಿ, ಜ್ಞಾನದ ಕಣ್ಣ ತೆರೆದು ನೋಡಲ್ಬಿ, 
ಅಲ್ಲಿ ಒಂದು ನಿರಾಕಾರ ಉಂಟು. 
ಆ ನಿರಾಕಾರದಲ್ಲಿ ನಿಂದು ನಿರ್ಣಯಿಸಿ ನೋಡಲ್ಕ, 
ಅಲ್ಲಿ ಒಂದು ನಿಶ್ಯೂನ್ಯವುಂಟು. 
ಆ ನಿಶ್ಯೂನ್ಯದಲ್ಲಿ ನಿಂದು ನಿಶ್ಚಯಿಸಿ ನೋಡಲೆ, 
ಕತ್ತಲಿಯಲ್ಲ ಬೆಳಗಲ್ಲ ಬಚ್ಚಬರಿಯ ಬಯಲು ಗುಹೇಶ್ವರಾ! | S೪೫ 1 


ಹೆಚ್ಚಿನ ವಚನಗಳು hie 
೧೫೪೦ 


ವೇದಶಾಸ್ತ್ರ ಪುರಾಣ ಆಗಮಂಗಳೆಲ್ಲವೂ ಐಪತ್ತೆ ರಡಕ್ಷರದೊಳಗು 
ಐವತ್ತೆರಡಕ್ಷರಂಗಳಿಲ್ಲವು ಒಂದು ಜಿಹ್ವೇಯೊಳಗು. 
ಅ ಜಿಹ್ವೆ ಮನದೊಳಗು, ಆ ಮನ ಪ್ರಾಣದೊಳಗು. 
ಆಪ್ರಾಣ ನಾದದೊಳಗು, ಆ ನಾದ ಬ್ರಹ್ಮದೊಳಗು. 
ಆ ನಾದಬ್ರಹ್ಮದ ಸಂಚವ ತಿಳಿದೊಡೆ, 
ಗುಹೇಶ್ವರಲಿಂಗವು ತಾನೆ. ll Sv Il 


೧೫೪೧ 


ವ್ಯಾಧಿಯಿಲ್ಲದಿದ್ದಡೆ ಲಿಂಗಪ್ರಸಾದಿಯೆಂಬೆ! 
ಆಧಿಯಿಲ್ಲದಿದ್ದಡೆ ಜಂಗಮ ಪ್ರಸಾದಿಯೆಂಬೆ! 
ಲೌಕಿಕವ ಬೆರಸೆದಿದ್ದಡೆ ಸಮಯ ಪ್ರಸಾದಿಯೆಂಬೆ! 
ಇಂತೀ ತ್ರಿವಿಧದ ಸಮಯ ಸೆಂಬಂಧಿಯಾದಡೆ? 
ಆತನೆ ಅಚ್ಛಪ್ರಸಾದಿಯೆಂಬೆನು ಕಾಣ! ಗುಹೇಶ್ವರ. | ೮೪೭ I 


೧೫೪೨ 


ವ್ರತಗೇಡಿ ವ್ರತಗೇಡಿ ಎಂಬರು, 
ವ್ರತ ಕೆಡಲು ಅದೇನು ಹಾಲಂಬಿಲವೆ? 
ವ್ರತ ಕರಿದೊ? ಬಿಳಿದೊ? 
ಕಟ್ಟಿದಾತ ಭಕ್ತೆ ನಪ್ಪನೆ? ಕೆಡಹಿದಾತ ವೈರಿಯಪ್ಪನೆ? 
ಕಟ್ಟುವುದಕ್ಕೆ ಲಿಂಗವು ಒಳಗಾಗಬಲ್ಲುದೆ? 
ಕೆಡಹುವುದಕ್ಕೆ ಲಿಂಗವು ಬೀಳಬಲ್ಲುದೆ? 
ಲಿಂಗವು ಬಿದ್ದಡೆ ಭೂಮಿ ಆನಬಲ್ಲುದೆ? 
ಲೋಕಾದಿ ಲೋಕಂಗಳುಳಿಯಬಲ್ಲವ? 
ಪ್ರಾಣಲಿಂಗ ಬಿದ್ದಿತ್ತೆ ೦ಬ ದೂಷೆಕರ ನುಡಿಯ 
ಕೇಳಲಾಗದು ಗುಹೇಶ್ವರಾ. Il S೪೮ Il 


೧೫೪೩ 
ಶಂಕಿನಿನಾಡಿಯ ಸೆಪ್ರುರನಾಳದೊಳಗಣ 
ಸೆಣ್ಣ ಬಣ್ಣದ ಹೊಲಬ ಅಣ್ಣಗಳತ್ತ ಬಲ್ಲರು? 


ಲಿಂಗದ ಹಂಗಿನ ಪ್ರಾಣ, ಪ್ರಾಣದ ಹಂಗಿನ ದೇಹ, 
ದೇಹದ ಹಂಗಿನ ಲಿಂಗವ, ಲಿಂಗವೆಂದು ಪೂಜಿಸಲು; - 


ಆಳಿನಾಳಿನ ಕೀಳಾಳು ಪಟ್ಟಕ್ಕೆ ಸಲುವನೆ? 
ಗುಹೇಶ್ನರನೆಂಬ' ಸಹಜದ ನಿಲವು 


4 


ಸಂತೆಯ ಪಸರಕ್ಕಿ ಬಂದಡೆ ನಾಚಿತ್ರೈನ್ನ ಮನವು! | ೮೪೯ 1 
೧೫೪೪ 


ಶತಕೋಟಿ ಲೋಕಂಗಳೆಲ್ಲ ಬಸವಣ್ಣನ ಕೋಡಿಸಲ್ಲಿರ್ದವು ನೋಡಾ. 
ಅತೀತವಪ್ಪ ಪರಶಿವನು, 
ಬಸೆವಣ್ಣ ನ ಹಿಳಿಲ ಕೆಳಗೆ ಸೂಕ್ಷ ಒರೂಪಾಗಿರ್ದನು ನೋಡಾ. 
ಸಕಲ ಶ್ರುತಿ ಸ್ಮ ಎತಿಗಳೆಲ್ಲ ಬಸವಣ್ಣ ನ ಹೊಗಳಲರಿಯದೆ ಕೆಟ್ಟವು ನೋಡಾ. 
ಕರ್ತನಾದನಲ್ಲದೆ ಭೃತ್ಯನಲ್ಲ, ಬಿನ್ನಾಣವ ಹೋಲಲರಿಯ 
ಒಂದೆತ್ತಿಲ್ಲದಿರ್ದಡೆ ಕತ್ತಲೆಯಾಗದೆ ಈ ಜಗವೆಲ್ಲವು? 
ಹರಿವ ನದಿಗಳೆಲ್ಲ ಅಮೆ ತವಾದವು ಕಾಣಾ ಬಸೆವಣ್ಣ ನನ್ನಿ ೦ದ! 
ಹೆರಿಹೆನ್ನಿಕೋಟಿ ಯುಗಜುಗುಗಸ ನಿನ್ನ ಉಸಿರಿನಲ್ಲಿ ಬ್ರಿ ದಡೆ 
ಬ್ರಹ್ಮಾಂಡಕ್ಕೆ ಹೋದವು, ಬಿಟ್ಟಡೆ ಬಿದ್ದವು, ಕಾದಡೆ ಬದುಕಿದವು. 
ನೀನು ಹೊರೆವ ಯುಗಜುಗಂಗಳು ಒಂದು ತೃಣಮಾತ್ರವಾದ ಕಾರಣ 
ನಿನ್ನ ಹೆಸುಮಕ್ಕಳವರದೆನುತ್ತಿ ರ್ದೆನಯ್ಯಾ. 
ನಿನ್ನ ಗೋಮಯದ ಷಡುಸಮ್ಮಾರ್ಜನೆಯ ಮೇಲೆ ಕುಳ್ಳಿರ್ದು 
ಗುಹೇಶ್ವರಲಿಂಗವು ಶುದ್ಧನಾದನು, ಕಾಣಾ ಸೆಂಗನಬಸೆವಣ್ಣಾ ನಿನ್ನಿಂದ! | SHO Il 


೧೫೪೫ 


ಶಬ್ದ ಸೂತಕವೆಂಬರು, ಶಬ್ದ ಸೊತಕೆ ಉಂಟೆ, 
ತನ್ನ ಯ ಸೆಂದೇಹೆವಲ್ಲದೆ? 
ಗಾಳಿಗೆ ಧೂಳು ಲೇಪವಪ್ಪು ದೆ? 
ಗುಹೇಶ್ವರಲಿಂಗಕ್ಯಿ ಆ ಭಾವವಿಲ್ಲ ಸುಗನಬಸೆವಣ್ಣಾ! | 6೫೨ ॥ 


೧೫೪೬ 


ಶರಣಂಗೆ ಉತ್ಪತ್ಯವಿಲ್ಲಾಗಿ ಸ್ಥಿತಿಯಿಲ್ಲ, 
ಸ್ಲಿತಿಯಿಲ್ಲವಾಗಿ ಲಯವಲ್ಲ, 
ಲಯವಿಲ್ಲವಾಗಿ ದೇಹನಾಮ ಪ್ರವರ್ತನೆಯಿಲ್ಲ, 
ಇವಾವುದೂ ಇಲ್ಲದ ಕಾರಣ, 
ಗುಹೇಶ ಶೈ ರೆಯ್ದಾ A ನಿಮ್ಮ ಶರಣ ಬಚ್ಚಬರಿಯ ಬೆಳಗು. | 6೫೨ | 


Sn ded 


ಹೆಚ್ಚಿನ ವಚನಗಳು 
೧೫೪೭ 


ಶರಣನ ಒಡಲುಗೊಂಡ ಅಖಂಡಿತಲಿಂಗಳ್ಳೆ ಅರ್ಚನೆಯಿಲ್ಲ, 
ಶರಣನ ಒಡಲುಗೊಂಡ ಅಚಲಿತಲಿಂಗಕ್ಕೆ ಅರ್ಪಿತವಿಲ್ಲ, 
ಶರಣನ ಒಡಲುಗೊಂಡ ಅನುಪಮಲಿಂಗಕ್ಕೆ ಅವಧಾನವಲ್ಲ. 
ಅದೇನು ಕಾರಣವೆಂದಡೆ; 
ಶರಣನಿಂದಾದ ಅರ್ಚನೆ, ಶರಣನಿಂದಾದ ಅರ್ಪಿತ, 
ಶರಣನಿಂದಾದ ಅವಧಾನ. 
ಇದು ಕಾರಣ ಸೆಂದಳಿದು ಲಿಂಗವಾದ ಮತ್ತೆ 
ಆನಂದವಲ್ಲದೆ ಅಣುಮಾತ್ರ ಕ್ರೀಯಿಲ್ಲ ಕಾಣಾ ಗುಹೇಶ್ವರಾ, 


೧೫೪೮ 


ಶರಣು ಶರಣಾರ್ಥಿ ಎಲೆ ತಾಯ್ಕೆ- 
ಧರೆಯಾಕಾಶ ಮನೆಗಟ್ಟದಂದು 
ಹೆರಿವ ಅನಿಲ ಅಗ್ನಿ ಜಲ ಮೊಳೆದೋರದಂದು ಹುಟ್ಟಿದಳೆಮ್ಮ ವ್ವ! 
ಅದಕ್ಕೆ ಮುನ್ನ ವೆ ಹುಟ್ಟದೆ ಬೆಳೆದನೆಮ್ಮಯ್ಯ. 
ಈ ಇಬ್ಬರ ಬಸಿರಲ್ಲಿ ಬಂದೆ ನಾನು! 
ಎಮ್ಮ (ನ್ನ?) ತೆಂಗಿಯಲ್ಬೆವರು ಮೊರೆಗೆಟ್ಟು ಹೆಂಡಿರಾದರೆನಗೆ! 
ಕಾಮಬಾಣ ತಾಗದೆ ಅವರ ಸಂಗವ ಮಾಡಿದೆನು. 
ನಾ ನಿಮ್ಮ ಭಾವ ಅಲ್ಲಯ್ಯನು, 
ವೀನೆನಗೆ ನಗೆವೆಣ್ಣು 
| ನಮ್ಮ ಗುಹೇಶ್ವರನ ಕೈವಿಡಿದು ಪರಮಸುಖಿಯಾಗಿ, 
ಕಳವಳೆದ ಕೆಂದೆರವೆಯೇನು ಹೇಳಾ? 


೧೫೪೯ 


ಶರೀರ ಉಳ್ಳನ್ನಕ್ಕ ನೆಳಲಿಲ್ಲದಿರಬಾರದ್ದು 
ಭೂಮಿಯುಳ್ಳನ್ನ ಕ್ಕ ಆಕಾಶಬಲ್ಲದಿರಬಾರದು. 
ನಾನುಳ್ಫನ್ನ್ಕ ನೀನಿಲ್ಲದಿರಬಾರದು 
ಗುಹೇಶ್ವರಲಿಂಗವು ಶಕ್ತಿಗೆ ಒಳಗಾಯಿತ್ತಾ ಗಿ, 
ಬಚ್ಚಬರಿಯ ಬಯಲೆಂಬುದಕ್ಕಿ ಉಪಮಾನವಿಲ್ಲ. 


೪೬೧ 


ll S೫೩ Il 


| S29 1 


| 


U3) Il 


& 


೪೬೨ 


ಅಲ್ಲಮಪ್ಪಭುದೇವರ ವಚನಸಂಪುಟ 


೧೫೫೦ 
"ಶಿವ್‌ ಎಂಬ ವಚನವ ಬಿಡದಿರಿ, 


 ಮಡದಿಯರ ಒಲುಮೆಯ ನಚ್ಚ ದಿರಿ, 


ದರ್ಪಣದ ಒಪ್ಪ ವ ತಪುದಿರಿ. 
ವಾಯುವ ಕಡೆಗಡೆಗೆ ತಿದ್ದದಿರಿ, 
ಹಿಡಿವಡೆ ದೃಢವಾಗಿ ಹಿಡಿಯಿರೆಲವೊ, 
ಗುಹೇಶ್ವರ ಸಿಕ್ಚಿದ ಅಲ್ಲಮಂಗೆ. 


೧೫೫೧ 


ಶಿವ, ಗುರುವೆಂದು ಬಲ್ಲಾತನೆ ಗುರು. 
ಶಿವ, ಲಿಂಗವೆಂದು ಬಲ್ಲಾತನೆ ಗುರು. 
ಶಿವ ಜಂಗಮವೆಂದು ಬಲ್ಲಾತನೆ ಗುರು. 
ಶಿವ, ಪ್ರಸಾದವೆಂದು ಬಲ್ಲಾತನೆ ಗುರು. 
ಶಿವ ಆಚಾರವೆಂದು ಬಲ್ಲಾತನೆ ಗುರು.- 
ಇಂತೀ ಪಂಚವಿಧವೆ ಪಂಚಬ್ರಹ್ಮವೆಂದರಿದ 
ಮಹಾ ಮಹಿಮ ಸೆಂಗನಬಸೆವಣ್ಣ ನು 
ವಿನಗೆಯೂ ಗುರು, ನಿನಗೆಯೂ ಗುರು, 
ಜಗವೆಲ್ಲಕ್ಕೆಯೂ ಗುರು ಕಾಣಾ ಗುಹೇಶ್ವರಾ. 


೧೫೫೨ 


'ಶಿವಶರಣನು ನಿಪ್ರೆಗೆಯ್ದ ಡೆ ಜಪ ಕಾಣಿರಣ್ಣಾ | 
ಶಿವಶರಣನು ಎದ್ದ ಡೆ ಶಿವರಾತ್ರಿ ಕಾಣಿರಣ್ಣಾ. 


' ಶಿವಶರಣನು ನಡೆದಡೆ ಪಾವನ ಕಾಣಿರಣ್ಣಾ 
ಶಿವಶರಣನು ನುಡಿದಡೆ ಶಿವತತ್ವ ಶಿವಮಂತ್ರ ಕಾಣಿರಣಾ ಸ್ಸ. 


ಶಿವಶರಣನು ನೋಡಿದಡೆ ಪಾನಕ್ಷಯ ಕಾಣಿರಣ್ಣಾ. 
ಶಿವಶರಣನು ಮುಟ್ಟಿದುವ ಸರ್ವಸಿದ್ಧಿ ಕಾಣಿರಣ್ಣಾ K 
ಶಿವಶರಣನ ಮನವೆ ಲಿಂಗ ಕಾಣರಣ್ಣಾ. 
ಶಿವಶರಣನ ಕಾಯವೆ ಕೈಲಾಸ ಕಾಣರಣ್ಣಾ | 


ಶತ ~ಂ ನೀತಾ 
ಗುಹೇಶ್ವರಾ ನಿಮ್ಮ ಶರಣನ ಚಾರಿತ್ರ ವಪರೀತವಯ್ಯಾ. 


| ೮೫೬ 1 


| SHE | 


-“~pe 


ಹೆಚ್ಚಿನ ವಚನಗಳು ೪ 


೧೫೫೩ 


ಶೀಲ ಶೀಲವೆಂದೇನೊ, ತನುಮನಧನವೆಂಬ ತ್ರಿಪುರವಿರಲು? 
ಆ ತ್ರಿಪುರಸೆಂಹಾರವ ಮಾಡಿ ಭಸ್ಮಾಂಗಿಯಾದಲ್ಲದೆ 
ಶೀಲವಿಲ್ಲ ಕಾಣಾ ಗುಹೇಶ್ವರಾ. ll ೮೫೯ 


೧೫೫೪ 


ಶೂಲದ ಮೇಲಣ ತಲೆಯ ವೈಭೋಗವನಾರು ಬಯಸಿದಡೆಲ್ಲಿಯದು? 
ಉಂಬಡೆ ಒಡಲಿಲ್ಲ ಲಂಗಾರ್ಚನೆಯಿಲ್ಲ, 
ಅಂಗಭೋಗಕ್ಕೆ ಕರಚರಣಂಗಳಿಲ್ಲ. 
ಅಂಗವಿಲ್ಲೆಂಬ ಮಾತು ನಿಮಗೇಕೆ? ಸುಡು, ಭಂಗ. 
ಲಿಂಗ ನಿರಾಳ ಗುಹೇಶ್ವರಾ! ll Sto l 


೧೫೫೫ 


ಪ್ರೀಗುರು ಲಿಂಗ ಜಂಗಮದ ಕರುಣ ಕಟಾಕ್ಷೆಯಿಂದ ದಶವಿಧ ಲಿಂಗಂಗಳ ಪಡೆದು 
ಆ ಲಿಂಗನಿಷ್ಠಾಪರತ್ವದಿಂದ, ನಿನ್ನ ಪ್ರಾಣನ ಮಧ್ಯದಲ್ಲಿ ನೆಲಸಿರ್ಷ 
ದಶವಿಧ ಚಿದ್ವಾಯುಗಳು, ದಶವಿಧ ಸುನಾದಗಳು, ದಶವಿದಸತ್ಯರಣಂಗಳನ್ನು 
ಖ್ಯೀತಿರ್ಧಯಲಿಂಗದತ್ತ ಮುಖಮಾಡಿ ನೋಡಲು 
ಮಹಾಶರಣಗಣಮಾರ್ಲದ 
ಬಟ್ಟಬಯಲ ನಿಜಾಚರಣೆ ದೊರೆವುದು ನೋಡ! 
ಗುಹೇಶ್ವರ ಲಿಂಗದಲ್ಲಿ ಚನ್ನ ಬಸೆವಣ್ಣ. ll S೬೧ Il 


BHAANNY 
CNA 


ಪ್ರೀಗುರುವನರಿಯಲೆ ಬೇಕು, ಶ್ರೀಗುರುವನರಿಯಲೆ ಬೇಕು. 
ಅಂತಲ್ಲದೆ ಸುಖವಿಲಯ್ಯಾ, ಅಂತಲ್ಲದೆ ಸುಖವಿಲ್ಲಯ್ಯಾ. 
ಪ್ರೀಗುರುವನರಿದಲ್ಲದೆ ಇಹಪರಸುಖವನರಿಯಬಾರದು. 
ಅಂತಲ್ಲದೆ-.ಪ್ರೀಗುರುವನು ಅರಿಯದವನೆ ಲಘು. 
ಪ್ರೀಗುರುವನು ಅರಿದಂಗೆ ಪ್ರೀಗುರು ಗುಹೇಶ್ವರ. Il C೬೨ Il 


೧% 
೧೫Dnc 


ಫ್ರೀಗುರುವೆ ಎನಗೆ ಕಾಯವು, ಪ್ರೀಗುರುವೆ ಎನಗೆ ಪ್ರಾಣವು, 
"ಪ್ರೀಗುರುವ ಎನಗೆ ಇಹವು, ಪ್ರೀಗುರುವೆ ಎನಗೆ ಪರವು, 
ಪೀಗುರುವೆ ಎನಗೆ ಗತಿಯು, ಪ್ರೀಗುರುವೆ ಎನಗೆ ಮಠಶಿಯು, 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಪೀಗುರುಪಾದವೆ ಎನಗೆ ಘನತರ ಮುಕ್ತಿಗೆ ಕಾರಣವು. 
ಗುಹೇಶ್ವರ ಗುಹೇಶ್ವರಾ, ನಿಮ್ಮಾಣೆ ಇದು ಸೆತ್ಯ. | Sta 


೧೫೫೮ 


ಪ್ರೀಮನ್ಮನದ ಕೊನೆಯಿಂದ ನೆನೆದ ನೆನಹು 
ಜನನ ಮರಣವ ನಿಲಿಸಿತ್ತು. 
ಜ್ಞಾನಜ್ಯೋತಿಯ ಉದಯ, ಭಾನುಕೋಟಿಯ ಮೀರಿ ಸ್ವಾನುಭಾವದುದಯ್ಯ 
ಜ್ಞಾನಶೂನ್ಯದೊಳಡಗಿದ ಭೇದವನು 
ಏನೆಂಬೆನು ನೋಡಾ ಗುಹೇಶ್ವರಾ? Il Cte Il 


೧೫೫೯ 


ಶ್ರುತಿಯ ನಂಬದಿರೊ, ಶ್ರುತಿಯ ನಂಬದಿರೊ 


ಶ್ರುತಿತತಿಗಳು ಮುನ್ನವೆ ಶಿವನಡಿಯ ಕಾಣದೆ 
ಶ್ರುತಿ “ಚಕಿತಮಭಿದತ್ತೇ' ಎನುತ್ತ 

ಮುನ್ನವೆ ಅರಸಿ ತೊಳಲಿ ಬಳಲುತ್ತೈದಾವೆ. 

ಶ್ರುತಿ ಹೇಳಿದತ್ತ ಹರಿಹರಿದು ಬಳಲದಿರೊ, 

ಶೂನ್ಯಕ್ಕೆ ತಲೆವಾರನಿಕ್ಕದಿರೊ, 

ವಸ್ತು ಹೃದಯದಲುಂಟೆಂದು ನೆನೆಯದಿರೊ. 

ವಸ್ತು ಭ್ರೂಮಧ್ಯದಲುಂಟೆಂದು ಭ್ರಮಿಸದಿರೊ, 

ವಸ್ತು ಬ್ರಹ್ಮ ರಂಧದಲುಂಟೆಂದು ಹೊಲಬುಗೆಡದಿರೊ. 

ವಸ್ತುವ ಕಾಬಡೆ, 

ಎನ್ನ ಸೆದ್ದು ರು ಅನಿಮಿಷದೇವನಂತೆ 

ನಿನ್ನ ಕರಸ್ಥ ಲದಲ್ಲಿ ನಿಶ್ಚಯಿಸಿ, ವಸ್ತು ನಿಶ್ಚಯವ ಕಂಡು 

ನಮ್ಮ ಗುಹೇಶ್ವರಲಿಂಗದಲ್ಲಿ ನಿಬ್ಬರಗಾಗೊ ಮರುಳೆ, || CLA 


೧೫೬೦ 


ಶ್ರೇತನ ಕರೆಯಬಂದ ದೂತರು, 
ರಂಭೆಯ ಕಣ್ಣ ಮುಂದೆ ಅಲೆಯುತ್ತಿರಲು ಇನ್ನೇಕೆ ಮರಷೆ? 
ಇಕ್ಕೆ ದಿಟ ಪರಕ್ಕೆ ಪರಿಣಾಮ; 
ಪಯಣಕ್ಕೆ ನಿಶ್ಚಯ ಕಾಣಾ ಗುಹೇಶ್ವರಾ. | CLL | 


ಹೆಚ್ಚಿನ ವಚನಗಳು ೪೬೫ 


೧೫೬೧ 


[ಶ್ವೇತ ಪೀತ ಕಪೋತ ಹರಿತ ಕೃಷ್ಣ ] ಮಾಣಿಕವೆಂಬ ಆರು ವರ್ಣ. 
ಅದಕ್ಕ ಬ್ರ ವಿಷ್ಣು ರುದ್ರ ಈಶ್ವರ ಸದಾಶಿವ ಶ್ರೀಗುರು-ಎಂಬ 
ಆರು ಅಧಿದೇವತೆ. ಈ ಭೇದವನೆಲ್ಲ ತಿಳಿದು ನೋಡಿ, 
ಉನ್ಮನಿಯ ಜ್ಯೋತಿಯ ಬ್ರಹ್ಮರಂಧ್ರದ ಸಹಸ್ರೆದಳ ಪದ್ಮದ 
ಅಮೃತಬಿಂದುವಿನೊಳಗಣ ಪ್ರಾಣವೆ ರೂಪಾಗಿ, 
ಪ್ರಾಣಲಿಂಗದಲ್ಲಿ ಒಡಗೂಡಬಲ್ಲ ಗುಹೇಶ್ವರಾ ನಿಮ್ಮ ಶರಣ. ll Ste I 


೧೫೬೨ 


ಷಡುದರುಶನ ಜ್ಞಾನವಲ್ಲದೆ [ಮತ್ತೆ] ಇಲ್ಲೆಂಬ 
ಜ್ಞಾನಿಗಳೆಲ್ಲರೂ ಚಾಂಡಾಲಿಗಳು, 
ಬ್ರಹ್ಮಚಾರಿಗಳೆಲ್ಲರೂ ಉದ್ದೇಶಿಗಳು, 

Ry [S) 

ಶಿವಯೋಗಿಗಳೆಲ್ಲರು ಅಂಧಕರು, 
ಇಷ್ಟಲಿಂಗಸಂಬಂಧಿಕರೆಲ್ಲರೂ ಅವಿಚಾರಿಗಳು. 
ಅವರಿವರ ಪರಿಯಲ್ಲ ಗುಹೇಶ್ವರಾ, 
ನಿಮ್ಮ ಶರಣರ ಪರಿ ಬೇರೆ! ll S೬೮ Il 


೧೫೬೩ 


ಷಡೂರ್ಮಿಯಿಲ್ಲ ಷಡ್ವರ್ಗವಿಲ್ಲ 
ನಾನೆಂಬುದಿಲ್ಲ ನೀನೆಂಬುದಿಲ್ಲ. 
ಏನೆಂಬುದೇನೂ ಇಲ್ಲದಿಹುದೆ, ಚಿದಹಂಕಾರದ ಲಿಂಗೈಕ್ಕವಯ್ಯಾ 
ಗುಹೇಶ್ವರೂ, ll C೬೯ I 


೧೫೬೪ 


ಸಂಗದಿಂದಾಯಿತ್ತು ತನು, ಆ ತನುವಿನಿಂದಾಯಿತ್ತು ಮರವೆ, 
ಆ ಮರವೆಯಿಂದಾಯಿತ್ತು ನೋಡಾ "ನೀ "ನಾ? ಎಂಬುದು. 
ನೀನೆಂಬ ಬಹಿರಂಗವಂತಿರಲಿ, ನಾನೆಂಬ ಅಂತರಂಗವಂತಿರಲಿ- 
ಈ ಉಭಯ ಭಾವವಲ್ಲದೆ, 
ನಿನ್ನಿಂದ ನಿನ್ನನರಿದಹೆನೆಂಬುದು ವಪರೀತಭಾವ! 
ಈ ಅರಿವು ಮರವೆಯಾಟದ ಭ್ರಾಂತು ಬಿಡದು. 
ಗುಹೇಶ್ವರಲಿಂಗವು ನಿನ್ನಲ್ಲಿ ನಂದ ಪರಿ ಎಂತು ಹೇಳಾ 
ಸೆಂಗನಬಸೆವಣ್ಣಾ? ll CLO || 


PR aw ಜತೆ ಎ KX 
ಜ್ಞಾ ನ-ಸುಜ್ಞಾ ನಎಂಬ ಗಾಳಿ ತೀಡಲು, ಸುಲಕಣದಿಂದ ಸೊಚಿಸು 
pS 


ಅಲ್ಲಮಪ್ಪಭುದೇವರ ವಚನಸಂಪುಟ 
೧೫೬೫ 


ಸೆಂಗ್ರಾಮ ಒಡ್ಡಿದಲ್ಲಿ ಹೆಂದೆ ಗೆಲಬಲ್ಲನೆ ಹೇಳಾ? 
ನಿಂದ ನಿಲವಿನ ಘನಮಡುವ, ಕಂದ ಈಸಾಡಬಲ್ಲನೆ ಹೇಳಾ? 
ಗುಹೇಶ್ವ ರನೆಂಬ ನಿರಾಳದ ಘನವ, ಪಂಚೇಂದ್ರಿಯಕ ಬಲ್ಲನೆ ಹೇಳಾ? ೮೭೧! 


೧೫೬೬ 


ಸೆಂಗಿಯಲ್ಲದ ನಿಸ್ಪಂಗಿಯಲ್ಲದ, 
ರೂಪಿಲ್ಲದ ನಿರೂಪಿಲ್ಲದ ಸುಳುಹು ನೋಡಾ! 
ದ್ರೈತವಿಲ್ಲದ ಅದ್ದೆ ್ರೈತವಿಲ್ಲದ, 
ನಮೆಯಿಲ್ಲದ ನಿಸಿ ಮೆಯಿಲ್ಲದ ಸುಳುಹು ನೋಡಾ! 
ನಡೆಯಿಲ್ಲದ ನುಡಿಯಿಲ್ಲದ ಒಡಲಿಲ್ಲದ ಸುಳುಹು ನೋಡಾ! 
ಕಡೆ ಮೊದಲೆಡೆದೆರಓಲ್ಲದಖಂಡ ಗುಹೇಶ್ವರಲಿಂಗ ' 
ನಿರಾಳ ನಿಜೈಕ್ಯ ನೋಡಾ. | ೮೭೨ I 


ಸಂಸಾರವ ಬಿಟಿ ಸನೆಂದು, 
ನರಾಶಾಪದವ ಎಡ. 
ತಲೆಯ ಬೋಳಿಸಿಕೊಂಡು, 
ಕುದಿದು ಕೋಟಲಖೆಗೊಂಡು, 
ಮನೆ ಮನೆ ತಪ್ಪದೆ ಭಿಕ್ಷವ ಬೇಡಿ, 
ಉಂಡು, ಎದ್ದು. ಹೋಗಿ ತತ್ವ ವಬೋಧಿಸಿ, 
ಉದರವ ಹೊರೆವಂದು ಮುನ್ನ ಎಲ್ಲದೆ ಮರುಳಾ? 


ಕಾಡಿ ಬೇಡಿ ಹಾಡಿ ಒಡಲ ಹೆೊರೆವಂಗೆ, 


ಮುಕ್ಕಿಯುಂಟೆ ಮರುಳಾ? 

ಜಂಗಮದಂಗವು ನಿರ್ಗವಮನಿ, 

ಭಕ್ತಿಪ್ರಿಯ ನಮ್ಮ ಗುಹೇಶ್ವ ರಲಿಂಗದಲ್ಲಿ 
ಜಂಗಮದ ನಡೆಯಲ್ಲ ಜನ ಎಲೆ ಮರುಳಾ. 


PE 


; ಹಹ 
N/m 


pay ಅರೆವಿಂಬ ಶರಧಿ ಅಡ್ಡ ಗಟ್ಟ ಲ್ಬು, 
ಅಮುವನರಿದವಂಗೆ ಅಂಗವೆ ಪೆಡಗ್ಗೆ, ಮನವ ಕೂಕಂಬಿಕಾರ. 
ರಲು 


° 

[9 
Ne 
pe 


ಹೆಚ್ಚಿನ ವಚನಗಳು ೪೬೭ 


ಬರ್ಪವು ಮೀನು, ಮೊಸಳೆ, ಅಪ ಗಿರಿ, -ಜತನ. 

ಮೊತ್ತದ ಸೆಂಚಾರದ ಹಡಗು ತಾಗುತ್ತಿದೆ, ಎಚ್ಛತ್ತಿರು, 

ಜಾಗ್ರ ಸ್ಪೆಪ್ನ ಸುಷುಪ್ತಿಗಳಲ್ಲಿ ಮೈಮರೆಯದೆ. 

ಕತ್ತಲೆ ದೆಸೆ ಅತ್ತಲೆ ಪೋಗು; ಉತ್ತರನಕ್ಷತ್ರದ ಪ್ರಭೆಯಿದೆ! 

ಸೆಟ್ಟಿ ಜತನ! ಪಟ್ಟಣವಿದೆ,-ಗುಹೇಶ್ವರಾ. Il CY || 


೧೫೬೯ 


ಸೆಕಲವನೆಲ್ಲ ಲಿಂಗದೊಳಗೆ ತೋರಿದನು. 
ಆ ಲಿಂಗದ ಬೆಳೆಗ ಸೆಕಲದೊಳಗೆ ತೋರಿದನು. 
ಎನ್ನ ಮನಕ್ಕೆ ಅತಿಶಯವ ತೋರಿ ತೋರಿ ರಕ್ಷಿಸಿದನು. 
ಎನ್ನೊಳಗೆ ತನ್ನ ತೋರಿದನು, ತನ್ನೊಳಗೆ ಎನ್ನ ತೋರಿದನು. 
ಮತ್ತೆ ಎರಡುವನು ಏಕಮಾಡಿ 
ಎನ್ನೊಳಗೆ ಗುಹೇಶ್ವರನಾದನು ಹೊರಗೆ ಮಹಾಲಿಂಗವಾಗಿ ನಿಂದನು, 
ಶ್ರೀಗುರುಲಿಂಗ ಬಸವಣ್ಣ ಮು. STH 1 


೧೫೭೦ 


ಸಕಳಸ್ಪ ಲದ ಲಿಂಗ ಮನಸ್ಸೆ ಲದಲ್ಲಿ ವೇದ್ಯವಾಗಿ, 
ಮನಸ್ಸೆ ಸೆಲದ ಲಿಂಗ ಮಹಾಸೆಲದಲ್ಲಿ ವೇದ್ಯವಾಗಿ, 
ಆ ಮಹಾಸ್ಥ ಲವೇ ಎನ್ನು ಸರ್ವಾಂಗದಲ್ಲಿ ವೇದ್ಯವಾದ ಬಳಿಕ 
ಇನ್ನು ಭಿನ "ಭಾವಕ್ಕೆ ತೆರಹೆಂಬ ುದುಂಟೆ? 
ಗುಣೇಶ್ವ ರನೆಂಬ ಪ್ರಾಣಲಿಂಗವ ಬೆರಸಿ ಸಮರಸೆವಾದ ಬಳಿಕ 
ಎರಡೆಯುದಿಲ್ಲ ನೋಡಾ ಬೆನ್ನ ಬಸವಣ್ಣ. Wc 1 


೧೫೭೧ 


ಸಜ್ಮ; ನಸನ್ನ ಹಿತವಾದ ಭಕ್ತಿ, ಹೊತ್ತಿ ಇಂದು ಪರಿಯುಂಟೆ ಹೇಳಾ? 
ಒಮ್ಮ ಹಾರ ಒಮ್ಮ ಕೆಂಕಲವು? 
ಮನಕ್ಕೆ ಮನ ಸಾಕ್ಷಿಯಾಗಿ ಮಾಡುವ ಭಕ್ತನಲ್ಲಿ 
ಗುಹೀಶ್ರ ರನಪ್ಪ ನಲ್ಲದೆ, 

ಪ್ರಪಂಚಿನೊ ಛಗಿಲ ಕಾಣಾ ಸಂಗನಬಸವಣ್ಣಾ. Il Sec 


೧೫೭೨ 


ಸತ್ತ ಬಳಿಕ ಲಿಂಗದೊಳಗಾದೆಹೆನೆಯುದು ಎತ್ತ ಣ ವಾರ್ತೆ? 
ಅದು ಹುಸಿ ನೋಡಾ. 


ಅಲ್ಲಮಪ್ರಭುದೇವರ ವಚನಸಂಪುಟ 


ಸಾಯದ ಮುನ್ನ ನಿಜವನರಿದು ಸ್ವಯವಾಗಿ ನಡೆಯಬಲ್ಲದೆ 
ಗುಹೇಶ್ವರಲಿಂಗವನರಿದ ಶರಣರು ಒಲಿವರು ಕಾಣಾ 


ಸಿದ್ಧರಾಮಯ್ಯಾ. ೮೭೮ ॥ 
೧೫೭೩ 


ಸತಿಯ ಕಂಡು ಬ್ರತಿಯಾದ ಬಸೆವಣ್ಣ _ 
ಬ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ § 
ಬ್ರಹ್ಮಚಾರಿಯಾಗಿ ಭವಗೆಟ್ಟನಯ್ಯಾ ಬಸವಣ್ಣ s 
ಗುಹೇಶ್ವರಾ ನಿಮ್ಮಲ್ಲಿ ಬಾಲಬ್ರಹ್ಮಚಾರಿಯಾದ ಬಸವಣ್ಣ ಒಬ್ಬನೇ. | ೮೭೯ 


೧೫೭೪ 


ಸತ್ತು ಮುಂದೆ ದೇವರ ಕೂಡಿಹೆವೆಂಬಿರಿ, 
ಸಾಯದ ಮುನ, ಸೆತಿಪಿರಿ. 
ಕ್ತ ಇತಿ 
ಎಂತಯ್ಯಾ ನಿಮ್ಮ ಲಿಂಗೈೆಕ್ಕದ ಪರಿ? 
ಎಂತಯ್ಯಾ ನಿಮ್ಮ ಪ್ರಮಥರ ಪರಿ? 
ಅಂಗದ ಅವಸೆ ಯಲದೆ ಲಿಂಗದ ಅವಸೆ ಆರಿಗೂ ಇಲ 
[<9] [ne] [ee] ~ 
ಗುಹೇಶ್ವರಾ. | 6೮೨ || 


೧೫೭೫ 


ಸೆತ್ತು ಮುಂದೆ ದೇವರ ಕೂಡುವುದುಳ್ಳಡೆ, 
ಸಾಯಲೆ ಬೇಕು. ಹಿಂದೆ ನೋಯಲೇಕಯ್ಸಾ? 
ತಮ್ಮಿಂದ ತಾವು ಸೆತ್ತು, ನಿಮ್ಮ ಮೇಲೆ ಇಡುವರು. 
ಲೋಕದ ದುರ್ಜನವ ಹೊತ್ತೆ ಕಾಣಾ ಗುಹೇಶ್ವರಾ. I! ೮೮೧ 


೧೫೭೬ 


ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, 
ಸೆಹಜವೂ ಇಲ್ಲ, ಅಸಹಜವೂ ಇಲ್ಲ, 
ನಾನೂ ಇಲ್ಲ, ನೀನೂ ಇಲ್ಲ. 
“ಇಲ್ಲ” "ಇಲ್ಲ? ಎಂಬುದು ತಾನಿಲ್ಲ 
ಗುಹೇಶ್ವರನೆಂಬುದು ತಾ ಬಯಲು! | ಅಲಿ | 


ಹೆಚ್ಚಿನ ವಚನಗಳು ೪೬೯ 
೧೫೭೭ 
ಶುದ್ದ ದೇವರ ನಂಬಲರಿಯದೆ, 
ದೈವಂಗಳನೆ ನಂಬಿ, 
ಸತ್ತು ಹೋದರು ನಿತ್ಯವನರಿಯದೆ. 
ಎತ್ತಲೆಂದರಿಯರು ಗುಹೇಶ್ವರಲಿಂಗವನು. ೮೮೩ ॥ 


೧೫೭೮ 


ೀಜಾತ ಬದ್ಭಜ್ಞಾನಿ, ವಾಮವೇವ ಆತುರಜ್ಞಾನಿ, 
ಅಘೋರ ಕೋಷಜ್ಞಾನಿ, ತತ್ಪುರುಷ ಕ್ಷಣಿಕಜ್ಞಾನಿ, 
ಈಶಾನ್ಯ ಅತೀತಜ್ಞಾನಿ-[ಇದು] ಪರಿಯಲ್ಲ ನೋಡಾ. 
ಗುಹೇಶ್ವರಲಿಂಗದಲ್ಲಿ ಅವಿರಳಜ್ಞಾನಿ ಚನ್ನ ಬಸವಣ್ಣ, 
[ಆತನ] ಶ್ರೀಪಾದಕ್ಕೆ ನಮೋನಮೋ ಎಂಬೆನು. Il SOY Il 


೧೫೭೯ 


ಸೆಮತೆ ಎಂಬ ಕಂಥೆಯ ತೊಟ್ಟು, ಸುಬುದ್ಧಿ ಎಂಬ ಟೊಪ್ಪ ರವನಿಕ್ಸಿ, 
ವಿಷಯವೆಂಬ ಹಾವುಗೆಯ ಮೆಟ್ಟಿ, ತಮಂಧವೆಂಬ ಕುಳಿಯ ಬೀಳದೆ, 
ಕ್ರೋಧವೆಂಬ ಕೊರಡ ಎಡಹದೆ, ಮದವೆಂಬ ಚೇಳ ಮೆಟ್ಟದೆ 
ಗುಹೇಶ್ವರನ ಶರಣ ಬಂದೆನು, 
ಭಕ್ತಿಭಿಕ್ಷವನಿಕ್ಕೆ J ಸಂಗನಬಸವಣ್ಣಾ R Il ೮೮೫ Il 


೧೫೮೦ 


ಸಮಯವ ಬಡಬಹುದೆ ಅಯ್ಯಾ? 
ಅಟ್ಟ ಅಶನವಾದಡೂ ಕಲಸುವದಕ್ಕೆ ಕೈ, ಉಂಬುದಕ್ಕೆ ಬಾಯಿ ಬೇಕು. 
ಉಂಬುದಿಲ್ಲಾ ಎಂದು ಸೆಂದೇಷವ ಹೆರಿದಲ್ಲಿ 
ಸಮಯ ಒಂದೂ ಇಲ್ಲ ಎನಬೇಕು. 
ಗುಹೇಶ್ವರನೆಂಬನ್ನ ಕ್ಕ, 
ಬಂಧ--ಮೋಕ್ಷವನರಿಯಬೇಕು ಘಟ್ಟಿವಾಳಯ್ಯಾ. I SUt || 


೧೫೮೧ 


ಸಮುದ್ರದೊಳಗೆ ನೊರೆ ತೆರೆಗಳು ನೆಗಳ್ಳವೆಂದಡೆ 
ತಾ ಸಮುದ್ರದಿಂದ ಅನ್ಯವಪ್ಪವೆ? 
ನಿರ್ವಿಕಾರ ನಿತ್ಯ ನಿರಂಜನ ನಿರ್ಗುಣ ಪರಿಪೂರ್ಣ ನಿರ್ವಿಕಲ್ಪ 


೪೭೦ 


ಪರಬ್ರಹ್ಮ ಶಿವನಿಂದ ಜಗತ್ತು. ಉದಯಿಸಿತ್ತು ಎಂದಡೆ 
ಶಿವನಿಂದ ಅನ್ಯವೆನಬಹುದೆ? 
ಇಂತಪ್ಪ ಅರಿವು, ನೀವು ಕೊಟ್ಟ ಸಮ್ಯಕ್‌ ಜ್ಞಾನಕ್ಕೆ 


ಅರಿದಪ್ಪು ದಯ್ಯಾ ಗುಹೇಶ್ವರಾ. | | ೮೮೭ || 


೧೫೮೨ 


ಸರ್ವಶೂನ್ಮ್ನ ಆದಿ ಅನಾದಿ ಭಕ್ತ ಸ್ಫಲ. 
ನಾದ ಬಿಂದು ಮಹೇಶ್ವರಸ್ಥ ಲ. 
ಕಳೆ ಬೆಳಗು ಪ್ರಸಾದಿಸ್ನಲ. 
ಅರಿವು ನಿರವಯವು ಪ್ರಾಣಲಿಂಗಿಸ್ಥೆ ಲ. 
ಜ್ಞಾನ ಸುಜ್ಞಾನ ಶರಣಸೆ ಲ. 
ಭಾವವಿಲ್ಲದ ಬಯಲು ಬಯಲಿಲ್ಲದ ಭಾವ ಅಗಮ್ಯದ ಐಕ್ಯಸ್ಥ ಟ್ರ 
ಇಂತೀ ಷಡುಸ್ಪಲದ ಕೊರಡ ಮೆಟ್ಟಿ ನಿಂದಂಗೆ 
ಹೆಸರಿಲ್ಲ ಕುರುಹಿಲ್ಲ ತನಗೆ ತಾನಿಲ್ಲ ಗುಖೇಶ್ವರಾ. | ೮೮೮ 


೧೫೮೩ 


ಸರ್ವಾತ್ಮ ಚೈತನ್ಯವಪ್ಪ ಜಂಗಮದ ಪರಿಯ ನೋಡಾ: 
ಅಖಂಡಬ್ರಹ್ಮದ ಬಯಲೆಲ್ಲಾ ತಾನಾಗಿ, ಸುಳಿಯಲೆಡೆಯಿಲ್ಲದೆ ನಿರ್ಗಮನಿಯಾದಲ್ಲಿ 
ಒಂದಾಸೆಯೊಳಗಿಲ್ಲದ ಅವಿರಳ ಜ್ಞಾನಿ! 
ಕುರಿತೊಂದಕ್ಕೆ ಸುಳಿವವನಲ್ಲ, ಭಕ್ತಿಗಮ್ಯನು, 
ಉಳಿದ ಗಮನದ ತುರೀಯವಿಲ್ಲದೆ ತನ್ನ ನಿರ್ಗಮನದ ಇರವು! 
ಚೆತುರಾಕಾರದ ಭೂಮಿಖಯೆ ಸುಖತಲ್ಪ ಮಂಚೆ, ಆಕಾಶವೆ ಮೇಲುಕೆಟ್ಟು, 
ಚಂದ್ರಸೊರ್ಯರೆ ಉಭಯ ಭಾಗದಲ್ಲಿ ಬೆಳಗುವ ಜ್ಯೋತಿ! 
ಪರಿಣಾಮವೆ ತೃಪ್ತಿ, ದಿಕ್ಕುಗಳ ವಸನ, ಸೆದ್ದುಣವಾಸನೆಯೆ ಪರಿಮಳ?! 
ನಕ್ಷತ್ರಂಗಳ ಪುಷ್ಪ R ಶಿವತತ್ವಕಾಂತಿಯೆ ಆವರಣ 
ತ್ರಿಗುಣಕೂಟವ ತಾಂಬೂಲ; ಜ್ಞಾನಶಕ್ತಿಯ ಸಂಗ 
ಪ್ರಣವನಾದಗೀತ[ದ] ಕೇಳಿಕ್ಕೆ ಎ 
ಇಂತೀ ಅಷ್ಟಭೋಗ್ಯೈಶ್ವರ್ಯದಲ್ಲಿಪ್ಪ ರಾಜಯೋಗಿ ಚರಲಿಂಗ, 
ನಿಶ್ಚಿಂತ ನಿರ್ವಾಣಿ ನಿರಂಜನ ನಿರ್ಮಾಯ ನಿವಣ್ಯಸನಿ ಪರಮಜಂಗಮ! 
ಇಂತಲ್ಲದೆ-ಕಾಯದಿಚೆ ಗೆ ಸುಳಿದು ಕಳವಳಿಸಿ 
ತ್ರಿವಿಧಕ್ಕೆ ಬದ್ಧರಪ್ಪವರೆಲ್ಲ ಜಗತ್ತಾವನರಪ್ಪರೆ ಹೇಳಾ ಗುಹೇಶ್ವರಾ? ೮ರ ' 


ಹೆಚ್ಚಿನ ವಚನಗಳು ೪೭೧ 
೧೫೮೦೪ 


ಸೆಹಜದಿಂದ ನಿರಾಲಂಬವಾಯಿತ್ತು, ನಿರಾಲಂಬದಿಂದ ನಿರಾಳವಾಯಿತ್ತು. 
ನಿರಾಳದಿಂದ ನಿರವಯವಾಯಿತ್ತು, ನಿರವಯದಿಂದ ಅನಾದಿಯಾಯಿತ್ತು. 
ಅನಾದಿಯಲ್ಲಿ ಮೂರ್ತಿಯಾದನೊಬ್ಬ ಶರಣ. 
ಆ ಶರಣನ ಮೂರ್ತಿಯಿಂದ ಸೆದಾಶಿವನಾದ, 
ಆ ಸದಾಶಿವನ ಮೂರ್ತಿಯಿಂದ ಶಿವನಾದ. 
ಆ ಶಿವನ ಮೂರ್ತಿಯಿಂದ ರುದ್ರನಾದ, ಆ ರುದ್ರನ ಮೂರ್ತಿಯಿಂದ ವಿಷ್ಣು ವಾದ. 
ಆಅ ವಿಷ್ಣು ವಿನ ಮೂರ್ತಿಯಿಂದ ಬ್ರಹ್ಮನಾದ. 
ಆ ಬ್ರಹ್ಮನ ಮೂರ್ತಿಯಿಂದಾದವು ಸೆಕಲ ಜಗತ್ತುಗಳಿಲ್ಲಾ- 
ಇವರೆಲ್ಲ ನಮ್ಮ ಗುಹೇಶ್ವರನ ಕರಸ್ಥೆ ಲದ ಹಂಗಿನಲ್ಲಿ ಹುಟ್ಟಿ ಚೆಳೆದರು. ॥ ೮೯೦ ॥| 


ಸೆಹಜವ ನುಡಿದಡೆ ಸೇರುವರಿಲ್ಲ ಕಾಣಿರಣ್ಣಾ. 
ಅಸಹಜಕ್ಕಲ್ಲದೆ ಲೋಕ ಭಜಿಸೆದು. 
ಕೆರೆಯ ಕಟ್ಟಿಸುವನ (ಕಟ್ಟುವನ?) ಕಂಡು ಒಡ್ಡ ರಾಮಯ್ಯನೆಂದಡೆ 
ಮುಳಿಸಿನಿಂದ ಲಿಂಗತನುವ ನೋಯಿಸುವರೆ? 
ನಮ್ಮ ಗುಹೇಶ್ವರಲಿಂಗವು ಜಗದೊಳಗೆ ಪರಿಪೂರ್ಣವಾದ ಕಾರಣ, 
ಶರಣರ ನೋವು ಮರಳಿ, ಪಾತಕರ ತಾಗಿದಡೆ, 
ಅಲ್ಲಯ್ಯ ನೋಡಿ ನಗುತಿರ್ದನು. eco 


೧೫೮೦೬ 


ಸೆಹಭಾಜನ ಸಪಷಭೋಜನವೆಂದೆಂಬರು. 
ಭಾಜನವಾವುದು ಭೋಜನವಾವುದು ಎಂದರಿಯರು. 
ಭಾಜನವೆ ಅಂಗ್ಯ ಭೋಜನವೆ ಲಿಂಗ! - 
ಭಾಜನಸೆಹಿತ ಭೋಜನಮಾಡುವ ಹಿರಿಯರು, 
ಭಾಜನವನಿರಿಸಿ ಹೋದಡೆ ಅದೆ ಭಂಗ-ಗುಹೇಶ್ವರಾ. ೮೯೨ 1 


೧೫೮೭ 


ಸಾಗರದೊಳಗಿಪ್ಪ ಪ್ರಾಣಿಗಳು, 
ಬೇರೆ ಮತ್ತೊಂದೆಡೆಯಲ್ಲಿ ಇರಬಲ್ಲ? 
ಭವಸಾಗರನೊಳಗಿಪ್ಪ ಜೀವಿಗಳಿಗೆ ಅದೇ ಗತಿಯಲ್ಲದೆ 


೪೭೨ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಬೇರೆ ಮತ್ತೊಂದೆಡೆಯುಂಟೆ? 
ಗುಹೇಶ್ವರನ ಲೀಲೆ ಜಗನ್ಮಯವಾದಡೆ 
ನಾನು ಬೆರಗಾದೆನು! ೮೯೩ I 


"೧೫೦೮ 


ಸಾವ ಜೀವಕ್ಕೆ ಗುರು ಬೇಡ, ಸಾಯದ ಜೀವಕ್ಕೆ ಗುರು ಬೇಡ. 
ಗುರುವಿಲ್ಲದೆ ಕೂಡಲು ಬಾರದು. 
ಇನ್ನಾವ ಠಾವಿಂಗೆ ಗುರು ಬೇಕು? 
ಸಾವು ಜೀವ ಸೆಂಬಂಧದ ಠವ ತೋರುಲ್ಲಡೆ 
ಆತನೆ ಗುರು-ಗುಹೇಶ್ವರಾ. H ೮೯೪ ॥ 


೧೫೦೮೯ 


ಸಾವನ ಕೃರ ಶ್ರವವ ಮಾಡಿದಡೆ, ಇನ್ನು ಕಾದುವ ದಿನವಾವುದು? 
ಬಾಳುವನ್ನ ಕೃರ ಭಜಿಸುತ್ತಿದ್ದಡೆ, ತಾನಹ ದಿನವಾವುದು? 
ಅರ್ಥವುಳ್ಳನ್ನ ಬರ ಅರಿವುತ್ತಿದ್ದಡೆ, ನಿಜವನೆಯ್ದುವ ದಿನವಾವುದು? 
ಕಾರ್ಯಕ್ಕೆ ಬಂದು, ಆ ಕಾರ್ಯ ಕೆ,ಸಾರಿದ ಬಳಿಕ 
ಇನ್ನು ಮರ್ತ್ಯಲೋಕದ ಹೆಂಗೇಕೆ? 
ತನಿರಸೆ ತುಂಬಿದ ಅಮೃತಘಫಲ ಒಮ್ಮಿಗೆ ತೊಟ್ಟುಬಿಡುವುದು ನೋಡಿರೆ, 
ದೃಷ್ಟಾಂತವ! 
ಬಸೆವಣ್ಣ ಬನ್ನ ಬಸವಣ್ಣ ಮೊದಲಾದ ಪ್ರಮಧಘರು 
ಗುಹೇಶ್ವರಲಿಂಗದಲ್ಲಿ ನಿಜವನೈದಿ ನಿಶ್ಚಿಂತರಾಗಿರಯ್ಯಾ! | S೯೫ 


೧೫೯೦ 


ಸಾವಿರದ ಕಮಲದಲ್ಲಿ ತಾನಿಪ್ಪನು, 
ಕೆಂದಾವರೆಯ ಪುಷ್ಪ ದ ನೇಮವೆಂತೊ? 
ಪುಷ್ಪ ಮುಟ್ಟಿ ಕೊಯ್ತ ನೇಮವೆಂತೊ? 
ಮುಟಿ ದ ಪರಿಮಳವ ಮುಟ್ಟದೆ ಕೊಯ್ದ 
ಗೊಹೇಶ್ವರಾ-ನಿಮ್ಮ ಶರಣ. | OF || 


೧೫೯೧ 


ಸಿಡಿಲೊಡನೆ ಕಾದುವಂಗೆ ಕೊಡೆಯೊಂದು ಮರೆಯೆ? 
ಪರ್ವತವ ಹೊರುವಂಗೆ ಸಿಂಬಿಯೊಂದು ಸೆಹಾಯವೆ? 


ಸಿದ್ದರಾಮನನುವ ನಿರ್ಬುದ್ಧಿ ಮನುಜರು ಎತ್ತಬಲ್ಲರೊ, 
ಸದ್ಯೋಜಾತವದನನೆ ಬಲ್ಲ. 
ಪಂೆಭೂತವ ಮಾಡಿದ ಘನಕ್ಕೆ ಘನವ ತೋರಿದ 
ಫಣಿಯ ಮಣಿಯ ತೊಡಗಿದ 
ಚತುರ್ದಶಭುವನದ ಹವಣನಾರು ಬ ರೊ? 
ಒಳೆಗು ಹೊರಗುವ ತೋರಲಿಲ್ಲ! 
ಮನದ ಕೊನೆಯಲ್ಲಿ ಬೆಳಗುತಿಪ್ಪ ಗುಹೇಶ್ವರಲಿಂಗದಲ್ಲಿ 
ಸಿದ್ಧರಾಮಯ್ಯದೇವರು ತಾನೆ! 


೧೫೯೩ 


ಸಿರಿಯಾಳೆ-ಚಂಗಳೆಯರಂತೆ ಶಿಶುವಧೆಯ ಮಾಡಿದವನಲ್ಲ, 
ನಂಬಿ-ಬಲ್ಲಾಳರಂತೆ ಕಾಮುಕತನವ ಮಾಡಿದವನಲ್ಲ, 
ಬೊಮ್ಮಯ್ಯ ಕಣ್ಣಪ್ಪುನವರಂತೆ ಜೀವಹಿಂಸೆಯ ಮಾಡಿದವನಲ್ಲ. 
ಗುಹೇಶ್ವರಾ ನಿಮ್ಮ ಶರಣರಿಗಿಕ್ಕಿದ ತೊಡರು ಸಂಗನಬಸವಣ್ಣ! 


೧೫೯೪ 


ಸೀಮೆಯಿಲ್ಲದ ನಿಸ್ಪೀಮೆಯಲ್ಲಿ ಅಡಿಯಿಡುವ ಪರಿ 
ಕ್ರೀ ಇಲ್ಲದ ನಿಃಕ್ರೀಯಲ್ಲಿ ನಿಜವ ಒಡಗೂಡುವ ಪರಿ ಇನ್ನೆಂತೊ? 
ಮೊದಲಿಲ್ಲದೆ ಲಾಭ ಉಂಟೆ? ಇದುಕಾರಣ- 
ತನ್ನ ಹರಿವ ಮನವ ನಿಲ್ರಿಂದು ನಿಲಿಸಿ, 
ಬಡ್ವ್‌ ಗುಹ್ಯಾಲಂಪಟವ ಕೆಡಿಸಿ, 
ಕ್ರಿಯಾ ಜ್ಞಾನ ಸೆಂಬಂಧವಾದಲ್ಲದೆ ಶರಣರು ಮೆಚ್ಚರು. 
ಇಂತಿವನರಿಯದೆ; 
ಆಸೆ ಎಂಬ ಹೇಸಿಕೆಯ ಮೇಲೆ ವೇಷವೆಂಬ ಹೆಣನ ಹೊತ್ತು 
ಹೇಸೆದೆ ಸತ್ತ ರಲ್ಲಾ ಹಿರಿಯರು-.ಗುಹೇಶ್ವರಾ. 


? 


೪೭೩ 


ll ೮೯೭ | 


Il CF೮ || 


ll C೯೯ | 


ll F0೦0 Il 


ev. ಅಲ್ಲಮಪ್ರಭುದೇವರ ವಚೆನಸಂಪ್ರಟ 
D೫೯೫ 
ಸುಖವನರಿಯದ ಹೆಣ್ಣು ಸೊಳೆಯಾದಳು, 
ಲಿಂಗವನರಿಯದ ಭಕ್ತ ಶೀಲವಂತ ಪ್ರ ಪಂಚಿಯಾ 


ಈ ಸೊಳೆಗೆ ಸುಖಿ ವೆಂಟೆ? ಈ ಶೀಲಕ್ಕೆ ಗೆತಿಯುಂಟಿ? 
ಈ ಉಭಯರುಗಳು ಕೆಟ್ಟ ಕೇಡ ನೋಡಾ ಗುಹೇಶ್ವರಾ. [ie geo 


೧೫೯೬ 


ಸುತ್ತಲಿಲ್ಲದ, ವ್ಯಾಧ ಸುಳಿಯಲಿಲ್ಲದ ಮ ಿಗವು. 
ಒತ್ತಿ ದನು ಆ ಮೃಗವ ಇರುಬಿನಲ್ಲಿಗೆ | ಅಯ್ಯಾ. 
"ಸೋಮೋವ' “ಸೋಮೋವ' ಎಂದೆನುತ್ತ ಒತ್ತಿದ ಮೃಗವು 
ಇರುಬುಗೊಂಡಿತ್ತು. 
ಇರುಬಿನ ಕುಳಿಯೊಳಗೆ ಕೊಲ್ಲದೆ ಕೊಂದನಲ್ಲಾ ಮೃ ಗವನು. 
ಅಳಿಯದೆ ಅಳಿದುದಲ್ಲಾ! | 
ಮಾಡಲಿಲ್ಲದ ಸೆಯದಾನ ನೀಡಲಿಲ್ಲದ ಬೋನ 
ಅರ್ಪಿತವಿಲ್ಲದ ತೃಪ್ತಿ; ಗುಹೇಶ್ವರಲಿಂಗಕ್ಕೆ. £2೨ | 


5. 
ಸುರಿವ ಜಲಕ್ಕೆ ನೆಲೆ(ನೆಲ?), ಹೊಲೆಯೆಂದು ಪ್ರಮಾಣಿಸೆಬಹುದೆ? 
ಉರಿವ ಅನಲಂಗೆ ಶತಡೊಂಕು ಸೆಸಿನವೆಂಬುದುಂಟೆ? 
ಗುಹೇಶ್ವರಲಿಂಗಕ್ಕೆ ಲೇಸು ಕಷ್ಟವೆಂಬುದಿಲ್ಲ ಸಂಗನಬಸೆವಣ್ಣಾ. Il ೦೩ 


೧೫೯೮ 


ಸುಳಿದು ಸುತ್ತುವ ವಾಯುವಿಕಾರದ ಸೆಂನಸಾರದ ಸುಳುಹು, 
ಕಾಯವಿಕಾರದ ಕತ್ಮಳಿ, ಮನೋವಿಕಾರದ ಮಾಯೆ, 
ಕಾಮವಿಕಾರದ ಕಾಳರಕ್ಕಸಿ, ಇಂದ್ರಿಯವಿಕಾರವೆಂಬ ಹುಚ್ಚು ಶುನಿಗಳ್ಳು 
ಭಾವವಿಕಾರವೆಂಬ ಭ್ರ ಮೆ ಮೊದಲಾದ 
ಷಡ್ತಿ ಕಾರಂಗಳಿಗಾಸ್ಪ ಧವಾವ 
ಪಾಯುವಿಕಾರೆದ ವೈವಹರಣೆಯುಳ್ಳೆ ನ ಕ್ಕ, 
ಅರಿಯೆನರಿಯೆ ನೆರೆ ಶಿವಪದವ. 
ಗುಹೇಶ್ವರಲಿಂಗದ ನಿಜವನರಿದ ಬಳಿಕ, 
ಅರಿಯೆನರಿಯೆ ಲೋಕದ ಒಳಿಕೆಯ. | FO೪ | 


ಹೆಚ್ಚಿನ ವಚಿನಗಳು ೪೭೫ 


UNA 
14 


ಸೊಳೆ ಹಲಬರನು ಉಳಿದಳೆಂದು ನಿಂದಿಸುವರಿಲ್ಲ ಕೇಳಾ. 
ಪತಿವ್ರತೆ ತನ್ನ ಪ್ರರುಷನಲ್ಲದೆ ಮತ್ತೊ ಬ್ಬನ ಮುಖವ ನೋಡಿದಡೆ 
ಅವಳ ಚಾಂಡಾಲಗಿತ್ತಿ ಎಂಬುದು ಲೋಕವೆಲ್ಲವು. 
ಕೀರ್ತಿವಾರ್ತೆಗೆ ಮಾಡುವ ಭಕ್ತ ತಪ್ಪಿದಡೆ ಅದ ಮನಕ್ಕೆ ತರಲಿಲ್ಲ. 
ಸಜ್ಜ ವ ಸೆದ್ದ ಕನೆಡಹಿದಡೆ ಅದ ಸ್ಟೆ ಸಂಸರದ ಕೇಳಾ. 
ನಮ್ಮ ಗುಪೇ ಶ್ರ ್ರರಲಿಂಗಕ್ಕೆ ಆದಿಯಿಂದತ್ತ ತ್ರ ನೀನೆ ಭಕ್ತ ನಾದ ಕಾರಣ 
ಮನ ನೊಂದಿತ್ತೆ ಕಾಣಾ ಸಂಗನಬಸೆವೆಣ್ಣಾ . | 0%, || 


Wa 
\ J 


ಸೃಷ್ಟಿಗೆ ಹುಟ್ಟಿದ ಕಲ್ಲು, ಕಲ್ಲುಕುಟಿಕನಿದ ಮೂರ್ತಿಯಾಗಿ 
ಮಂತ್ರಕ್ಕೆ ಲಿಂಗವಾಯಿತಲ್ಲಾ 

ಇವರಿಗೆ ಹುಟ್ಟಿದ ಕೂಸೆ ಲಿಂಗವೆಂದು ಕೆ,ವಿಡಿವ 

ವ್ರತಗೇಡಿಗಳನೇನೆಂಬೆ ಗುಹೇಶ್ವರಾ! | cot Il 


೧೬೦೧ 


ಸೃಷ್ಟಿ ಮೊದಲವಸಾನ ಕಡೆಯಾಗಿ ಅರಿವರಿವೆ ಜಾ ನ್ಲಿನ, 
ಅಂತಪ್ಪ ಜ್ಞಾ ್ಲನವೆ ಚಿದ್ಬ ಹ ಹೈ ಆ ಚಿದ್ದ ಹ್ಮ: ವೆ ಚಿದ್ದನವಿಂಗ ನೋಡಾ, 
ಅದೆಂತೆಂದಡೆ: 
"ಸೈಷ ಷ್ಟ್ರಾ 35 7 ಕ್ಯಾಂತ ವಿಜ್ಞಾ ನೇ ಜ್ಞಾನಂಚಾತ್ಮಪ ಪ್ರಕಾಶಕಂ। 
ತೆಜ್ಞಾ ನ ಪರಮಂ ಬ ಡ್ಯ ಲಿಗಮುತ್ಯೀವ ಭಾವಯೇತ್‌!" 
ಎಂದುದಾಗಿ, ನಿಮ್ಮ; ನರಿದು ತ ತನ್ನು : ಮರೆದ 
ಪರಮ ಶಿವಯೊ ಗಗ ಪರಿಭವಂಗಳುಂಚಟೆ ಗುಹೇಶ್ವರಾ? | C0೭ Il 


ಸ್ಪ ಸೃಷ್ಟಿಯ ಮೇಲಣ ಕಣಿಯ ತಂದು, ಅಷ ಸ್ರತನುವಿನ ಕೈಯಲ್ಲಿ ಕೊಟು ಸಿ» 
ಕಟ್ಟಿ ಪೂಜೆಯ ಮಾಡಬೇಕೆಂಬರಯ್ಯಾ. 
ಅದೆಂತೆಂದಡೆ: ಭೂಮಿಗೆ ಹುಟ್ಟಿ ಶಿಲೆಯಾದ, ಕಲ್ಲುಕುಟಿಗನ ಕೈಯಲ್ಲಿ ರೂಪಾದ, 
ಗುರುವಿನ ಕೈಯಲ್ಲಿ ಮೂರ್ತಿಯಾದ. 
ಇಂತೀ ಮೂವರಿಗೆ ಹುಟ್ಟಿದ ಸೊಳೆಯ ಮಗನ 
ನಾನೇನೆಂದು ಪೂಜೆಯ ಮಾಡಲಿ? 
ಅದು ಬಿದ್ದಿತ್ತೆಂದು ಸಮಾಧಿಯ ಹೊಕ್ಕಿಹನೆಂಬವನು, 


) 
್‌ 


ಅಸ್ತ್ರ ಸಮಾಧಿ ಜಲಾಂತರ ವನಾಂತರ ದಿಗಂತರದಲ್ಲಿ ಸತ್ತಡೆ 

ಕುಂಭಿನಿಪಾತಕ ನಾಯಕನರಕ. 

ಕೆಯ ಲಿಂಗ ಹೋದಡೆ ಮನದ ಲಿಂಗ ಹೋದುದೆ?-ಎಂದು 

ಎತ್ತಿ ಕೊಂಡು, ಅಷ್ಟವಿಧಾರ್ಚನೆ ಹೋಡಶೋಪಚಾರ ಮಾಡುವುದೆ ವ್ರತವು. 

ಇದ ಕಟ್ಟುವ ಭೇದವ, ಮುಟ್ಟುವ ಪಥವ 

ಚನ್ನಬಸವಣ್ಣನೊಬ್ಬನೆ ಬಲ್ಲನಲ್ಲವ 

ಮಿಕ್ಕ ಅಭ್ಯಾಸಕ್ಕೆ ಅಗ್ರವಣಿಯ ಕೊಟ್ಟು ಪರವನೆಯ್ದಿದೆನೆಬ | 
ಲಜ್ಞೆಗೇಡಿಗಳನೇನೆಂಬಿ ಗುಹೇಶ್ವರಾ. ll €CC il 


೧೬೦೩ 


ಸೆರಗ ಹಿಡಿದನು ಸೀರೆಯ ಹರಿದನು. 
ಹುಟ್ಟ ಮುರಿದನು ಕಂದಲನೊಡೆದನು. 
ಭಂಡನವ್ವಾ ಲಜ್ಜೆ ಭಂಡನವ್ವಾ 
ಕಂಡಡೆ ನುಡಿಸೆದಿರು ಎಲೆ ಮಾಯಾದೇವಿ. 
ಆಯುಷ್ಯ ಹಿರಿದು ಭವಿಷ್ಯ ಕಿರಿದು, 
ಭವಗೆಟ್ಟು ಹೋದ ಗುಹೇಶ್ವರ 'ಅಲ್ಲಯ್ಯಂಗೆ 
ಮೂಗಿಲ್ಲ ತಂಗಿ. ll FoF Il 


೧೬೦೪ 


ಸ್ಫಟಿಕದ ಘಟದಂತೆ ಒಳೆಹೊರಗಿಲ್ಲ ನೋಡಾ! 
ವಿಗಡಚರಿತ್ರಕ್ಕೆ ಬೆರಗಾದೆನು. 
ನೋಡುವಡೆ ಕಾಣಬರುತ್ತಿದೆ, ಮುಟ್ಟುವಡೆ ಕೈಗೆ ಸಿಲುಕದು 
ಹೊದ್ದು ವಡೆ ಸಮೀಪ, ಸಾರಿದಡೆ ಅತ್ತತ್ತ ತೋರುತ್ತಿ ಟಿ 
ಆಕಾರ ನಿರಾಕಾರವ ನುಂಗಿ 
ಬಯಲ ಸೆಮಾಧಿಯಲ್ಲಿ ಸಿಲುಕಿತ್ತು ನೋಡಾ! 
ದರ್ಶನದಿಂದ ಅಮೃತಾಹಾರವಾಯಿತ್ತು, 


ಬೆರಸಿದಡೆ ಇನ್ನೆಂತೊ ಗುಹೇಶ್ವರಾ! | F೯೧೦ ॥ 


ಸ್ವತಂತ್ರ ಪರತಂತ್ರಕ್ಕೆ ಆವುದು ಚಿಹ್ನ ನೋಡಾ. 
ತಾನೆಂಬುದ ಅಳಿದು ಇದಿರೆಬುದ ಮರೆದು, 
ಭಾವದಗ್ಮವಾಗಿರಬಲ್ಲಡೆ ಅದು ಸ್ವತಂತ್ರ. 


ನೆಚ್ಚಿನ ವಚನಗಳು ೪೭೭ 


ನೀನೆಂಬುದ ಧಿಕ್ಕರಿಸಿ ತಾನೆಂಬುದ ನೀಕರಿಸಿ 

ಉಭಯ ಭಾವದಲ್ಲಿ ಸನ್ನ ಹಿತವಾಗಿರಬಲ್ಲಡೆ ಪರತಂತ್ರ. 

ಸ್ವತಂತ್ರ ಪರತಂತ್ರವೆಂಬೆರಡನೂ ವಿವರಿಸೆದೆ, 

ತನ್ನ ಮರೆದಿಪ್ಪಾತನೆ ಉಪಮಾತೀತನು. 

ಗುಹೇಶ್ವರನ ಶರಣರು ದೇಹವಿಲ್ಲದ ನಿರ್ದೇಹಿಗಳಿಂಬುದು 

ಇಂದೆನಗೆ ಕಾಣಬಂದಿತ್ತು ನೋಡಾ ಸಿದ್ಧರಾಮಯ್ಯಾ. ll £0೧೧ ॥l 


೧೬೦೬ 


ಸ್ವಸ್ಥ ಸನದಲ್ಲಿ ಕುಳ್ಳಿ ರ್ದು ಅತ್ತಿತ್ತ ಚರಿಸೋಸೆರಿಸದೆ 
ನೆಟೆ ಚಿಲುದು ನೆಟ್ಟನೆ ಮಾಡಿ, 
ಅದೋ ವಾಯುವನೂರ್ಯಮುಖವಂ ಮಾಡಿ 
ಮನ ಶಕ್ತಿ ಸೆಂಧಾನಂಗೊಳಿಸಿ, 
ಚತುಪದ ಮಧ್ಯ ಪೀಠದೊಳಿಪ್ಪ ಜ್ಯೋತಿರ್ಮಯಲಿಂಗವಂ, 
ಕಾಣುತ್ತಿರಲಾ ಬೆಳಗು ಮೂರು ಲೋಕವನ್ನಾ ವರಿಸಿ 
ಕತ್ತಲೆ ಹೆರಿದು ಬೆಳೆಗುಳಿದು, 
ಉದಯಾಸ್ತಮಾನವೆಂಬೆರಡರಿಯದಿರ್ದೆ ಗುಹೇಶ್ವರಾ. | ೯೧೨ 1 


೧೬೦೭ 


ಸ್ವಸ್ಥ ಪದ್ಮಾಸನದಲ್ಲಿ ಕುಳ್ಳಿರ್ದು ನೆಟ್ಟೆಲುವ ಮುರಿದು 
ನಿಷ್ಠೆ ಯಿಂದ ಹಿಂದಣ ಬಟೆ,ಯ ತೆಗೆದು, 
ಅಮೃತವ ಉಂಡಿಹೆನೆಂಬವರು ಕೆಟ್ಟ ಕೇಡಿಂಗೆ ಕಡೆಯಿಲ್ಲ. 
"ಅತ್ಯಶಿಷ ತಿಷ್ಕದ್ದಶಾಂಗುಲ”' ಎಂಬ ಶ್ರುತಿಯ ನೋಡಲು 
ಮುಟ್ಟಿ ನೆಪಿಗೊಳಿಸುವ ಠಾವೂಂಟೆ? 
ಸಾ ನಮಾನಮೆಬ ಮಾತಿಂಗೆ ದೂರವಾದ ಘನವ 
ಬ್ರಹ್ಮ ರಂಧ್ರದಲ್ಲಿ ಕಂಡಿಹೆನೆಂದಡೆ ಕಾಣಬಹುದೆ? 
ನಮ್ಮ ಗುಹೇಶ್ವರಲಿಂಗವು 
ಕಲ್ಪಿ ತಕ್ಕೆ ದೂರ ಕೇಳಾ ಸಿದ್ಧ ರಾಮಯ್ಯಾ. Il ೯೧೩ | 


೧೬೦೮ 


ಸ್ವಾನುಭಾವದ ಬೆಳಗಿನಲ್ಲಿ ಒಂದು ಬೆಕ್ಕು ಹುಟ್ಟಿತ್ತು. 
ಆ ಬೆಕ್ಕಿನ ತಲೆಯ ಮೇಲೊಂದು ಗಿರಿ ಹುಟ್ಟಿತ್ತು. 
ಗಿರಿಯ ಮೇಲೆರಡು ರತ್ನ ಹುಟ್ಟಿದವು. 


೪೭೮ 


ಅಲ್ಲಮಪ್ರಭುದೇವರ ವಚೆನಸಂಪುಟ 


ಆ ರತ್ನಂಗಳನರಸಿಕೊಂಡು ಬರಲು, ಅವು ತನ್ನನವಗ್ರಹಿಸಿದವು. 


ಒಂದು ರತ್ನ ಅಂಗವನವಗ್ರಹಿಸಿತ್ತು, 
ಮತ್ತೊಂದು ರತ್ನ ಪ್ರಾ ಣವನವಗ್ರ ಹಿಸಿತ್ತು. 
ಆ ರತ್ನೆಂಗಳೆ ಪ್ರೆ ಪ ಬೆ ತುನಾದ ನಮ್ಮ ಗುಹೇಶ್ವ ರನ ಶರಣ 
ಸಿದ ಸದ್ಯ ಶಮುಯ್ಯದೇವರ ನಲವಿಂಗೆ 
ಮೋ ನಮೋ ಎನುತಿರ್ದೆನಯ್ಯಾ ಚಿ ಚಃ ನ್ನಬಸವಣ್ಣಾ | | F0೪ Il 


[2 


೧೬೦೯ 


ಸ್ಟ ರಾಸೆನದಲ್ಲಿರ್ದು ಸ್ನ ನರವು ನಾಲ್ವರ ನೆಲೆಯರಿದು 
ಉರವಣಿಸುವ ಪವನಂಗಳ ಕ 
ಇಂದ್ರಿಯಂಗಳನೊಂದು ಮುಖವಂ ಮಾಡಿ ಬಂಧಿಸಿ 
ಹಾರುವ ಹೆಂಸೆಯ ಬೋಧಿಸಿ ನಿಲಿಸಿ 
ಪರಮಾಮೃತದ ಕುಟುಕನಿತ್ಳಿ ಸೆಲಹುತ್ತಿ ೯ನಯ್ಯ ಅನುದಿನದಲ್ಲಿ. 
ದಾಸೋಹವಳಿದು ಸೋಹವಾಗಲು, 
ಹೆಂಸೆಯು ಗತಿಗೆಟು, ಪರಮಹಂಸೆವಾಗಿ ಸೋಹಂ ಸೋಹಂ ಸೋಹಂ ಎಂದುದು 
ಗುಹೇಶ್ವರಾ. E೧೫ I 


೧೬೧೦ 


ಸ್ತುತಿ ನಿಂದೆಗೆ ಕಿವುಡನಾಗಿರಬೇಕು. 
ಪರಧನ ಪರಸತಿಯರಿಗೆ ಅಂಧಕನಾಗಿರಬೇಕು. 
ವಾಕಿನಿಂ ಪರಬ್ರಹ್ಮವ ನುಡಿವ ಕುತರ್ಕಿಗಳ ಎಡೆಯಲ್ಲಿ 
ಮಾಗಿಯ ಕೋಗಿಲೆಯಂತೆ ಮೂಗನಾಗಿರಬೇಕು. 
“ಒಂದು” ಎಂದು ಅರಿದಲ್ಲಿ ಸಂದೇಹವಿಲ್ಲದಿರಬೇಕು 
ಗುಹೇಶ್ವರ ಲಿಂಗದಲ್ಲಿ ತನ್ನ ತಾ ಮರೆದಿರಬೇಕು. Il Fot I 


೧೬೧೧ 


ಜುಲ ನಿದ ಹಸಿವ ಕಳೆದು, 
ನಿಜದಲ್ಲ ಒರಗಿ ನಿದ್ರೆಯ ಕಳೆದು, 
ನೋಡಿ ನೋಡಿ ಸುಖಂಬಡೆದೆನಯ್ಯಾ. 
ಗೊಹೇಶ್ವರಯ್ಯಾ ನಿಮ್ಮ ವಿರಹದಲ್ಲಿ, ಕಂಗಳೆ ಕರುವಾಗಿದ್ದೆನಯ್ಯಾ. 1೯೧೭ 1 


eae 


ಹೆಚ್ಚಿನ ವಚನಗಳು ೪೭ 
೧೬೧೨ 


ಹೆಗಲು ನಾಲ್ಕು ಜಾವ ಅಶನಕ್ಕ ಕುದಿವರು. 
ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು. 
ಕಂಡವರ ಕಂಡು ಮಂಡೆಯ ಬೋಳಿಸಿಕೊಂಬುವರು. 
ಉಂಬುವರ ಕಂಡು ಉಂಬುವರು. 
ಪುಣ್ಯಕ್ಷೇತ್ರ ಪುರುಷಕ್ಷೇತ್ರ, 
ಅಷ್ಟವಿಧಾರ್ಚನೆ ಹೋಡಶೋಪಚಾರವೆಂಬುದಲ್ಲದೆ 
ತಮ್ಮ ನಿಧಾನವ ಸಾಧಿಸುವ ಭೇದವನರಿಯದೆ. 
ಜಳ ಲಜ್ಞಾ ನ್ಲನಿಗಳೆಲ್ಲಾ ಸತ್ತರಲ್ಲಾ ಗುಹೇಶ್ವರಾ. ll €0೮ I 


೧೬೧೩ 


ಹಠಯೋಗ ಲಂಬಿಕೆಯೆಂದು ಆಕುಂಚನವೆಂದು 
ವಜ್ರ ಅಮರಿಯ ಕಲ್ಪ ವೆಂದು ಮಲಮೂತ್ರಂಗಳ ಸೇವಿಸುತ್ತ 
ಇದು ಪೂರ್ವ ನವನಾಥಸಿದ್ದರ ಮತೋಕ್ತವೆಂದು 
ಕಾಪಾಲಿಕಾಚರಣೆಯ ಆಚರಿಸುವವರಲ್ಲ ಶರಣರು. 
ಮೇಣು, 
ತಲೆಯೊಳಗಣ ವಾತ ವಿತ್ನ ಶೆ ್ಲೇಷ್ಮವ ತೆಗೆದು 
ಅಮೃತವೆಂದು ಬಿನುಗು ದೃಷ್ಟ ಶವ ತೋರುವರಲ್ಲ ಶರಣರು. 
ದ್ರವಿಸುವ ದೇಹದಲ್ಲಿ ಅಪ್ಪುವಿನ ಫಲರಸೆಕ್ಷೀರ ಫೃತ ಮೊದಲಾದವ ಸೇವಿಸುತ್ತ 
ಅನ್ನವ ಬಿಟ್ಟೆವೆಂಬ ಭೂತೇಷ್ಟಕರಲ್ಲ ಶರಣರು. 
ಇಂತಿವೆಲ್ಲವು ಕಾಕು ಸಟೆ ಭ್ರಾಂತೆಂದು ತಿಳಿದು ನಿರ್ಧರ: ನಿಜದಿ ನಿಂದರು, 
ಗುಹೇಶ್ವರಾ ನಿಮ್ಮ ಶರಣರು ಅಗ್ರಗಣ್ಯರು. | ೯೧೯ 1 


(್‌ 


೧ 


ಹರನ ಕರುಣವ ಪಡೆದ ಸಾಮಥಣ್ಯದ ಬಲುಹಿಂದ, 
ಶಿವಶರಣರೊಡನೆ ಸೆಣಸಿದಡೆ ಲೇಸುಂಟೆ? 
ಅಘಟಿತಘಟಿತರಿಗೆ ಅಘಟಿತರುಂಟು ನೋಡಾ! 
ನೊಸೆಲಲೊಬ ಕಣ್ಣ ತೆಗೆದಡೆ, 
ಅಂಗಾಲಲೊಬ ರು ಕಣ್ಣ ತೆಗೆವರು. 
ಗುಹೇಶ್ವ ರನ ಶರಣರು ಉಪಮಾತೀತರು., | £20 1 


೧೪ 


೮0 


ಅಬ್ಲಮಪ್ಪ್ತಭುದೇಪರ ವಚೆನಸಂಪುಟ 


೧೬೧೫ 


ಹರಹರಾ ನೀವಿಪ್ಪ ಠಾವನರಿಯದೆ, 
ಅಷ್ಟವಿಧಾರ್ಚನೆ ಪೋಡಶೋಪಚಾರ ಮಾಡುವರ 
ದಿಟ್ಟತನವ ನೋಡಾ! ' 
ಶಿವಶಿವಾ ನಿಮ್ಮ ಪ್ರೀಮುಖವನರಿಯದೆ 
ಸಕಲ ಪದಾರ್ಥವ ನಿಮಗರ್ಪಿಸಿ 
ಪ್ರಸಾದವ ಕೊಂಡೆವೆಂದೆಂಬವರ ಎದೆಗಲಿತನವ ನೋಡಾ! 
ಹಗರಣದ ಹಣ್ಣ ಮೆದ್ದು ಹಸಿವು ಹೋಯಿತ್ತೆಂದಡೆ 
ಆರು ಮೆಚ್ಚುವರು ಹೇಳಾ ಗುಹೇಶ್ವರಾ? | ೯೨೧ ॥ 


೧೬೧೬ 


ಹರಿವ ನದಿಗೆ ಮೈಯೆಲ್ಲ ಕಾಲು. 
ಉರಿವ ಕಿಚ್ಚಿಗೆ ಮೈಯೆಲ್ಲ ನಾಲಗೆ. 
ಬೀಸುವ ಗಾಳಿಗೆ ಮೈಯೆಲ್ಲ ಮುಖ (ಕೈ?) 
ಗುಹೇಶ್ವರಾ ನಿಮ್ಮ ಶರಣಂಗೆ, 
ಸರ್ವಾಂಗವೆಲ್ಲ ಲಿಂಗ! ll ೯೨೨ ॥| 


೧೬೧೭ 


ಹರಿಹರಿ ಎಂದಡೆ ಹರಿದರಯ್ಯಾ ಹನ್ನಿಬ್ಬರು ಪರಿಚಾರಕರು 
ಹರಿದು ಬಂದು ಚರಣಕ್ಕೆರಗಿ ಬಿಜಯಂಗೆಯ್ಬಿ ಎಂದೆನೆ 
ಬಿಜಯಂಗೆಯ್ಯದಿರಲು, ಕರವಾಳ ಶಿರಕಿಕ್ಸಿ ಸಳೆದು ನೋಡಿದರು. 
'ನಿರವಯಲ ತನು ಖಡ್ಗಕ್ಕೆ ಸಿಲುಕುವುದೆ? 
ಹಿರಿಯರಾರೊ? ಕಿರಿಯರಾರೊ? ಭಕ್ತಿಯ ಸಕೀಲವ ಬಲ್ಲವರಾರೊ? 
ಶಿರ ಹೋದ ಬಳಿಕ ಸೆರವೆಲ್ಲಿಯಮೊ? ಸೆಬುದವೆಲ್ಲಿಯದೊ? 
ಶಿವಶರಣರ ಅಂತರಂಗವನರಿಯದೆ ಮರುಳಾದನು ನೋಡಾ 
ನಮ್ಮ ಗುಹೇಶ್ವರಲಿಂಗದಲ್ಲಿ ಸಂಗನಬಸವಣ್ಣನು! ll €೨೩ | 


೧೬೧೮ 


ಹೆಲವು ಮಕ್ಕಳ ತಾಯಂತೆ, ಹೇಸೆದೆ ಅವರನಾರೈದ ತನುಸೆಮರ್ಥವು 
ನಿಮಗಲ್ಲದೆ ಇನ್ನಾರಿಗೆ ಅಳವಡುವದು? ಮುನ್ನಾರಿಗೆ ಅಳವಡುವದು? 
ಇನ್ನು ಎನ್ನಳವೆ ನಿಮ್ಮುವನು ತಿಳಿಯಲು? 


ಹೆಚ್ಚಿನ ವಚನಗಳು ೪೮೧ 


ಮುನ್ನಿನ ಸುಕೃತ ಉಂಟಾಗಿ ಪಾದ ದೊರೆಕೊಂಡಿತ್ತು! 

ಇನ್ನು ನಮ್ಮನಿಳಿಯ ಬಿಡದೆ, ಎನ್ನುವನು ಇವನೆಂದು ವಿವರಿಸಿ, 

ಎನ್ನೆ ನಿಮ್ಮತ್ತ ತೆಗೆ ಕರುಣಿಸಿ. 

ಎನ್ನ ಮಾತಾಪಿತ--ಗುಹೇಶ್ವರಾ, 

ನಿಮ್ಮ ಶರಣ ಮಡಿವಳ ಮಾಚಯ್ಯನಿಂದ ಬಯಲಾದೆನು, 

ಮುಕ್ತನಾದೆನು ನಿಮ್ಮ ಕರುಣದಿಂದ! Il €೨2೪ | 


೧೬೧೯ 


ಹೆವಣಲ್ಲದ ಶಾಖೆಯ ಕಪಿ ಹಿಡಿಯಲೊಲ್ಲದು. 
ಗಮನವಿಲ್ಲದ ಪಿಕಶಿಶು ನುಡಿಯಲರಿಯದು. 
ಪ್ರಭಾವಿಸಿದಲ್ಲದೆ ಉಲಿಯದು ಕುಕ್ಕುಟ. 
ಇಂತೀ ತ್ರಿವಿಧದ ಭೇದವ ನೋಡಿರೆ ಭಕ್ತ ರಪ್ಪಡೆ! 
ಹೊ ಮಿಡಿಯ ಹರಿದಡೆ ಹೆಣ್ಣ ಪುದೆ? 
ಹೆಸಿವು ತೃಷೆ ವಿಷಯ ಉಳ್ಳನ್ನಕ್ಕ ಅದ್ವೆ 43 ಉಂಟೆ ಜಗದೊಳಗೆ? 
ತನ್ನ ಮರೆದು ಲಿಂಗವ ಮರೆವುದು, 
ತನ್ನ ಮರೆಯದೆ ಲಿಂಗವ ಮರೆವ ಯೋಗವಿನ್ನೆಂತಾದುದೊ? 
ಸುಡು ಸುಡು, ಅವಂದಿರು ಗುರುದ್ರೋಹಿಗಳು ಆಚಾರಭ್ರಷ್ಟರು. 
ಈ ಉಭಯ ತನುಗುಣ ನಾಸ್ತ್ರಿಯಾಗದನ್ನ ಕ್ಕ: - 
ಸೆತ್ಯಿ ಯೆಯಿಂದ ಮಾಡುವುದು ಲಿಂಗದಾಸೋಹವ, 
ಭಯಭಕ್ತಿಯಿಂದ ಮಾಡುವುದು ಜಂಗಮದಾಸೋಹೆವ. 
ತನು ಕರಗದೆ ಮನ ಬೆರಸೆದೆ ನಿಮಗೆ ಮಾಡುವ ವ್ರತಗೇಡಿಗಳ 
ಎನಗೆ ತೋರದಿರಾ ಗುಹೇಶ್ವರ. | €2% | 


೧೬೨೦ 


ಹೆಸಿದ ಕಾಳೋರಗನ ಹೆಡೆಯ ನೆಳಲಲ್ಲಿ ಕಾಳಂಧರನೆಂಬ ಕಪ್ರೆ! 
ಅಂತಹ ಕಾಳೋಗರನ ಏಳ ನುಂಗಿತ್ತು. 
ಅದರ ಬೇಳುವೆಯಲ್ಲಿ ಮೇಲಾಗಿ ಬದುಕಿದೆ ಚನ್ನ ಬಸವಣ್ಣನಿಂದ! 
ಗುಹೇಶ್ವರಲಿಂಗವೆಂಬುದು ಪ್ರಮಾಣವಾಯಿತ್ತು! ll ೨೬ | 


೧೬೨೧ 


ಹೆಸಿವ ಮುಂದಿಟ್ಟುಕೊಂಡು ಸುಳಿವಾತ ಜಂಗಮವಲ್ಲ. 
ಹೆಸಿವ ಮುಂದಿಟ್ಟುಕೊಂಡು ಸುಳಿಯಲದೇಕೊ? 


೪೮೨ 


ಅಲ್ಲಮಪ್ತಭುದೇವರ ವಚನಸಂಪುಟ 


ಹೆಸಿವೆಂಬುದೆ ತನುಗುಣಲಕ್ಷಣಕೆ ಚೈತನ್ಯವಾಗಿಹುದು. 
ಆ ತನುಗುಣಲಕ್ಷಣ ಹಿಂಗಿದಲ್ಲದೆ ಜಂಗಮವಲ್ಲ. 


ಅದಕ್ಕೆ ಏನಾಯಿತ್ತು? ಹೆಸಿವ ಮುಂದಿಟ್ಟು ು ಸುಳಿವುದಕ್ಕಿ ತೆರನುಂಟು. 


ಉಂಡರೆ ಹಂಗಿಗನೆ ಶಿವಯೋಗಿ? 

ಅನುವರಿದುಣಬಲ್ಲಡೆ ಎನ್ನ ವನೆಂಬೆನು. 

ಅನುವನರಿಯದೆ ಭಕ್ತನ ಹರುಷವ ಮುರಿದು ಉಂಡರೆ, ಕೊಂಡರೆ 
ಬ್ರಹ್ಮನವನಲ್ಲದೆ ಅವ ನಮ್ಮವನಲ್ಲ. 

ಅನುವನರಿಯದೆ ಭಕ್ತನ ಭ್ರಮೆಗೊಳಿಸಿ ಉಂಡರೆ, ಕೊಂಡರೆ 

ಹೆರಿಯವನಲ್ಲದೆ ನಮ್ಮವನಲ್ಲ. 

ಅನುವನರಿಯದೆ ಭಕ್ತರಿಗೆ ಕೋಪವ ಹುಟ್ಟಿಸಿ ಉಂಡರೆ, ಕೊಂಡರೆ 
ರುದ್ರನವನಲ್ಲದೆ ನಮ್ಮವನಲ್ಲ. 

ಇಂತೀ ತ್ರಿವಿಧ ತೆರೆನನರಿಯದೆ ಉಂಬವರೆಲ್ಲರು ತ್ರಿವಿಧ ಭಾಜನರು ಕಾಣಾ 
ಗುಹೇಶ್ವರಾ! ll ೨೭ Il 


೧೬೨೨ 


ಹಸಿವು ತೃಷೆ ವಿಷಯ ವ್ಯಸನ ಈ ನಾಲ್ಕು ಉಳ್ಳವರು 
ಗುಹೇಶ ರಲಿಂಗದಲ್ಲಿ ಐಕ್ಯರೆಂತಪ್ಪ ರೊ? 
ಅರಿದರೆದು ಆಚರಿಸಲರಿಯದ ಕಾರಣ ಲಿಂಗೈಕ್ಯರಲ್ಲ. 
ಅರಿದನಾದಡೆ ಹಸಿವ ಮೊರಿ ಉಂಬ, ತೃಷೆಯ ಮೂರಿ ಕೊಂಬ, 
ವಿಷಯವನಾಳಿಗೊಂಬ, ವ್ಯಸನವ ದಾಂಟಿ ಭೋಗಿಸುವ. 
ಇದನರಿಯದಲೆ ಚರಿಸುವ ಕೀಟಕ ಮಾನವರ ಕಂಡು 
ಎನ್ನ ಮನ ನಾಚಿತ್ತು ನಾಚಿತ್ತು ಗುಹೇಶ್ವರಾ. Il €೨೮ 


೧೬೨೩ 


ಹೆಸಿವುಳ್ಳನ್ನ ಕ್ಕ ವ್ಯಾಪಾರ ಬಿಡದು, 
ಸೀತ ಉಳ್ಳನ್ನಕ್ಕ ಉಪಾಧಿಕೆ ಬಿಡದು, 
ಮಾತುಳ್ಳನ್ನೈ ಬೂಟಾಟಿಕೆ ಬಿಡದು, ನಿದ್ರೆಯುಳ್ಳನ್ನಕ್ಕ ಸತಿಯಸಂಗ ಬಿಡದು. 
ಇದು ಕಾರಣ- 
ಕುತ್ತಿಂಗೆ ಭಿಕ್ಷೆ, ಸೀತಕ್ಕೆ ರಗಟೆ, ಮಾತಿಂಗೆ ಮಂತ್ರ, 
ಶಯನಕ್ಕೆ ಶಿವಧ್ಯಾನವೆಂದು ಹೇಳಿಕೊಟ್ಟ 
ಗುರುವಚನವ ಮೀರಿ ನಡೆವವರಿಗೆ 


ಪರದಲ್ಲಿ ಪರಿಣಾಮ ದೊರೆಕೊಳ್ಳದು ನೋಡಾ. 


ಹೆಚ್ಚಿನ ವಚನಗಳು ೪೮. 


ಇದು ಕಾರಣ- 
ಯ ಮೀರಿ ಮನಕ್ಕೆ ಬಂದಂತೆ ನಡೆವವರ 
ಎನಗೊಮ್ಮೆ ತೋರದಿರಾ ಗುಹೇಶ್ವರಾ. | €೨೯ Il 


೧೬೨೪ 
ಹಾಸುಹೊಕ್ಳಿನ ಠಾವ ದಾಸಯ್ಯ ಬಲ್ಲ. 
ಉಂಬ ಉಡುವ ಠಾವ ಸಿರಿಯಾಳ ಬಲ್ಲ. 
ಕೊಂಬ ಕೊಡುವ ಠಾವ ಬಲ್ಲಾಳ ಬಲ್ಲ. 
ನಮ್ಮ ಗುಹೇಶ್ವರನ ನಿಲವ, 
ಸೊನ್ನ ಲಿಗೆಯ ಸಿದ್ಧರಾಮಯ್ಯನೆ ಬಲ್ಲ. ll ೩c Il 
೧೬೨೫ 


ಹಾಳು ಮನೆಯ ಹೊಸತಿಲಲ್ಲಿ ನಿಂದಿದ್ದು, 
ಆರೂ ಬಾರದ ಬಟ್ಟೆಯ ನೋಡುತ್ತ, 
ಆರಿಂಗಾಗದಿರವು ನಮಗಾಯಿತ್ತೆನುತಲಿ, ಆರಯ್ಯ ಬಂದವರಿಗೆ ಶಂಕೆಯಿಲ್ಲ! 
ಕಾಲಿಲ್ಲದೆ ಬಂದವರು, ಕೈಯಿಲ್ಲದೆ ಕೊಂಬವರು, ಮೇಲು ತಲೆ ಇದ್ದವರು ನುಡಿವಾಗ 
ಮಾರಾರಿಯ ಬೆಳಸೆ, ಆರಯ್ಯ ಸೆಂತವಿಡುವರೆಂದಡೆ- 
ಸಾರಾಯಂಗಲ್ಲದೆ ಮತ್ತಿನ್ನಾ ರಿಗಹುದು ಹೇಳಾ? 
ಸಂತೆಯ ಗುಡಿಲ ಸೊಳೆಗೆ ಕೊಂತವ ಕೊಂಡಡೆ 
ಎಂತು ಬಚ್ಚಿಡಬಹುದು? 
ಮರುಳುತನವು, ಶಂಕಿಸಿತು ಎನ್ನ ಮನವು, 
ಹಿಂದು ಮುಂದು ಕೂಡುವರಿಲ್ಲೆಂದು ಉಮ್ಮಳದಲ್ಲಿ. 
ಗುಹೇಶ್ವರಾ ನಿಮ್ಮ ಶರಣ ಸಂಗನಬಸವಣ್ಣ ನ ಪ್ರಸಾದವ ಕೊಂಡು 
ನರುಪಮಸುಖಿಯಾದೆನು. Il €F೩೧ | 


೧೬೨೬ 


ನಿಂದ ನೆಲವ ತೋರುವ ಬಸೆವಣ್ಣನ ಪರಿಯ ನೋಡಾ 
ಮುಂದಿರ್ದ ಕೂಸಿನ ಸೆಂದ ಸರ ಒಂದಾಗಿ ಎರಡೊಂದಾದ 
ಘನಮಹಿಮ ಬಸೆವಣ್ಣ ನನೇನೆನ್ನ ೨? 

ಮೂರು ಮೂರನೆ ಮಾಡಿ, ಆರು ಆರನೆ ತಂದು, 


೪೮೪ 


ಅಲ್ಲಮಪ್ರಭುದೇವರ ವಚನಸಂಪುಟ 


ಬೇರೆ ಮತ್ತಿಲ್ಲದ ಬಸೆವಣ್ಣ ನ ಪರಿಯ ನೋಡಾ! 

ಹೆತ್ತು ಹತ್ತ ನೆ ಕೂಡಿ ಧಾತು ಧಾತುವ ಬೆರಸಿ 

ಕಳೆಕಳೆಗಳೊಂದಾದ ಬಸೆವಣ್ಣ ನ ಪರಿಯ ನೋಡಾ! 

ಕೃ ತಯುಗ ತ್ರೇತಾಯುಗ ದ್ರಾಪರ ಕೆಲಿಯುಗವಿಲ್ಲದಂದು 

ಫಗಸ ಲ hg ಲಪ್ರ ಸಾದಸ್ಥೆ ಲವಿಲ್ಲದಂದು; 

ಇಂತೀ ತ್ರಿವಿಧವು ಬಸವಣ್ಣನ ್ಲನ ಕೈಯಲ್ಲಿ ನಿಕ್ಷೇಪವಯಾ | 

ಅಂದು ಫಗದಲಿ ಅನಿಮಿಷ, ಇಂದು ಜಂಗಮದಲಿ ಅನಿಮಿಷ 

ಬಸೆವಣ್ಣ ಅಂದಾದ ಗುಲುವೆಂದರಿದೆನಾಗಿ 

ಗುಹೇಶ್ವರಾ ಅಮಳೋಕ್ಯ ಸಂಗನಬಸೆವಿದೇವನ 

ಪ್ರೀಪಾದಕ್ಕೆ ಶರಣು ಶರಣು. ll €೩೨ ॥l 


೧೬೨೭ 


ಹಿಂದೆ ಎನ್ನ ಗುರು ಅನಿಮಿಷಂಗೆ ಲಿಂಗವ ಕೊಟ್ಟೆನೆಂಬ ಸೂತಕಬೇಡ. 
ಅಂದು ಅನಿಮಿಷ ನಿನ್ನ ಕೈಯಲ್ಲಿ ಕೊಂಡೆ ಸೆಂಕಲ್ಪ ಬೇಡ. 
ಹಿಂದು ಮುಂದೆಂಬ ಸೆಂದಳಿದು ನಿಜದಲ್ಲಿ ಭರಿತವಾದ ಬಳಿಕ 
ಕೊಡಲುಂಟೆ ಕೊಳಲುಂಟೆ ಹೇಳಾ? 
ಹಿಡಿದಡೆ ಸಿಕ್ಕದು, ಕೊಡುವಡೆ ಹೋಗದು, 
ಎಡೆಯಾಟ ಬೆವಹಾರಕ್ಕೆ ಬಾರದು ನೋಡಾ. 
ರೂಪಿನ ಸೆಂಚವ ಕೆಡಿಸಿ ನಿರೂಪ ಸ್ವಾಯತವಾಯಿತ್ತು ನನಗೆ. 
ಗುಹೇಶ್ವರನೆಂಬ ಲಿಂಗವನಿನ್ನು ಹೊಸೆತಾಗಿ ಕೊಡಲುಂಟೆ 
ಹೇಳಾ ಸೆಂಗನಬಸವಣ್ಣಾ k | €4೩ | 


೧೬೨೮ 


ಹಿರಿದೊಂದು ಮಾರಿಮಸೇಣಿಯ ಕೈಯಿಲ್ಲದ ಮೋಟ ಹಿಡಿದನು. 
ಉಲಿವ ಕಮಲದಲುದಕವಿರ್ದುದು, ಕುಡಿವವರಿಲ್ಲದೆ ಬತ್ತಿ ಹೋಯಿತು. 
ನರರು ಸುರರು ಅಧಿದೇವತೆಗಳು, ಕುಲವನರಸುತ ಕೂಗುತ್ಸೈದಾರೆ. 
ತನ್ನ ಸುಳುಹಿಗೆ ತನ್ನ ನಿಲುವಿಗೆ, 
ತಾನೆ ಬೆರಗಾದನು ಗುಹೇಶ್ವರ! | F೩4೪ 1 


೧೬೨೯ 


ಹಿರಿಯರನೆಲ್ಲರ ಹುಟ್ಟಿಸಿದಾತನನರಿಯಿರೊ, 
ಹಿರಿಯರ ಮಕ್ಕಳಿರಾ? 
ಇಂದು ಎಂದೇನೊ? ನಾಳೆ ಎಂದೇನೊ? 


ಹೆಚ್ಚಿನ ವಚನಗಳು ೪೮೫ 


ಎಂದೂ ಒಂದೇ ಮಕ್ಯಳಿರಾ! 
ಗುಹೇಶ್ವರಲಿಂಗ ಹಂಗಿಲ್ಲದ ಸಂಯೋಗ 
ಇದ ಬೇಗನರಿಯಿರೊ ಹಿರಿಯರ ಮಕ್ಕಳಿರಾ. | F೩೫ ॥ 


೧೬೩೦ 
ಹುಟ್ಟು ಬಂಜೆಯ ಮಗನೊಬ್ಬ ಈಯದೆಮ್ಮೆಯ ಗಿಣ್ಲ ವ ಬೇಡಿದನು. 
ಕೊಂಬಿಲ್ಲದ ಮರನನೇರಿ ಹೊಟ್ಟೆ ತುಂಬ ಹಣ್ಣ ಮೆಲಿದನು. 
ಗುಹೇಶ್ವರ ಗುಹೇಶ್ವರ ಇಳಿ ಎಂದಡೆ ಅಳುತ್ತೈದಾನೆ! | Fat I 


೧೬೩೧ 


ಹುಸಿಯಿಲ್ಲದ ಗೂಡಿನೊಳಗೆ, 
ಹೊಸೆ ಬಣ್ಣದ ಹಕ್ಕಿಯ ಭಸ್ಮೆವ ಮಾಡಿ ಆ ಗೂಡನೆಯ್ದೆ ನುಂಗೆ, 
ಶಿಶು ತಾಯ ಬೆಸೆಲಾಗಿ, ತಾಯಿ ಶಿಶುವ ನುಂಗೆ, 
ಶಿಶು ಕೋಪದಿಂದ ತಾಯನೆಯ್ದೆ ನುಂಗೆ, 
ಹೊಸದೇಶದಿಂದೊಬ್ಬನಾರಯ್ಯ ಬಂದಾತ 
ಹೆಸರಿಲ್ಲದಂತಿಬ್ಬರನೆಯ್ದೆ ನಂಗೆ 
ಬಸವ ಚೆನ್ನಬಸವ ಅನಿಮಿಷ ಗುಹೇಶ್ವರ ಸಹಿತ 
ಶಿಶುವಿನ ಕರಸ್ಥೆ ಲದಲ್ಲಿಯೆ ಸುಖಿಯಾದರು! | ೯೩೭ | 
೧೬೩೨ | 
ಹೊ ಮಿಡಿಯ ಹರಿದು ಒತ್ತಿ ಹೆಣ್ಣ ಮಾಡಿಹೆನೆಂದಡೆ ಹಣ್ಣಾಗಬಲ್ಲುದೆ? 
ಪರಿಮಳನಿಲ್ಲದ ನನೆಯನರಳಿಸಿ ಮುಡಿದಹೆನೆಂದಡೆ ಸೌರಭ ಉಂಟೆ? 
ಶಿವಶರಣರ ನಿಲವು ಕಾಂಬ ಕಾಲಕ್ಕೆ ಕಾಣಬಹುದಲ್ಲದೆ 
ಎಲ್ಲಾ ಹೊತ್ತು ಕಾಣಬಹುದೆ? ಅಹ ಕಾಲಕ್ಕೆ ತಾನೆ ಅಪ್ಪುದು. 
ಗುಹೇಶ್ವರನ ಶರಣರ ನಿಲವ ಕಂಡ ಬಳಿಕ 
ಮರಹು, ಬೆಳಗ ಕಂಡ ಕತ್ತಲೆಯಂತೆ 
ನೋಡ ನೋಡ ಹರೆವುದು ನೋಡಾ ಸಂಗನಬಸವಣ್ಣಾ. ll C೩6 || 


೧೬೩೩ 


ಹೂವ ಕೊಯ್ದ ಹೋಗಿ ಕರಡಿಗೆಯ ಮರೆದೆ; 
ಪೂಜಿಸೆ ಹೋಗಿ ಲಿಂಗವ ಮರೆದೆ. 
ಗಾಡಿಗರೊಡನಾಡಿ ಜೇನನಳಿದು ತುಪ್ಪವ ಮರೆದೆ. 
ಅವರೆಲ್ಲರ ಒಡನಾಡಿಯಾಗಿ ಗುಹೇಶ್ವರಲಿಂಗವ ಮರೆದೆ. ll Fa I 


ಅಲ್ಲಮಪ್ಪಭುದೇವರ ವಚನಸಂಪುಟ 
೧೬೩೪ 


ಹೊವ ಕೊಯ್ಯ ಹೋದಡೆ, ಹೊವಿನ ಮೇಲೊಂದು ಗಿಡ ಹುಟ್ಟಿತ್ತು. 
ಹೊವಿನ ಸೊಂಪುವನಾರೂ ಕಂಡವರಿಲ್ಲ. 
ಹೊವಿನ ಗುಂಪವನಾರೂ ಬಲ್ಲವರಿಲ್ಲ. 
ಹೂವ ಕೊಯ್ಯದೆ ಗಿಡವ ಕಡಿಯದೆ 
ನೇಮ ಸಂದುದು ಗುಹೇಶ್ವರಾ. ll FC Il 


೧೬೩೫ 


ಹೊವಿನ ಮೇಲೊಂದು ಚಿಕ್ಕ ಬಟ ಹುಟ್ಟಿ, 
ಬೆಕ್ಕಿನ ಮೇಲಾರು ಬೆಟ್ಟ ಹುಟ್ಟಿದವು. 
ಬೆಟ್ಟದ ಮೇಲಣವರು ಕಲ್ಲನರಸಿ ಆರೂ ಕಾಣರು! 
ಒಂದು ಗಿರಿ ನೂರನಾಲ್ಪತ್ರೆ ೦೬ ಲಕ್ಷ ಮುಖವು. 
ನಾನೊಂದು ಮುಖದಲಿ ಇದ್ದೇನೆ ಕಾಣಾ ಗುಹೇಶ ಶರಾ. Il ೪೧ | 


೧೬೩೬ 


ದಯದಲ್ಲಿರ್ಪ ಮಹಾಲಿಂಗದ ಬೆಳಗಿನಿಂದ 
ನಾಸಿಕೆಯಲ್ಲಿ ಆಚಾರಲಿಂಗವ ಕಂಡೆನಯ್ಯಾ. 
ಜಿಹ್ವೈಯಲ್ಲಿ ಗುರುಲಿಂಗವ ಕಂಡೆನಯ್ಯಾ. 
ನೇತ್ರದಲ್ಲಿ ಶಿವಲಿಂಗವ ಕಂಡೆನಯ್ಯಾ. 
ತ್ವಕ್ಕಿನಲ್ಲಿ ಜಂಗಮಲಿಂಗವ ಕಂಡೆನಯ್ಯಾ. 
ಭಾವದಲ್ಲಿ ಮಹಾಲಿಂಗವ ಕಂಡೆನಯ್ಯಾ. 
ಇಂತೀ ಷಡ್ತಿಧಲಿಂಗವನು 
ಎನ್ನ ಸರ್ವಾಂಗದಲ್ಲಿ ಕಂಡು [ಮಹಾಲಿಂ)ಗವಾದೆನು 
ಕಾಣಾ ಗುಹೇಶ್ವರಾ. I €೪೨ Il 


೧೬೩೭ 


ಹೆಣ್ಣ ನಂಬಿ ತನು ಮನ ಧನವನಿತ್ತೆಯಲ್ಲಾ ಎಲೆ ಮನವೆ? 
ಇದ್ದುದನೆಲ್ಲವ ಕೊಂಡು ಬತ್ತಲೆ ಮಾಡಿ ತಲೆಯ ಬೋಳಿಸಿ 
ಕೈಯಲ್ಲಿ ಹಂಚೆ ಕೊಟ್ಟು ಮತ್ತೊಬ್ಬಗಾಸೆ ಮಾಡುತ್ತಿದ್ದಾಳೆ ಕಂಡಾ! 
(ನಿನ್ನ?) ಮುಂದೆ ಮನಕೆ ಬಂದ ಪುರುಷನ ನೋಡುವಳು ಕಾಣಾ. 
ಮತ್ತವಳ ನಂಬಿ ನಚ್ಚುವೆ ನಾಚಿಕೆಯಿಲ್ಲದ ಭಂಡ ಮನವೆ! 
ಹೆಣ್ಣಿನ ಪಾಟಿಯ ತೊರೆದು ಕುಡು ಭಕ್ತ್ಯಂಗನೆಗೆ ತನು ಮನವ 


ಹೆಚ್ಚಿನ ವಚನಗಳು 


ಮುಕ್ತ 3೦ನೆ ನಿನಗೊಲಿವಳು. 

ಬೇಗ ವಿರಕ್ತನಾಗಿ, ಹೆಣ್ಣ ಜಾಡಿಸಿ, ತಲೆಯ ಬೋಳಿಸಿಕೊಂಡು, 
ಜಾಡಿಗಂಬಳಿಯ ಮುಸುಕಿಟ್ಟು 

ಕರ್ಪರ ಒಂದರೊಳು ದೇಶಾಂತರಿಯಾಗು, 

ಜಡನ ತೆಗಳಿಸಿ (ಜಡವತಿಗಳಿಸಿ?) ಮುಂದೆ ಲಿಂಗವಹೆ ಕಾಣಾ 
ಗುಹೇಶ್ವರಾ. 


೧೬೩೮ 


“ಹೆಸರು ಹಾಲಯ್ಯ ಎರೆದುಂಬುದಂಬಿಲ' ಎಂಬ 
ಲೋಕದ ಗಾದೆಯ ಮಾತು ದಿಟವಾಯಿತಲ್ಲಾ! 
ಮಾತು ಕಲಿತು ಮಂಡೆಯ ಬೋಳಿಸಿಕೊಂಡು 
ಊರ ಮಾರಿಯ ಮರನೇರಿದಂತೆ 
ಮಾಯೆಯ ಕೊರಳಲ್ಲಿ ಕಟ್ಟಿಕೊಂಡು 
ಘಟಸೆರಣಿಯ ಪಶುಗಳು ಜಂಗಮವೆಂದು ಸುಳಿವ 
ನಾಚಿಕೆಯ ನೋಡಾ ಗುಹೇಶ್ವರ. 


೧೬೩೯ 


ಹೇಮ ನಿನ್ನದಲ್ಲ: ಭೂಮಿ ನಿನ್ನದಲ್ಲ; ಕಾಮಿನಿ ನಿನ್ನವಳಲ್ಲ!- 
ಇದು”ಜಗಕಿಕ್ಸಿದ ವಿಧಿ; ನಿನ್ನ ಒಡವೆಯೆಂಬುವುದು ಜ್ಞಾನರತ್ನ! 
ಅಂತಪ್ಪ ಜ್ಞಾನರತ್ನವ ಕೆಡಗುಡದೆ ನೀನಲಂಕರಿಸಿದೆಯೆಂದೊಡೆ 
ನಮ್ಮ ಗುಹೇಶ್ನರಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕಾಣಾ! 
ಎಲೆ ಮನವೆ! 


೧೬೪೦ 


ಹೇಳಿ [ಹೆ] ಹೇಳಿ[ಹೆ] ಕೇಳಿರಣ್ಣಾ 
ಮೂರರ ಹೊಲಿಗೆಯ ಬಿಚ್ಚಿ ಆರಮಾಡಬೇಕು. 
ಆರರ ತಿರುಳ ತೆಗೆದು ಒಂದೂರೊಳಗೆ ನಿಲಿಸೆಬೇಕು. 
ಐದರ ಮುಸುಕನುಗಿದು, ಐದರ ಕೆಳೆಯ ಕೆಡಿಸಿ 
ಏದರ ನಿಲವ ನಡಗಿಸಿ 
ಮೂರರ ಮುಪ್ರಯನೊಡದು, ನಾಲ್ಕರೊಳಗೆ ನಿಲ್ಲದೆ 
ಮೂರು ಮುಖವವು ಒಂದೆ ಭಾವವಾಗಿರಬೇಕು. 
ಈ ಭೇದವನರಿಯದೆ ಸುಳಿವವರ ಕಂಡು 
ಬೆರಗಾದೆನು ಕಾಣಾ ಗುಹೇಶ್ವರಾ. 


li €4 I 


ll ೯೪೪ I 


| ೯೪೫ | 


ll Ft I 


೪೮೮ 


ಅಲ್ಲಮಪ್ತಭುದೇವರ ವಚನಸಂಪುಟ 


೧೬೪೧ 


ಹೊಟ್ಟು ಜಾಲಿಯ ತುಟ್ಟತುದಿಯ ಮೇಲೊಂದು 
ಚೌಷಷ್ಟಿ ವಿದ್ಯಾಕಳಾಪ್ರವೀಣವೆಂಬ ಪಟಣ. 
ಆ ಪಟ್ಟಣದೊಳಗೊಬ ತಳೆವಾರ- 
ಹುಟ್ಟು ಬಂಜೆಯ ಮಗೆ ಮರೆದೊರಗಲು, 
ಐದು ಆನೆಯ ಕಳ್ಳರೊಯ್ದ ರು, ಐದು ಒಂಟೆ ಹುಯ್ಯಲು ಹೋದವು- 
ಅರೆಮರುಳಂಗೆ ನೆರೆಮರುಳ ಬುದ್ದಿಯ ಹೇಳುತ್ತಿರ್ಪದ ಕಂಡೆ. 
ಕುರುಬ ಕುರಿಯ ಹಾಲ ಕರೆದು ಒಲೆಯ ಮೇಲಿಕ್ಕೆ 
ಹಾಲಕ್ಕಿ ಮಿಕ್ಕ ಹಾಲ ಬೆಕ್ಕು ಕುಡಿಯಿತ್ತು, 
ಬೆಣ್ಣೆ ಯ ಮುಂದಿಟ್ಟುಕೊಂಡಳುತಿರ್ದ ಕಾಣಾ ಗುಹೇಶ್ವರಾ. | ೯೪೭ || 


೧೬೪೨ 


ಹೊನ್ನಿ ಗಾಗಿ ಸತ್ತುದೊಂದು ಕೋಟ್ಯನುಕೋಟಿ 
ಹೆಣ್ಣಿ ಗಾಗಿ ಸೆತ್ತುದೊಂದು ಕೋಟ್ಯನುಕೋಟಿ 
ಮಣ್ಣಿ ಗಾಗಿ ಸೆತ್ತುದೊಂದು ಕೋಟ್ಯನುಕೋಟಿ 
ನೀ ಗುರಿಯಾಗಿ ಸೆತ್ತವರನಾರನೂ ಕಾಣೆ ಗುಹೇಶ್ವರಾ. Il F೯೪೮ 1 


ಹೊನ್ನೆಂಬ ಕಾರ್ಮಿಕವ ಜರಿದು ಹರಿದು, ಮಣ್ಣೆ ೦ಬ ಭವದ ಭವವ ಹರಿದು, 
ಹೆಣ್ಣೆಂಬ ರಾಕ್ಷಸಿಯ ಆಣಲೊಳೆಗೆ ಸಿಕ್ಕಿ ಅಗಿದಗಿದು ತಿನಿಸಿಕೊಂಬ 
ಜಡಜೀವಿಗಳ ಸೆಂಗದಿಂದಾದ ಸಕಲ ಸುಖಭೋಗಂಗಳ ಬಿಟ್ಟು; 
ಲಿಂಗರತಿ ಪರಮಸುಖದ ಚಿದಮ ತದ ತ್ಲಪ್ಲಿ ಸಂತೋಷ ಇಂಬುಗೊಂಡು, 


'ವೇಷದ ಭ್ರಾಂತಿನ ಭ್ರಾಮಕದ ಸಮಯ ಕುಲಪಾಷಂಡಿಗಳ ತತ್ಸಂಗವ ಬಿಟ್ಟು 


ನರಾಶಾ ಪಥದ ಸುಜ್ಞಾನವೆ ಅನುಕೂಲವಾಗಿ 

ಫೃತ ಫಳ ಮಧುರರಸ ಮೃಷ್ಟಾನ್ನಂಗಳಲ್ಲಿ ಮನಮಗ್ಗ ವಾದ ಪರಮ ಪ್ರಸಾದದಲ್ಲಿ 
ಪರಿಣಾಮಿಯಾದ ಪರಮಲಿಂಗೈೈಕ್ಕ ವರಕ್ಷಂಗೆ ಲಿಂಗಾರ್ಪಿತವಲ್ಲದೆ- 

ಇಂತೀ ಕ್ರಮವನರಿದು ಸೆಕಲಭ್ರಾಂತನಳಿಯದೆ 

ಮನ ಥವೇಷಧಾರಿಗಳು ಪಂಚಲೋಹೆ ಕಾರ್ಮಿಕವ ಧರಿಸಿಕೊಂಡು 

ಲಿಂಗಾರ್ಪಿತ ಭಿಕ್ಷೆಯೆಂದು ಭುಂಜಿಸುವ ಭುಂಜನೆಯೆಲ್ಲವು 

ವರಾಹ ಕುಕ್ಕುಟದ ಮೇಧ್ಯವು, ಅವರಿಗೆ ಪ್ರಸಾದವೆಂಬುದು ಸ್ಪಷ್ಟ ದಲಿಯೂ... 


ಣಾ 


.... ಕೊಂಬುದೆಲ್ಲವೂ ಕತ್ತೆಯ ಮಾಂಸೆ ಕಾಣಾ ಗುಹೇಶ್ವರಾ. Il CVF 1 


ಹೆಚ್ಚಿನ ವಚನಗಳು ೪೮೯ 
೧೬೪೪ 


psp 
ಎನ ಸೆ ಮನ ನೊಂದು ತಾಗಿದಡೆ ನಿಮ್ಮತ್ತ ಮುಂದಾದೆನು 


ಬಿಕ್ಕುತ್ತ ಬೆದರುತ್ತ ಕಾಲಮೇಲೆ ಬಿದ್ದಡೆ, 
ಕಂಗಳೆ ಉದಕ ಮಜ್ಜ ನಕ್ಕಿರೆದಂತಾಯಿತ್ತು | 
ಅಂತಿರ್ದಡೆ ಕಂಡು ನೆಗಹಿದನು ನಮ್ಮ ಗುಹೇಶ್ವರಲಿಂಗವು. | ೯೫೦ Il 


೧೬೪೫ 


ಹೊರವೇಷದ ವಿಭೂತಿ ರುದ್ರಾಕ್ಷಿಯನು ಧರಿಸಿಕೊಂಡು 
ವೇದ ಶಾಸ ಪುರಾಣ ಆಗಮದ ಬಹುಪಾಠಿಗಳು: 
ಅನ್ನ ಹೊನ್ನು ವಸ್ತ್ರವ ಕೊಡುವವನ ಬಾಗಿಲ ಕಾಯುವ 
ಮಣ್ಣ ಪುತ್ಥ ಳಿಯಂತಹ ನಿತ್ಯನಿಯಮದ ಹಿರಿಯರುಗಳು. 
ಅದೆಂತೆಂದಡೆ: 


“*ವೇದವೃದ್ಧಾ ವಯೋವೃದ್ಧಾ: ಶಾಸ್ತ್ರವೃದ್ಧಾ ಬಹುಶ್ರುತಾಃ! 


ಇತ್ಯೇತೇ ಧನವ ೈದ್ಧಸ್ಥ ಸ್ಯ ದ್ವಾರೇ ತಿಷ್ಠ ೦ತಿ soit- cobs 


ಎಲ್ಲ ಹಿರಿಯರು ಲಕ್ಷ್ಮಿ: ಯ ದ್ವಾರಪಾಲಕರು-ಗುಹೇಶ್ವರಾ. || ೯೫೦ ॥ 


ke 


pe NT ಳು 
PP pA - 
klk ಧೆ 


ಅನುಬಂಧ 


ಇ೪ರಿಣಪದಕೋಶ 
(ಚಿ: ಬಿಡಗಿನ ಪದ) 


ಅ 
ಅಂಕಣಿ: ರಿಕಾಪು 
ಅಂಕೆಯಾಗು: ಅಂಕಿತದಲ್ಲಿರಿಸು, ತಾಳು 
ಅಂಗಜನಪಡೆ (ಚೆ); ನಾನಾವಿಧ 
ಕರಣಂಗಳು 
ಅಂಗದ ಧರೆ (ಬೆ): ತನುವೆಂಬ ಭೂಮಿ 
ಅಂಗನೆ (ಬೆ): ಶಾಂತಿಯೆಂ ಪರಾಶಕ್ತಿ 
ಅಂಗನಿಲ್ಲದ ಅಂಗನೆ (ಚೆ): ಅಕಾಯ 
ರೂಪಿಣಿಯಾದ ಪರಾಶಕ್ತಿ 
ಅಂಗವಿಸು (ಅಂಗೈಸು): ಹಿಡಿ, ಸ್ವಾಧೀನ 
ಪಡಿಸಿಕೊ 
ಅಂಗೈೈಯಮಾಲೆ (ಬೆ: ಕರಸ್ಕ ಲದ 
ಇಷ್ಟಲಿಂಗ 
ಅಂಡ (ಬೆ): ಚಿದ್ದ ೨ಹ್ಮ್ಮಾಂಡ 
ಅಂಡಜ (ಬೆ: ಚಿದ್ದ ೨ಹ್ಮಾಂಡದಲ್ಲಿ 
ಹುಟ್ಟಿದ ಸುಜ್ಞಾನ ಸತ್ತಿ ಎಯೆಗಳು; 
ಆತ್ಮ 
ಅಂಡಜನೆಂಬ ತತ್ತಿ (ಬೆ; ಮಹಾಜ್ಞಾನ 
| ಬಿಂದುನೆಂಬ ಚಿದ್ದ ೨ಹ್ಮಾಂಡ 
ಅಂಡಲೆ: ಕಾಡಿಸು, ಪೀಡಿಸು 
ಅಂಬರ (ಬೆ): ೧. ಆತ್ಮತತ್ವ ೨. ಆತ್ಮ 
ತತ್ವದ ಮರನೆ ೩. ಆತ್ಮ ತತ್ವವೇ 
ತಾನೆಂಬ ಅಹಂಕಾರ 
ಅಂಬು (ಬೆ: ಜ್ಞಾನ 
ಅಂಬುಧಿ ಉರಿಯಿತು (ಬೆ): ಭನ 
ಸಮುದ್ರವು ಜ್ಞಾನಾಗ್ಲಿಯಲ್ಲಿ 
ದಗೃವಾಯಿತು 


ಅಂಬಿಲ: ಹುಳಿ ಗಂಜಿ, ಅಂಬಲಿ 
ಅಂತರ: ಅಂತರಿಕ್ಷ 
ಅಂತು: ಅಂತ, ನಿರ್ಣಯ, ರೀತಿ 
ಅಗ್ಗ: (ಸಂ. ಅರ್ಫ) ಶ್ರೇಷ್ಠ 
ಅಗ್ರಣಿ (ಅಗ್ಬವಣಿ, ಅಗ್ಗ ಣಿ): ಕಾಲು 
ತೊಳೆಯಲು ಕೊಡುವ ನೀರು 
ಅಗ್ನಿ (ಚೆ: ೧. ಹ್ಲೆದಯದಲ್ಲಿ ಹುದುಗಿದ 
ಜ್ಞಾನಾಗ್ದಿ, ೨. ಸ್ವಾನುಭಾನ ಪ್ರಭೆ 
೩. ತನುಗುಣಸಂಬಂಧಿಯಾದ ದೇಹ, 
೪. ಆತ 
ಅಗ್ದಿಮುಖ (ಬೆ: ಕುಂಡಲಾಗ್ದಿ 
ಅಗ್ನಿಯ ಒಡಲು (ಬೆ: ಅಗ್ನಿಯ 
ಅಂಶವಾದ ದೇಹ 
ಅಗ್ಲಿಯ ಕನಿ ಮೂಗು (ಬೆ: ಅಗ್ನಿಯ 
ಅಂಶದಿಂದಾದ ದುರಭಿಮಾನ ಮತ್ತು 
ಅಹಂಕೃತಿ 
ಅಘಹರನ ದೃಷ್ಟಿ (ಬೆ: ಸುಜ್ಞಾನಚಕ್ಷು 
ಅಚ್ಛನೆ (ಸಂ. ಅರ್ಚನೆ: ಪೂಜೆ 
ಅಚ್ಛ್ಚನೆಯಾಡು: ಪೂಜಿಸು 
ಅಚ್ಛಿಗ: ದುಃಖ 
ಅಚ್ಛುಗ: ಆಶ್ಚರ್ಯ, ಅದ್ಭುತ, ಪ್ರೀತಿ 
ಅಜ (ಬೆ: ಮಿಥ್ಯ 
ಅಜನ ಕೊಂಬು (ಬೆ): ರಾಜಸ ಅಹಂಕಾರ 
ಅಟಿಮಟಿ: ಮೋಸ, ವಂಚನೆ 
ಅಟ್ಟಿ ಗೋಲು: ಉದ್ದಗಣೆ, ನಿಚ್ಚಣಿಕೆ, ಏಣಿ 
ಅಟ್ಟಾಟಕೆ: ಬಿಂಕ, ಕರೆವಕಳಿಸುವ ಕೆಲಸ 
ಅಟ್ಟ : ತಲೆಯಿಲ್ಲದ ದೇಹ 


೪೯೪ ಅಲ್ಲಮಪ್ಪಭುದೇವರ ವಚನಸಂಪುಟ 


ಅಟ್ಟಿಯನೂ ತಲೆಯೆನೂ ಬಯೆಲು ಅನುಶ್ರುತ: ಶಾಶ್ವತ 
ನುಂಗು: (ಬೆ) ಅಜ್ಞಾನ ಅನ್ನ ಪಾನದ ಹಿರಿಯೆರು(ಬೆ): ಅನ್ನೋದಕದ 
ಸುಜ್ಞಾನಗಳೆರಡನ್ನೂ ನಿವೃತ್ತಿ ಮಾಡು ಆಧಾರದಲ್ಲಿರುವ ವ್ಯರ್ಥ ಅರಿವಿನ 
ಅಟ್ಟಿಸಹಸ್ರವಾಗು(ಬೆ): ಕರಣಂಗಳೆಲ್ಲ ಜ್ಞಾನಿಗಳು 
ಲಯವಾಗು ಅನಾದಿ (ಬೆ): ೧. ಅಪರಕ್ಷೆ ೨. ಶರಣ 
ಅಡಗು: ಮಾಂಸ ೩. ನಿಷ್ಕಲವಸ್ತು ೪. ಸುಚ್ಛೆ ತನ್ಯಲಿಂಗ 
ಅಡಗು (ಬೆ): ಸರಮಾನಂದ ಅನಾದಿಬ್ರೂಮಧ್ಯ (ಚಿ: ಮಹಾಜ್ಞಾನದ 


ಅಡವಿ (ಬೆ: ಭವಾರಣ್ಯ ದೃಸ್ಟಿ 
ಅಡಿಗೆ (ಬೆ): ಮನಸ್ಸನ್ನು ಪರಮಾನಂದ ಅನಾಹತ ಎರಡು (ಬೆ: ದ್ವೈತಭಾವ 
ರಸವಾಗುವಂತೆ ಪರಿವರ್ತಿಸುವುದು ಅನುಭಾವ (ಬೆ: ಶಿವಜೀವ ಸಂಬಂಧ 


ಅಡಿವಜ್ಜೆ: ಸಂಪ್ರದಾಯ ಅನುವಾಯಿತ್ತು (ಬೆ: ಪರಬ್ರಹ್ಮನಪ್ಪ 
ಅಡು: ಅಡಿಗೆ ಮಾಡು, ಬೇಯಿಸು ಲಿಂಗವಾಯಿತ್ತು 
ಅಡುಗಬ್ಬ: ಅಡಿಗೆ ಮಾಡಲು ಬಳಸುವ ಅಪ್ಪು (ಬೆ: ೧. ಮನ ೨. ಪ್ರಾಣ 

ಕಬ್ಬಿನ ಸೌಜಿ, ಉರುವಲು ಜಿ. ಅಪ್ಪುವಿನ ಸೊಮ್ಮಾದ ಸಂಸಾರರೆಸ, 
ಅತೀತ (ಬೆ): ಸರಶಿವ ತತ್ವ ಸುಬುದ್ಧಿ ಯೆಂಬ ಶಿವಾನಂದ ಜಲ 
ಅತ್ತೆ (ಬೆ: ಪರಾಶಕ್ತಿ, ಪ್ರಕೃತಿ ಅಪ್ಪು ಅಗ್ನಿ ಕಳೆಯಿಂದಾದ ಮೇದಿನಿ (೫): 
ಅದ್ದು: ಮುಳುಗು, ಮುಳುಗಿಸು ಸೂಕ್ಷ್ಮತನು 
ಅದ್ವಯ: ಎರಡಳಿದ, ದ್ವಂದ್ರರಹಿತ ಅಪ್ಪುವಿನ ಬಾವಿ (ಬೆ: ಸಂಸಾರ ವಿಷಯ 
ಅದ್ಭುತ: (ಬೆ) ೧. ವಿದ್ಯಾಿಂಡ ಕೂಪ 

೨. ಮಾಯೆ ಅಭಿಗಾ(ಫಾ)ರ: ತುಪ್ಪ 


ಅಭಿನವ ಗಿಳಿ (ಬೆ): ಜೀವನವೆಂಬ ಶುಕ 
ಅಮರ (ಬಿ: ನಿತ್ಯಪದವಿ 
ಅಮಳೋ(ಕ್ಯ: ಬಾಯಿ, ಗಂಟಲು, 

ವಿಶುದ್ಧ ಚಕ್ರ 
ಅಮಳೋಕ್ಕವ ಮಾಡು: ನುಂಗು, ಸೇವಿಸು 
ಅಮ್ಮಾವು: "ಅದಂ' ಎಂಬ ಆಕಳು, 


ಅಧರಪಾನ (ಬೆ: ಪಶ್ಚಿಮನಾಳವನ್ನು 
ಬಗೆದಗೆದು ಸಡೆದ ಅಮೃತಬಿಂದು 

ಅನವುಮಾಡು: ಅವಕಾಶ ಒದಗಿಸು 

ಅನಂತನೆಂಬ ಗಿಳಿ (ಬೆ): ಸರಮಹಂಸ 


ಅನಾಮಿಕ: ಹೆಸರಿಲ್ಲದ, ಅಂತ್ಯಜ, 


ಅಸ್ಸ ಶ್ನ 
ಬಲಕೆ ದುಷ್ಟಮೃಗ 
ಅನಲ (ಬೆ ೧. ಜ್ಞಾನ, ಜ್ಞಾನಾಗ್ನಿ ಅಮ್ಮೆನು: ಸಮರ್ಥನಾಗೆನು 
೨. ತಾಷೆತ್ರಯಾಗ್ಗಿ ೩. ಕುಂಡಲಾಗ್ಗ್‌ ಅರಗಿನ ಕಂಭ (ಚೆ): ಶರಣನ ಭಾವವೆಂಬ 
ಅನು: ಹೆದ, ಯೋಗ್ಯತೆ, ಸಿದ್ಧತೆ, ಕಂಬ 


ಅವಕಾಶ ಆಅರಗಿನೆ ಜೇಹ (ಬೆ): ಸ್ಥೂಲತನು 


ಕಠರಿಣಪದಕೋಶ 


ಅರಗಿನ ಪುತ್ಮಳಿ (ಬೆ: ಮಲತ್ರಯ 
Rn ದೇಹ 
ಅರವತ್ತುನಾಲ್ಬು ವಿದ್ಯೆ (ಚೌಷಸ್ಟಿ ವಿದ್ಯ) 
(ಬೆ): ಅವಿದ್ಯಾ ಗುಣಪ ್ಹಧಾನನೆಳ್ಳ 
ತತ್ವಕರಣಂಗಳು 
ಅರಸು (ಬೆ: ೧. ಜೀವ ೨. ಬ್ರ 
ಅರಸು-ಪ್ರಧಾನ-ಮಂತ್ರಿ (ಬೆ): ಬ್ರ 
ವಿಷ್ಣು ರುದ್ರರ ಗುಣಧರ್ಮಕರ್ಮಗಳು 
ಆಅರಳಿಯೆ ಮರ (ಚೆ): ಉಲಿವ ಶಬ್ದ 
ಅರಳೆಲೆ (ಬೆ): ಪ್ರಾರಬ್ಧ 
ಅರಿ: ಕಡಿ, ಕತ್ತರಿಸು 
ಅರಿದ: ಭಿನ್ನವಾದ, ಅಖಂಡವಲ್ಲದ 
ಅರಿದತಲೆ (ಬೆ: ೧. ಮಿಥ್ಯಾಜ್ಞಾನ 
ಅಪೂರ್ಣಜ್ಞಾನ ೨. ಇಂದ್ರಿಯ ವಿಷಯ 
| ಅರಿದು: ಆಶ್ಚರ್ಯ, ಅಸಾಧ್ಯ, ಶ್ರೇಷ್ಟ 
ಅರಿಯದ ತಲೆ (ಬೆ: ಜ್ಞಾನೇಂದ್ರಿಯ 
ಅರುವೆ (ಬೆ: ಜ್ಞಾ ಫ 
ಅರುವೆಯೆನೊರಲೆಕೊಂಡಡೆ (ಬೆ: 
ಸುಜ್ಞಾನದ ಖಂಡಿತಭಾವ 
ಹೆರಿಹೆಂಚಾಗಿ ಹೋದರೆ 
ಅರ್‌: ಇಂಗು, ಬಾದು, ಇಲ್ಲವಾಗು 
ಅರಲುಗೊಳ್ಳು: ಬಾಯಾರು, ಬೆಂಡಾಗು, 
ಒಣಗು 
ಅರಿಕೆ: ಜ್ಞಾನ, ತಿಳುವಳಿಕೆ 
ಆಅರತುಹೆಣೀಗು: ಒಣಗು 
ಅರೆ: ಬಂಡೆಗಲ್ಲು 
ಅರೆ (ಬೆ: ಜಡರೂಪವಾದ ದೇಹ 
ಅರೆಮರುಳ: ತಿಳಿಗೇಡಿ, ಪೆದ್ದ , ಮಂಕ 
ಅರೆಮರುಳ (ಬೆ): ಅಂತರಾತ್ಮ 
ಅರ್ಕ (ಚೆ: ಅಬಂಡ ಚಿತ್ರ ಕಾಶವುಳ್ಳ 
ಚೆಲ್ಲಿಂಗ 


ಆಅರ್ಕಜ: ಸೂರ್ಯನ ಮಗ ಶನಿ 
ಅರ್ಕಜ (ಬೆ: ಪ್ರಣವ ಬ್ರಹ್ಮವಾದಿ 
ಅಲಗು: ಆಯುಧ್ದ, ಹೆರಿತಬಾಯಬಾಣ 
ಅಲುಬು: ನೀರಿನಲ್ಲಿ ಎದ್ದಿ ತೊಳೆ 
ಅವಗಡಿಸು: ಹತ್ತಿಕ್ಕು, ಗೆಲ್ಲು 
ಅವಗ್ರಾಹಕವಾಗು: ಹಿಡಿ, ಅಂಟಿಕೊಳ್ಳು 
ಅವದಿರು: ಅವರು 
ಅವನಿ (ಚಿ): ದೇಹ, ತನು 
ಅವಲೋಹ: ಬಂಗಾರಳ್ಳಿಂತ ಕೀಳಾದ 
ಲೋಹ, ಕಬ್ಬಿಣ 
ಅವಸರ: ಸಮಯ 
ಅವಿದ: ಅವೇದ್ಯ; ಜ್ಞಾನವಿಲ್ಲದ 
ಅವಿರಳ ವಿಟ (ಬೆ): ಶರಣ 
ಅಸುರರು (ಬೆ): ಕರಣಗಳು 
ಅಸ್ತಮಾನ (ಚಿ: ಮನೋಲಯ 
ಅಸಗ: ಅಗಸ 
ಅಸಿಯಳು: ಬಡನಡುವಿನ ಸುಂದರಿ 
ಅಸ್ತಿ: ಇರುವುದು, (ನಾಸ್ತಿ: ಇಲ್ಲದಿರುವುದು) 
ಅಷ್ಟಾಶೀತಿ: ಎಂಬತ್ತೆ ೦ಟು 
ಆಹ; ಆಗುವ 
ಅಳವಡು: ಸಾಧ್ಯವಾಗು, ನಿಲುಕು 
ಅಳವು: ಸಾಮಥ್ಯ 
ಅಳಿಯ (ಚೆ): ಶರಣ 
ಅಳಿದುಕೊಡುವ ಯೋಗ (ಬೆ: ಸುಗುಣ 
ಯೋಗ 
ಅಳಿಯದೆ ಅಳಿದುದು (ಬೆ): ತಾನಿದ್ದು 
ಪ್ರಕೃತಿಗುಣ ನಷ್ಟವಾಗಿರುವುದು 
ಅಳಿಯದೆ ಕೊಡುವ ಯೋಗ (ಬೆ: 
ನಿರ್ಗುಣಯೋ(ಗ 


೪೯೬ 


ಆ K 

ಆಕಾಶ (ಚಿ: ಆತ್ಮ: ತತ್ವ , ಮಹಾಜಾ ಸ್ಥಾನ 

ಆಕಾಶಗಂಗೆ (ಜೆ: ry ಸ ರಂಧ್ರ ದ ಅನು ತ 
be 

ಆಕಾಶದ ಮೃದು (ಚೆ: ಆತ್ಮನ ಸೌಮ್ಯತೆ 

ಆಕಾಶ ಬಂದು ಬೆಳೆಸಿತ್ತು ಶಿಶುವ (ಬೆ: 


ಮಹತ್‌ತತ್ವದಲ್ಲಿ ನಿಜವನ್ನು 


ಹೊಂದಿತ್ತು 
ಚಿಕಾಶವರ್ಣದ ಸೂಳೆ (ಬೆ: ಅಜ್ಞಾನ 
ತಮೋವರ್ಣವುಳ್ಳ ಮಾಯೆ 
ಆಗಡಿಗ: ಧೂರ್ತ, ನಿಂದಕ 
ಆಗರ: ವಾಸಸ್ಥಾ ನ, ಸುಖ 
ಆಗರ (ಬೆ: ಸುಖ 
ಆಗಾಗು: ಸರಿಣಾಮುಹೊಂದು 
ಆಗು: ಪರಿಣಾಮ, ಆಗುವಿಕೆ 
ಆಗುಳಿಸು: ಆಕಳಿಸು 
ಆಡಾಡ ಬಂದ ಕೋಡಗ(ಬೆ): ಸ್ವಾನುಭಾವ 
ವಿವೇಕದಿಂದ ಆಚರಿಸುತ್ತಿ ಕುವ ಮನಸ್ಸು 
ಆಡು: ಕುಣಿ, ಮಾಡು, ವಿಹರಿಸು, 
ಮೇಯೆಲುಹೋಗು 
ಆಡು (ಬೆ): ಆಧಾರ ಸಾ ನದಲ್ಲಿ ಉದಯೆ 
 ವಾದಪ್ರ ಇವಜ್ಞಾ ಸ್ಥನ 
ಆಧಾರ; ವಿಭೂತಿಯ ಚೇಲ, "ಅಕೆ ಶ್ರಯ, 
ಆಧಾರಚಕ್ರ 
ಅದಿ (ಬೆ: ೧. ನಾದ, ೨. ಮೂಲಜ್ಞಾನ, 
೩, ಶಿನಲಿಂಗ, ೪. ಸಕಲ 
೫. ಚಿದ್ದಿಂದು ೬. ತನು 
ಆದಿಕುಳ (ಬೆ): ನಿಜದ ನಿಲುವು 
ಆದಿಪುರ (ಚಿ: ಚಿದ್ದಿ ಂದು ಸಿಂಡಿ 
ಆದಿ ಮಧ್ಯ ಅವಸಾಧ (ಬೆ: ಜ್ಥಾತ್ಯ, 
ಜ 


ನ, ಜ್ವೇಯ 


Pp 
ಇ 


ಅಲ್ಲಮಪ್ರಭುದೇವರ ವಚನಸಂಪುಟ 


ಆದಿಯಲ್ಲಿ ಶಿವಧಾರ (ಬೆ): ಮೂಲ 
ಸ್ವಾನುಭಾವವೆಂಬ. ಸೂತ್ರ 

ಆದಿಯ ಹೆಂಡತಿ (ಚೆ): ಜ್ಞಾನಶಕ್ತಿ 

ಆಧಾರ (ಬೆ): ೧. ಬಿಂದು ೨. ಆತ್ಕಾಂತ 
ರ್ಗತಸ್ಥಾ ನ೩. ಲಿಂಗಭಕ್ತ ೪. ಪ್ರಾಣ 

ಆಧಿ: ಮನೋರೋಗ 

ಆನು: ಧರಿಸು, ತಾಳು 

ಆನೆ (ಬೆ: ೧. ಅಹಂಕಾರ ೨. ಅಹಂ ಬ್ರ 
೩. ಅಜ್ಞಾನದಿಂದ ಕೂಡಿದ ಅಹೆಂಕಾರ 

ಆನೆಯ ಹೆಣ (ಬೆ: ಅಹಂಕಾರ ವ್ಯಾಪಿಸಿದ 


ದೀಹ 
ಆಪ್ಯಾಯೆನ: ತೃಪ್ತಿ , ಸುಖ, ಹೆಸಿನೆ, 
ಪರಿಣಾಮ 


ಆಯೆತ: ಬಂದದ್ದು, ಅಳವಡಿಕೆ, ಸಿದ್ದಿ 
ಆಯಿತ್ತೆ : ಆದುಜೆ 
ಆರಡಿಗೊಳ್‌: ಪೀಡಿಸು ನೋಯಿಸು 
ಆರು (ಬೆ: ಷಡುಶಕ್ತಿಗಳು, ಷಟ್‌ಸ್ಕ ಲ, 
ಆರುವರ್ಣಗಳು, ಅರಿಷಡ್ವರ್ಗಗಳು 
ಆರುತತ್ವಗಳು (ಬೆ: ಬ್ರಹ್ಮ, ವಿಷ್ಣು, 
ರುದ್ರ, ಈಶ್ವರ, ಸದಾಶಿವ, 
ಉಸಪಮಾತೀತ 
ಆರುದಿನ (ಚೆ): ಷಡಂಗಯೋಗ 
ಆರುಪಕ್ಕ (ಚೆ: ಆರು ಜುತುಗಳು 
ಆರುಬಣ್ಣದೆ ಮೃಗೆ (ಚೆ: ಷಡುವರ್ಣಾತ್ಮಕ 
ಸ್ವರೂಪವಾದ ಮಾಯಿ 
ಆರೂಕಾಣದ ಠಾವು (ಬೆ): ಅಸಾಧ್ಯಸ್ಥಲ 
(ಆರಯೆ್‌): ವಿಚಾರಿಸು, ಕಾಪಾಡು 
ಆರೋಗಣೆ: ಊಟ, ಪ್ರಸಾದ ಸ್ವೀಕಾರ 
ಆಲಿಕಲ್ಲು: ಮಂಜುಗಡ್ಡೆ, ಆಣೆಕಲ್ಲು 
ಆಲು (ಆಲ್‌): ಆರ್ಭಟಓಸು, ಚೀರು 
ಆವಳಿ: ಸಾಲು, ಸಮೂಹ 


ಕಠಿಣಪದಕೋಶ 


ಆವು (ಹಸು) (ಬಿ): ಜೀವ, ಲಿಂಗ 

ಆಶ್ರಮ (ಬೆ): ಸಮರಸಭಾವ 

ಆಶ್ರ ಮಸಾ ನ (ಬೆ: ಬ )ಿಹ್ಮರಂಧ್ರ 

ಆಶ್ತ ಯ (ಚಿ: ಜೀವಭಾವ ಹಿಂಗಿದ ಬಳಿಕ 

ಲಭಿಸುವ ಲಿಂಗಭಾವ 

ಆಸುರ. ಉಪಟಳ, ಭೀಕರ, ಅಬ್ಬರ 

ಆಹಾಂಗೆ: ಆ ಹಾಗೆ, ಆ ಮೇರೆಗೆ 

ಆಹಾರ (ಚೆ): ಶಿವಸುಖಾನಂದ 

ಆಳವಾಡ: ನಿಂದಿಸು, ಹಳಿ, ಚುಚ್ಚು 

ಮಾತಾಡು 
ಚಿಳಿ: ಗುಂಪು, ಸಾಲು, ಹಿಂಸೆ, ತಿರಸ್ಕಾರ 
ಆಳಿಗೊಳ್‌: ಹಿಂಸಿಸು, ನಿಂದಿಸು, ಚೇಷ್ಟೆ 
ಮಾಡು 

ಆಳುದ್ದಿಯೆ: ಒಂದಾಳು ಉದ್ದದ 

ಆಳ್ಪ (ಬೆ: ಜೀವ, ಶರಣ 

ಆಳು (ಬೆ: ಶಿವ 

ಆಳುದ್ದಿಯದೊಂದು ಬಾವಿ (ಬೆ): ದೇಹ 

ಇ ಈ 

ಇಂಡೆ: ಹೊವಿನ ದಂಡೆ, ಉಂಡೆ, ರಾಶಿ 

 ಇಂದುರನಿಗಡಣ (ಬೆ: ಸುಜ್ಞಾ ನ ಪ್ರಭೆ' 

ಇಂದ್ರಾಗ್ನಿಯೆ ಪುರಪಟ್ಟಿಣ (ಬೆ: ಊರ 
ಚಕ್ರವೆಂಬ ಇಂದ್ರಿಯಪುರ 

ಇಂಬಾಗು: ಆಶ್ರಯೆವಾಗು 

ಇಂಬು: ಆಶ್ರಯ, ಅವಕಾಶ, ವಿಸ್ತಾರ, 

ಸ್ಸ ಳ 
ಇಂಬಿಡು: ಆಶ್ರಯಕೊಡು 
ಇಂಬುಗೊಳ್‌: ಆಶ್ರಯಸಡೆ, ಅವಕಾಶ 
ಪಡೆ 

ಇಕ್ಸಿಡು: ಬಿಸಾಡು, ದೊಪ್ಸೆಂದು ಇಡು 

ಇಕ್ಷು: ಕಬು 

ಇಡು: ಎಸೆ, ಬಲಿಕೊಡು, ಮುಡುನಿಡು 


೪೯೭ 


ಇದಿರು: ಇನ್ನೊಂದು, ಬೇರೆ, ತಾನಲ್ಲವದು 
ಇಪ್ಪತೈದು (ಬೆ): ಪಂಚವಿಂಶತಿ ತತ್ವಗಳು 
ಇಸ್ಪತೈದುಗ್ರಾಮ (ಚೆ): ಪಂಚವಿಂಶತಿ 
ಭೂತ ತತ್ವಗಳು 
ಇಪ್ಪತ್ತೈದು ಗಿಳಿ (ಚಿ: ಪಂಚವಿಂಶತಿ 
ಭೂತಾತ್ಮಕವಾದ ಜೀವಹೆಂಸ 
ಇಸ್ಪತ್ತೆ ದು ತಲೆಗಳು (ಬೆ): ಪಂಚವಿಂಶತಿ 
ತತ್ವ ಗಳು 
ತರು 
ತತ ಗಳು 
ಇಬ್ಬರು ಮಕ್ಕಳು (ಬೆ: ಜೀವ ಮತ್ತು 
ಪ್ರಾಣ 
ಇರುಬು: ಬೇಟಿಯ ಮೃಗ ಕೆಡಲು 
ಮಾಡಿದ ತಗ್ಗು 
ಇರುಬಿನ ಕುಳಿ (ಬೆ): ಅವಿರಳಭಾವದ 
ಚಿತ್ಪೂಪ 
ಇರುಬು (ಬೆ): ಅವಿರಳ ಭಾವ 
ಇರುಳು (ಚಿ: ಅಜ್ಞಾನ 
ಇರುಳುಹಗಲು (ಬೆ): ಅಜ್ಞಾನ ಸುಜ್ಞಾನ 
ಇರುಹೆ (ಬೆ: ಮಹಾಜ್ಞಾನ 
ಇಲ್ಲವೆ: ಇಲ್ಲದಿರುವಿಕೆ, ಅಭಾವ 
ಇಲ್ಲವೆ (ಬೆ; ಮಾಯೆ 
ಇಸು: ಗುರಿಯಿಟ್ಟು ಹೊಡೆ, ಬಾಣ ಬಿಡು 
ಇಳಿಯೆಬಿಡು: ಕೈಬಿಡು 
ಕಈಯದ ಎಮ್ಮೆಯ ಗಿಣ್ಣ (ಚಿ: ಜ್ಞಾನೋ 
ತೃತ್ತಿ ಯಿಲ್ಲದ ಮಾಯಾಸುಖ 
ಈಯು (ನು): ಕರುಹಾಕು, ಮರಿಹಾಕು 
ಈರೀಳು ಭುವನ (ಬೆ): ಹದಿನಾಲ್ಕು 
ಇಂದ್ರಿಯ 
ಈ ಹಿಂಗೆ: ಹೀಗೆ, ಈ ರೀತಿ 
ಈಕ್ಸಿದು ಕೇರಿ (ಚಿ): ದಶನಾಳಗಳು 


ಇಪ್ಪ 3 ತ್ರೈದು ಪರಿವಾರ (ಬೆ: ಇಸ್ಪ 


೪೯೮ 


ಈರೈದು ತಲೆ (ಬೆ: ದಶನಿಧ ಇಂದ್ರಿಯೆ 
ಜ್ಞಾ ನ 
ಈಶ್ವರ (ಬೆ: ೧. ತಮೋಗುಣದ ಪ್ರತೀಕ 
ವಾದ ಶಿವ ೨. ಈಶ್ವರ ತತ್ವಾಂಶವಾದ 
' ಮಹಾನುಭಾವ 
ಈಶಾನ್ಯದ ಒಡಲು (ಬೆ: ಪರಮಾತ್ಮ 
ತತ್ವದ ನಿಲುವು 
ಉ, ಊ 
ಉಗಿ: ತಗೆ, ಸೆಳೆ 
ಉಗುಳದು (ಬೆ): ಅನಿರ್ವಾಚ್ಯವಾಗಿದ್ದು ದು 
ಉಡು: ನಕ್ತತ್ರ 
ಉಡು (ಬೆ: ಕಂಗಳ ನಾಳದ ಸೂಕ್ಷ ್ಕ 
ತೇಜಸ್‌ ತತ್ವ 
ಉಡುಗು: ಹಾಳಾಗು, ಗುಡಿಸು 
ಉತ್ತಮಾಂಗ: ತಲೆ, ಸಹಸ್ರಾರಚಕ್ರ 
ಉತ್ತ ರದ್ವಾರ (ಚೆ): ಪಿಂಗಳನಾಡಿ 
ಉತ್ತರಾಪಧ (ಬೆ: ಮೋಕ್ರಮಾರ್ಗ 
ಉತ್ತರಾಪಥದ ಕೊಡಗೂಸು (ಬಿ: ಮೋಕ್ಷ 
ಮಾರ್ಗಕ್ಕೆ ಅನುಕೂಲವಪ್ಪ ಜ್ಞಾ ಕ್ತಿ 
ಉದಕ (ಬೆ: ೧. ಮನಸ್ಸು, ಮನದ 
ನಿಲುವು ೨. ಸಂಸಾರ ವಿಷಯರಸ 
೩. ಉನ್ಮನೀತತ್ವ ೪. ಪರಮಾನಂದ 
ಜಲ ೫. ಪ್ರಶಾಂತಭಾವ 
ಉದಕದ ಕೈಕಾಲು (ಬೆ: ಮನಸ್ಸಿನ 
ಸಂಕಲ್ಪ ವಿಕಲ್ಪಗಳು 
ಉದಕದ ಕೊಡ (ಬೆ: ಜ್ಞಾನಭರಿತ 
ಶರೀರ 
ಉದಕದೊಳಗಣ ಕಿಚ್ಚು (ಬೆ: ಮನದ 
ಮಧ್ಯದಲ್ಲಿಯ ಜ್ಞಾನಾಗ್ನಿ 
ಉದಮದ: ಉನ್ಮದ, ಉದಿಸುತ್ತಿರುವ 
ಸೊಕ್ಕು 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಉನ್ಮನೆ: ಊರ್ಧ್ಯಮುಖಿಯಾಡ ಮನದ 


ನಿಲುವು 
ಉಪ್ಮಿನ: ಭ್ರೂಮಧ್ಯ ಮತ್ತು ಸಹಸ್ರಾರ 
ಗಳ ಮಧ್ಯಸ್ಥಾ ನ 


ಉಪಚಾರ: ವ್ಯರ್ಥ ಆಚಾರ, ನೆವ 

ಉಪಹತಿ: ನೋವು, ದುಃಖ 

ಉಪಾಧಿಕೆ: ಹೊದಿಕೆ, ಅನಿವಾರ್ಯವಾದ 

ವಸ್ತು 
ಉಭಯ ಚಂದ್ರರು (ಬೆ: ಆದಿಶಕ್ತಿ, 
ಪರಾಶಕ್ಷಿ 

ಉರಗ (ಬೆ): ಕುಂಡಲಿನಿ ಸರ್ಪ 

ಉರವಣೆ: ಅಬ್ಬರ, ಅವಸರ, ರಭಸ 

ಉರಿ (ಬೆ; ಜ್ಞಾನಾಗ್ದಿ, ತಾಪತ್ರಯೆ, 
ಲಿಂಗಜ್ಞಾನ, ಶರಣನ ಜ್ಞಾನ, ಕುಂಡ 
ಲಾಗ್ದಿಯ ಪ್ರಭೆ, ಬಏಕರಸಭಾವ 

ಉರಿಯೆ ಗೊರವ (ಬೆ: ಜ್ಯೋತಿರ್ಲಿಂಗ 


ವೆಂಬ ಪುರುಷ 
ಉರಿಯೆ ಚಪ್ಪರ (ಬಿ: ಮಹ::್ಥಾನವೆಂಬ 
ಮಂ. 


ಉರಿಯೆಲಿಂಗ (ಬೆ): ಸುಜ್ಞಾನಎಂಬ ಲಿಂಗೆ 

ಉರಿವ ಕಿಚ್ಚು (ಬಿ: ಮಹಾಜ್ನ್ಮಾನಾಗ್ನಿ 

ಉರಿಸು, ಸಹಿಸು, ಹಿಡಿಸು 

ಉಲುಹು: ಶಬ್ದ, ಸಪ್ಪಳ 

ಉಲಿವ ಉಯ್ಯಾಲೆ (ಬೆ: ಇಡಾನಿಂಗಳಾ 
ಮಾರ್ಗದಲ್ಲಿ ಉಲಿದಾಡುತ್ತಿರುವ ಜೀವ 
ಹೆಂಸನ ನಿಲುವು 

ಉಲಿವಗೆಜ್ಞೆ (ಬಿ: ೧. ಪ್ರಕೃತಿಗುಣದಿಂದ 
ಮೊರೆಯುವ ಕರಣಂಗಳು ೨. ದಾಸೋ 
ಹಂಭಾವ 

ಉಲುಹಿನ ವೃಕ್ಷ (ಬ್ರ: ದೇಹ 

ಉಳುಮೆ (ಉಳಿಮೆ): ಶೇಷ್ಯ ಉಳಿದದ್ದು 


ಕರಿಣಪದಕೋಶ 


ಊಡು: ಉಣಿಸು 
ಊರ್ಧ್ಯಮುಖದಲ್ಲಿ ಉದಯ (ಬಿ: 
ನಿರ್ಗುಣಯೋಗದಲ್ಲಿ ಉದಯಿಸಿದ 
ಮಹಾಪ್ರಭೆ 
ಊರಿಲ್ಲದ ಊರು (ಚಿ): ಜೀಹಭಾವವಳಿದ 
ನಿರ್ದೇಹ 
ಊರು: ಕಚ್ಚು, ಕಡಿ, ಕುಟುಕು 
ಊರು (ಬಿ: ಪಂಚಭೂತಾತ್ಮಕವಾದ 
ಕಾಯ, ಸರ್ವಾಂಗವೆಂಬ ಪುರ 
ನಿ ವಿ 
ಎಂಜಲು (ಬೆ: ಪ್ರಾರಬ್ದ್ಬಕರ್ಮ 
ಎಂಟು (ಬೆ: ಅಷ್ಟೈ ತನು 
ಎಂಟು ಆನೆ (ಬಿ: ಅಷ್ಟಮ 
ಎಂಟುದಿನ (ಚಿ: ಆದಿಸಂಬಂಧನಾದ 
|  ಅಷ್ಟತನುಗಳು 
: ಎಂಟುಮುಖ (ಬೆ: ಅಷ್ಟಮದಗಳ 
ಎಂಟುಹಿಟ್ಟು (ಬೆ: ಅಷ್ಟಮದ 
ಎಂಟುಿಹೊೂ (ಬೆ): ಅಷ್ನತನುಗಳು 
ಎಂಟಿರಡು (ಎರಡೆಂಟು) (ಬೆ): ದಶವಾಯು 
ಎಕ್ಕೆ: ಹೊರಸಿನ ಕಾಲುಗಳ ಮೇಲಿನ 
ಚೌಕಟ್ಟು 
ಎಡಗೊಳ್‌: ಸ್ಥ "ವನ್ನು ಆಕ್ರಮಿಸು 
ಎಡೆಯಾಡು: ಹಗರಿ, ಅತ್ತಿತ್ತ 
ಕಾಣಿಸಿಕೊಳ್ಳು 
ಎಡೆಜೆರಹು: ಸಳಾವಕಾಶ, ಅಂತರ, 
ಭಿನ್ನ ಭಾವ 
ಎಡೆವೊಗು: ಮಧ್ಯಪ್ರವೇಶಿಸು 
ಎಣ್ಣೆ (ಬೆ: ಸದ್ವಿವೇಕವೆಂಬ ತೈಲ 
ಎತ್ತ ೪; ಎತ್ತಣ, ಎಲ್ಲಿಯ 
ಎತ್ತು (ಬೆಃ ಪಶುಭಾನದಿಂದೊಡಗೂಡಿದ 
ಜೀವ; ಜೇಹಸಂಬಂಧವಾದ ಜೀವ 


ಳೀ 


ಎಮ್ಮೆ (ಬೆ: ಮಾಯೆ 

ಎಯ್ದಿಸು: ಕಳಿಸು, ಬರುವಂತೆ ಮಾಡು, 

ಎಯ್ದು: ಹೊಂದು 

ಎ್ದಿ: ಚೆನ್ನಾಗಿ 

ಎರಡನೆಯ ಭಿತ್ತಿಯ ಚಿತ್ರ (ಬೆ: ಸ್ವಾನು 

_- ವನೇಕ, ಪ್ರಾಣಲಿಂಗ 

ಎರಡರ ಮಧ್ಯ ಆತ್ಮಃ ದ ಅರಿವು 

ಮತ್ತು ke ಮರನೆ & ಎರಡರ 
ಕೂಟಿಸ My 
ಎರಡಿಲ್ಲದ: ಭಿನ್ನ ವಿಲ್ಲದ, ಅಜೆ ಸೈತ 


ಎರಡು: (ಜಿ: ೧. ಅರಿವಿನ ಆಸೆ ಮತ್ತು 
ಅರಿಯೆನೆಂಬ ವೈರಾಗ್ಯ 3. ಜ್ಞೌ ಸ 
ಮತ್ತು ಜ್ಞ ಯ ೩. ಶಿವ ಶಕ್ತಿ 


೪, "ಅಂವ ಮತ್ತು ಮರವೆ 
೫. ಅಜ್ಞಾನೆ ಮತ್ತು ಅಹಂಕಾರ 
೬. ಲಿಂಗಮತ್ತು ಅಂಗೆ 


ಎರಡು ಕೋಡು (ಬೆ): ಅಹೆಂಕಾಗಿ, 
ಫಾರ 


ಮಮ 


ಎರಡುಬೆಟ್ಟ (ಬೆ: ಅಹೆಂಕಾರ ಮಮಕಾರ 


ಗಳು 
ಎರವಿನ: p> ಆನ್ಯೋನ್ಯವಾದ 
ಎರಕ; ಪ್ರೀತಿ, ಸ್ನೆಹ 
ಎರಳೆ (ಈ: > ಕಳಂಕ ೨. ಅಜ್ಞಾ ನ 
ಕಾಳಿಕೆ ೩. ಜೀವ ೪. ಮಹದಹಂಕಾರ 
ಎಲೆ (ಬ್ರಿ: ೧. ಪಸಂಚಕರ್ಮೇೇಂದ್ರಿಯ 
೨. ಶರೀರದ ಪ್ರಪಸಂಚನೆಂಬ ದಳ 


ಎಳೆಗ (ಬಿ: ಆತ್ಮಚ್ಛೈತನ್ಯ 
ಎಳತಟವಾಗು: ಬಲತ್ಕಾರವಾಗಿ ಸೆಳೆಯ 
ಲೃಡು, ಹಾಳಾಗು 


ಎಳೆಯ ಕನ್ನಿ ಳೆ ಇಟಿ: ಚಿತ್‌ಶಕ್ತಿ 


೫೦೨ 


ಏರಿ (ಬೆ: ಜೇಹ 
ಏರಿದವರು (ಚೆ): ಸಕಲಕರಣಂಗಳು 
ಏರಿಸಿಕೊಳು,: ಆರೋಪಿತಗೊಳಿಸು,ನಟಿಸು 
ಏಳುಕಡಲು (ಕಡಲೇಳು) (ಬೆ: ಸಂಸಾರ 
ಸಾಂರಾಬುಧಿ 
ಏಳುತಾಳ (ಬೆ: ಸುಷಮ್ಹಾನಾಳದ ಸಪ್ತ 
ಗ್ರಂಥಿಗಳು 
ಏಳುಮೊಲೆ (ಬೆ): ಸಪ್ತವ್ಯಸನಗಳು 
ಐದರ ಠಾನು (ಚಿ: ಆಜಾರಲಿಂಗ, ಗುರು 
ಲಿಂಗ, ಶಿವಲಿಂಗ, ಜಂಗಮಲಿಂಗ, 
ಪ್ರಸಾದಲಿಂಗ ಎಂಬ ಐದು ಲಿಂಗಸ್ಥೆ ಲ 
ಗಳ ನಿಲವು 
ಐದರ ಮುಸುಕನುಗಿ (ಚಿ: ಮಾಯಾ 
ಪಟಲವನ್ನು ಬೇಕೆಗೊಳಿಸು 
ಐದು (ಚಿ: ೧. ಪಂಚಭೂತಗುಣಭ್ರಾಂತಿ 
೨. ಪಂಚಭೂತಗ್ರಾಮ 
ಐದುಆನೆ (ಬೆ: ಸಂಚಭೂತಗುಣಂಗಳ 
ಭ್ರಾಂತಿ 
ಐದುಎಲೆ (ಬೆ): ಸಂಚಕರ್ಮೇಂದ್ರಿಯಗಳು 
ಐದು ಒಂಟ (ಬೆ: ಸಂಚಕರ್ಮೇಂದ್ರಿಯ 
ಗಳು 
ಐದು ಕಾಯಿ (ಬಿ: ಸಂಚಜ್ಞಾನೆಳಂದ್ರಿಯೆ 
ಗಳೆಂಬ ಫಲಗಳು 
ಐದು ಕುದುಕಿ (ಬೆ: ಸಂಚಪ್ರಾಣವಾಯು 
ಗಳು 
ಐದು ಬಣ್ಣದ ಗಿಡ (ಬೆ: ಪಂಚಭೂತ 
| ಮಯವಪ್ಪ ದೇಹ 
ಐದುಬಾಯ ಹುಲಿ (ಐನಾಯಹುಲಿ) (ಚಿಃ 
ಭೂತೇಂದ್ರಿಯಂಗಳೆ ಮುಖವಾಗಿರುವ 
ಕಾಲವ ಫ್ರ 
ಐದುಬಾವಿ (ಬಿ): ಪಂಚನಿಷಯೆಂಗಳು 


ಅಲ್ಲಮಪ್ಪಭುದೇವರ ವಚೆನಸೆಂಪುಟ 


ಐದುಮುಖದ ಅಂಗನೆ (ಬೆ): ಪಂಚಭೂತ 
ಮೆಬ ಪಂಚಮುಖವುಳ್ಳೆ ಮಾಯೆ 
ಖದು ಹೊ(ಬೆ): ಸಂಚನಿಷಯೆಂಗಳೆಂಬ ಹೂ 
ಐದು ಹೆಣ (ಬೆ: ಶಬ್ದ , ರೂಪ, ಸ್ಪರ್ಶ, 
ರಸ, ಗಂಧನೆಂಬ ಅಚೀತನ ಸ್ವರೂಪ 
ವಾದ ಪಂಚವಿಷಯಗಳು 
ಐವರಶಿರ(ಚೆ: ಪಂಚೀಕರಣಂಗಳ ಭಿನ್ನ 
ಜ್ಞಾನವೆಂಬ ಶಿರಸ್ಸು 
ಐವರು (ಬೆ: ಪಂಚಭೂತಗಳು, 
ಪಂಚೇಂದ್ರಿಯೆಂಗಳು, ಸಂಚೀಕರಣಂಗಳು 


-ಐವರುಕೊಡಗೂಸುಗಳು 


ಐವರು ಕೆಳದಿಯರು (ಬೆ : ಇಚ್ಛಾ, 
ಕ್ರಿಯಾ, ಮಂತ್ರ, ಜ್ಞಾನ, ಆದಿ 
ಪರಾಶಕ್ತಿಗಳು 
ಐವರು ಮಕ್ಳಳು (ಬೆ: ಸಂಚಕರಣಂಗಳು 
ಐವಾಗಿಲ ಪಟ್ಟಣ (ಬಿ: ಪಂಚೇಂದ್ರಿಯೆ 
ಯುಕ್ತ ದೇಹ 
ಐವಾಯಿಃ ಐದುಬಾಯಿ 
ಒ ಹಿ ಔ 
ಒಂದನೊಂಬತ್ತು ಮಾಡು (ಬೆ): ಒಂದು 
(ಪಶ್ಚಿಮ) ಮಾರ್ಗದಲ್ಲಿ ಯೋಗಿಸುವ 
ಶಿವಯೋಗವನ್ನು ಸರ್ವನಾಳೆದಲ್ಲಿ 
ಪ್ರಯೋಗಿಸಿ ಅನುಭವಿಸು 
ಒಂದರ ತಲೆ (ಬೆ: ಸುಜ್ಞಾನದ ಶಿರಸ್ಸು 
ಒಂದರ ಬಸಿರು (ಬೆ: ಅಜ್ಞಾನದ ಒಡಲು 
ಒಂದು (ಬೆ: ಜ್ಞ್ಯಾನ, ಅಜ್ಞಾನ, ಸುಬುದ್ಧಿ 
ಪರವಸ್ಸು, ಪಶ್ಚಿಮದ್ವಾರ, ಪ್ರಾರಬ್ದ 
ಕರ್ಮ 
ಒಂದು (ಬೆ): ನಿರ್ದೇಹ 
ಒಂದು ಒಂದೇಯಾಯಿತು (ಬೆ: ಅಖಂಡ 
ಲಿಂಗವು ಮೂರ್ತಿಯಾಯಿತು 


ಕಠಿಣಪದಕೋಶ 


ಒಂದು ಬಾವಿ (ಬೆ): ದೇಹ 
ಒಂದು ಮಠಕ್ಕೆ ಒಂಬತ್ತು ತುಂಬಿಯೆ 
ಆಳಾಪ (ಚಿ): ಶಿಪೊಟಹಂ ಭಾವ 
ಒಂದೆ ಅಗ್ಗ ವಣಿ (ಚೆ: ಏಕರಸವಾದ 
ಪರಮಾನಂದ 
ಒಂದಡೆ ಹೊ (ಬೆ: ಏಕಮೇವ ಪರಬ್ರಹ್ಮ 
ಪರಿಪೂರ್ಣ ವಾಸನೆ 
ಒಂಬತ್ತು ತೂಬು (ಬೆ): ನವನಾಳಗಳು 
ಒಂಬತ್ತು ಸಾವಿರ ಕುದುರೆ (ಬೆ: ನವನಾಳೆ 
ದಲ್ಲಿ ಬಹುಮುಖವಾಗಿ ಚರಿಸುವ 
ಪ್ರಾಣವಾಯು ವಿಕಾರಗಳು 
ಒಕ್ಕಲು: ಆಧೀನ ಅಥವಾ ಆಶ್ರಯದಲ್ಲಿ 
ರುವವ 
ಒಕ್ತುದು: ಉಂಡು ಉಳಿದುದು 
 ಒಗಡಿಕೆ: ಓಕರಿಕೆ 
ಒಗತನ: ಬಾಳುವೆ 
ಒಗೆ: ಹುಟ್ಟು, ಹೊರಹೊಮ್ಮು 
ಒಟ್ಟಿ; ಸ್ವಲ್ಪ, ಒಂದಿಷ್ಟು 
ಒಟ್ಟಿಲ್‌ (ಒಟ್ಟಿಲ): ಗುಂಪು, ರಾಶಿ 
ಒಟ್ಟಿ: ಒಂಟೆ 
ಒಬ್ಬ ಒಂಟಿ (ಚಿ: ಜೀವ 
ಒಡಬಂದಿ: ಸೆರೆಯಲ್ಲಿದ್ದವನ ಜೊತೆಗಾರ 
ಒಡಹುಟ್ಟಿದವ (ಚೆ: ಗುರುತತ್ವ ಸಹಿತ 
ಉದಿಸಿದ ಶಿ 
ಒಡೆದ ತಳಿಗೆ (ಚಿ): ಪ್ರಕೃತಿಗುಣ ಭಿನ್ನ 
ವಾದ ನಿಜಭಾವ 
ಒಡೆಯರು (ಬೆ): ಜ್ಞ್ಞಾನಸಂಬಂಧಿಗಳು 
ಒತ್ತೆಯೆ ಕೊಳ್‌: ಶುಲ್ಕ ತೆಗೆದುಕೊಂಡು 
ವೇಶ್ಯ ಒಪ್ಪುವುದು 
ಒನಕೆ (ಬೆ): ೧. ಏಕೋಭಾವ ೨. ನಿರಹಂ 
ಭಾವ 


ಒಪ್ಪ (ಬೆ: ವಿಶ್ವವ್ಯಾಪಕತ್ವ 
ಒಪ್ಪ: ಹೊಳಪು, ಕಾಂತಿ 
ಒಪುಚ್ಚಿ: ಒಂದಿಷ್ಟು, ಅತಿಸ್ವಲ್ಪ 
ಒಬ್ಬನಿಬ್ಬ ಮೂವರು (ಬೆ: ಬ್ರಹ್ಮ ವಿಷ್ಣು 
ರುದ್ರರು 
ಒಬ್ಬ ಶರಣ (ಬೆ) ಸದಾಶಿವ ತತ್ವ 
ಒರಲು: ನೆರಳು, ಹೆಲುಬು 
ಒರಲೆ (ಬೆ: ಹುರಿ ಹಂಚಾಗಿ ಹೋಗುವಿಕೆ 
ಒರಳ (ಬೆ: ೧. ತನು ೨. ಭನ್ಮಿಬಿಂಡದ 
ಅಪರ ಭಾಗ 
ಒರೆ: ಪರೀಕ್ಷಿಸು, ಖಡ್ಗ ನಿಡುವ ಕೋಶ 
ಒರೆಯಿಲ್ಲದ: ಅಸಮಾನ, ಅಸದೃಶ 
ಒರೆಯಾವು: ಹೆಚ್ಚು ಹಾಲು ಕರೆವ ಆಕಳು 
ಒಲವರ: ಪ್ರೀತಿ, ಮೆಚ್ಚಿಕೆ, ಪಕ್ತಪಾತ 
ಒಲೆ (ಬೆ: ೧. ತನುತ್ರಯ ೨. ಗುಣತ್ರಯೆ 
ಒಸೆ: ಪ್ರೀತಿಸು 
ಒಳೆಲೊಟ್ಟ (ಟ್ರ): ಒಳೆಗೆ ಪೊಳ್ಳಾದ, 
ತಿರುಳಿಲ್ಲದ ಮಾತು 
ಒಳ್ಳೆ: ನೀರಹಾವು 
ಒಳ್ಳೆ (ಬೆ: ಚ ತ್ರೆಭಾವ 
ಓಗರ: ಅನ್ನ 
ಓಗರ (ಬೆ: ೧. ಸ್ವಯಂಪ್ರಕಾಶಪದಾರ್ಥ 
೨. ಪರೆಮಾನಂದವೆಂಬ ನೈವೇದ್ಯ 
೩. ತ್ರಿಪುಟಿಜ್ಞಾನ 
ಓಡು: ಬೋಕಿ, ಮಣ್ಣಿನ ಪಾತ್ರೆಯ ಒಡೆದ 
ತುಣುಕು 
ಓಲಗ: ಊಳಿಗ, ಸೇವೆ 
ಓಲೆಕಳೆ: ಪ್ರಾರಬ್ಧ ಲಿಪಿಯನ್ನು ನಿವೃತ್ತಿ 
ಗೊಳಿಸು 
ಓವರಿ: ರಹಸ್ಯದ ಕೋಣೆ, ಒಳಕೋಣೆ 
ಓಸರಿಸು: ಹಿಂಡಿಗೆ ಓರೆಮಾಡು 


೫೦೨ 
ಕ,ಖ | 
ಕಂಕಣ (ಚಿ: ೧. ಸಂಸಾರವೆಂಬ ಜಲ 


ಬಿಂದು ೨. ದೃಢನಿಸ್ಠೆ 
ಕಂಗಳ ಕರುಳು (ಬೆ: ಇದಿರಿಟ್ಟು 
ತೋರುವ ಭಿನ್ನರೂಪ ವಿಷಯ 
ಕಂಗಳು (ಬಿ: ಸುಜ್ಞಾನದೃಸ್ಟಿ, 
ಇಷ್ಟಲಿಂಗ 
ಕಂದ (ಬೆ: ೧. ಸುವಿವೇಕವೆಂಬ ಶಿಷ್ಯ 
೨. ಜೀವೊಹಂ ಭ್ರಾಂತಿ ೩. ಶಿವ 
ತತ್ವ ೪, ಮನಸ್ಸು 
ಕಂದಲು (ಬೆ: ೧. ದೇಹಭಾವ ೨. ದೇಹ 
ಕಂಬಳಿ (ಬೆ: ಮಹಾಜ್ಞಾನ 
ಕಂಭ (ಬೆ: ೧. ದೃಢ ಬುದ್ಧಿ ೨. ಏಕೋ 
ಭಾವ ೩. ಸ್ವಯಂಭುಲಿಂಗ 
ಕಕ್ಷ, ಕಕ್ಷೆ: ಕಂಕುಳ, ಬಗಲು 
ಕಕ್ಷಕುಳ: ಜಂಗಮನ ಬಗಲಚೀಲ, 
ಜೋಳಿಗೆ 
ಕಟ್ಟಿದುದು (ಬ್ರಿ: ಪರಬ್ರಹ್ಮ 
ಕಟ್ಟುಗ್ರದ ಇರುಹೆ (ಬಿ: ೧. ಮಹಾ 
ಜ್ಞಾನ, ೨. ಜೀವ 
ಕಟ್ಟೆ (ಬೆ: ಮನಸ್ಸು 
ಕಟ್ಟೋಗರ: ಕಟ್ಟಿದ ಅನ್ನ, ಬುತ್ತಿ 
ಕಡವಸ: ಜಿಂಕೆ, ಹುಲಿ, ಸಿಂಹಗಳ ಚರ್ಮ 
ದಿಂದ ಮಾಡಿದ ಆಸನ 
ಕಡವಸ (ಬೆ): ಮಿಧ್ಯಾಚರ್ಮ, ಮಿಥೈ 
ಕಡವಸದ ಸ್ವಾಮಿ (ಬೆ: ಜೀವನವೆಂಬ 
ಮಿಥ್ಯಾಚರ್ಮದೇಹಿ 
ಕಡುಗಲಿ ವಿದ್ಯೆ (ಬೆ: ಸದ್ದಿರ್ಯೈಯೆಂಬ ಸುಖ 
ಕಡುಜಲ: ವೇಗವಾಗಿ ಹೆರಿನ ನದಿಯ 
ನೀರು 
ಕಡೆಯೆ ಹೊಲ (ಬೆ): ಮೀರಿದ ಸ್ಸ ಲ 


ಅಲಮಪ್ಪಭುದೇವರ ವಚೆನಸಂಪುಟ 


ಕಡೆಯಾಣಿ: ಚೊಕ್ಕಚಿನ್ನ 
ಕಣ್ಣಡ (ಕ), (ಬ್ರ: ಸಂಸಾರ 
ಕಣ್ಣ ಡ(ಕನ್ನಡ ಕನ್ನಡಕ: ಮರಿ, ಪರದೆ 
ಕಣ್ಣಾಲಿ ಕಪ್ಪನುಂಗು (ಬೆ): ಅಜ್ಞಾನವೆಂಬ 
ಕಾಳಿಕೆಯೆನ್ನು ಅಳಿ 
ಕಣ್ಣಿಲ್ಲದಾತ (ಬೆ: ೧. ಭಿನ್ನದೃಷ್ಟಿಯಳಿದ 
ಶಿವಜ್ಞಾನಿ ೨. ಪೂರ್ಣದೃಷ್ಟಿ ಪಡೆದವ 
ಕಣ್ಣು (ಬೆ; ೧. ಶಿವಜ್ಞಾ ನದೃಷ್ಟಿ 
೨. ಅಜ್ಞಾನದೃಷ್ಟಿ ೩. ಭಿನ್ನ ದೃಷ್ಟಿ 
ಕತ್ತರಿವಾಣಿ (ಬೆ: ಸೋಂಕಿದವರನ್ನು 
ಕಡಿದು ಕತ್ತರಿಸುವ ಅತಿ ವಿಷೋದಕ 
ದಂತಿರುವ ಸಂಸಾರರಸ 
ಕತ್ತಲೇ (ಬಿ: ಅಜ್ಞಾನ, ಮಿಥ್ಯಜ್ಞಾನ, 
ತಾಮಸ, ಅವಿದ್ಯೆ, ಮಾಯೆ 
ಕದಳಿ (ಬೆ); ಕಾಯವಿಕಾರ 
ಕದಳಿಯ ಬನ (ಚಿ): ಕಾಯೆ, ದೇಹ 
ಕದಳಿವರಿ: ಕದಳಿಬನ ದಾಟು, ಕದಳಿಯ 
ಫಲದಂತೆ ಸುಲಭವಾಗಿ ನುಂಗು 
ಕಂದ: ಗಡ್ಡೆ , ಮಗು 
ಕಂದಲ (ಲು): ಮಣ್ಣಿ ನಿಂದ ಮಾಡಿದ 
ಪಾತ್ರೆ 
ಕಂದಿ: ಕರುಹಾಕಿದ ಹಸು 
ಕಂದು: ಎಳೆಯಕರು, ಕಲಂಕ, ಬಾಡು 
ಕಂದೆರವಿ: ಕಣ್ಣು ತೆಕಿಯುವಿಕೆ 
ಕಂದೆರವಿ: ಕಣ್ಣು ತೆರೆಯುವಿಕೆ 
ಕಂದೆರೆ: ಕಣ್ಣು ತೆಕಿ, ಅರಳು 
ಕಂಗೊಳಲುಗೊಳ್‌: ತಪ್ಪಾಗಿ ಕಾಣು 
ಕನ್ನ್ನಗಳ್ಳ (ಬೆ): ಲಿೀಗದ ಮೇಲೆ ನಂಬಿಕೆ 
ಯಿಲ್ಲದ 
ಕನ್ನಡಿ (ಬೆ): ತನ್ನ ತಾನದಿರಿಟ್ಟು ನೋಡಿ 
ಕಂಡು ತನ್ನನರಿಯುವ ಸದ್ದಿವೇಕ 


ಕರಿಣಪದಕೋಶ' 


ಕನಿಜ (ಬೆ): ಮನಸ್ಸಿನ ಜನ್ಮಸ್ಥಾನವಾದ 
ಪ್ರಾಣವಾಯು 
ಕಪ್ಪಡ: ಬಟ್ಟಿ 
ಕಪ್ಪರ (ಸಂ. ಖರ್ಪರು: ಭಿಕ್ಷಾಪಾತ್ರೆ 
ಕಪ್ಪು (ಬೆ): ಮಾಯಾತಮಂಧ, ಅಜ್ಞಾನ 
ಕಾಳಿಕೆ 
ಬ್ರಹ್ಮರಂಧ್ರದೊಳಗಣ ಪರಮ 
ಶಾಂತಿಯೆಂಬ ಬಿಂದು 
ಕಬ್ಬಿಲ: ಮೀನುಗಾರ, ಬೆಸ್ತ 
ಕಬ್ಬಿಸಿಲು: ಪ್ರಖರ ಬಿಸಿಲು, ನೆರಳು? 
ಕಬ್ಬುನ (ಬೆ: ದೇಹ 
ಫಮಲಜ (ಬೆ): ಸಾತ್ತಿಕಗುಣದ ಪ್ರತೀಕ 
ವಾದ ಬ್ರ 
ಕರ (ಬೆ: ಸದ್ಭಾವ ಹಸ್ತ, 
ಮಹಾಪ್ರ ಕಾಶ 
ಕರಡಗೆ, ಕರಡಿಗೆ: ಬುಟ್ಟಿ, ಸೆಟ್ಟಿ ಗೆ 
ಕರಡಿ (ಬೆ: ಮಾಯೆ 
ಕರವಾಳ: ಖಡ್ಗ , ಕತ್ತಿ 
ಕರಸ್ಥ ಲ (ಬೆ: ಇಷ್ಟಲಿಂಗ 
ಕರಿ (ಚೆ): ನಾನು ಎಂಬ ಅಹಂಕಾರ, 
ಅಜ್ಞಾನ 
ಕರಿತಲೆಯ ಅರಮನೆ (ಬೆ) ಬ್ರಹ್ಮಾ 
ಹೆಂಕಾರಕ್ಕೆ ನೆಲಮನೆಯಾದ ಬ್ರಹ್ಮರಂಧ್ರ 
ಕರಿಯೆ ಕಬ್ಬಿಲ: (ಬೆ: ಕಾಮನೆಂಬ 
 ಜಾತಿಗಾರ 
ಕರಿಯ ಕೋಗಿಲೆ (ಬೆ): ಕ್ರಿಯಾಶಕ್ತಿ, 
ಪ್ರಣವ 
ಕರಿಗೊಳ್‌: ಹೆಪ್ಬುಗಟ್ಟು, ಮೂರ್ತಿಗೊಳ್ಳು 
ಕರಿಯ ಘಟಿ (ಬಿ): ಅಜ್ಞಾನದ ಕತ್ತಲೆ 
ಮುಸುಕಿರುವ ಚಿತ್ತ 


ಕಪ್ಪೆ (ಚಿ: 


ಸುಜ್ಞಾನಹಸ್ತ, 


೫೦೭೩ 


ಕರಿಯ ತಲೆ (ಬೆ: ಕರ್ಮೇಂದ್ರಿಯ 
ಕರಿಯ ಮುತ್ತು (ಬೆ): ಅಜ್ಞಾ 


ಸಂಬಂಧದ 


ಮುಕ 
ಕರಿಯಬಣ್ಣ ದ ಮುಸುಕು (ಬೆ: ಅಜ್ಞಾನ 
ಕರು (ಬೆ: ಕುಂಡಲಾಗ್ದಿಯ ಭಿನ್ನ ತೃಪ್ತಿ, 
ಶರಣ 
ಕರು: ಎರಕ 
ಕರುಳು: ಪ್ರೀತಿ, ಚಾಂ 
ಕರುಳಿಲ್ಲದಾತ (ಬೆ: ನಿರ್ದೇಹಿಯಾಗಿರುವ 
ಅಂತರಾತ್ಮ 
ಕರುಳು (ಬೆ: ಕರಣಾದಿಗಳು, ಕರಣಾದಿ 
ಗುಣಂಗಳು 
ಕರ್ಪೂರ (ಬೆ: ಸ್ವಾನುಭಾವ 
ಕಲಿ (ಬೆ: ದೃಢಬುದ್ದಿಯ ಶರಣ 
ಕಲ್ಪಿತದ ಉದಯ (ಬೆ: ಕಲ್ಪಿತಭಾವ 
ದಿಂದ ಉದಿಸಿದ ಮನ 
ಕಲ್ಲಬೀಜ (ಬೆ: ಮೂಲಾಹೆಂಕಾರ 


ಕಲ್ಲಹೋರು (ಬೆ: ಹೃದಯವನಿವೇಕವೆಂಬ 
ನಾಳ 
ಕಲ್ಲು (ಬೆ: ೧. ಕಲ್ಲಿನಂತೆ ಬಿರುಸಾಗಿರುವ 


ಹೃದಯ ೨. ಜಡವಾದ ಕಾಯೆ 
ಕಲ್ಪಿ ತವಾಗು: ಗುರಿಯಾಗು 


ಕವುಚು (ಕವಚು, ಕೌಚು): ಬೆವರಿನ 
ದುರ್ವಾಸನೆ 

ಕಸ್ತೂರಿಯ ಮೃಗ (ಬೆ: ಸ್ವಾನುಭಾವ 
ಯುಕ್ತ ಲಿಂಗಸ್ವಾದನೆ 


ಕಳಸ (ಚೆ: ಸುಜ್ಞಾನ 

ಕಳಿ: ದಾಟು, ಪಾರಾಗು. ಬಿಚ್ಚಿಡು 

ಕಳೆ: ನಿವಾರಿಸು, ಬಿಚ್ಛಿಡು, ತೇಜ, ಹೊಳಪು 
ಕಳ್ಳ (ಚೆ): ಕರ್ಮ 


೫೦೪ 


ಕಳ್ಳರು (ಚಿ: ಪರಮಾರ್ಥ ವಂಚಕರೆಂಬ 
ಕರಣಂಗಳು 
ಕಾಡುಕೋಣ (ಬೆ: ಭವಾರಣ್ಯದಲ್ಲಿರುವ 
' ಜೀವಸಶು 
ಕಾಕು: ಕೆಟ್ಟ 
ಕಾಡು: ಸುಡುಗಾಡು, ರುದ್ರಭೂಮಿ 
ಕಾಣಬಾರದ ನೆಳಲು (ಬಿ): ಚಿತ್‌ಛಾಯೆ 
ಕಾರಮೇಘ (ಬೆ): ಅಭ ಚ್ಛಾಯಾ ಮಾತ್ರ 
ವಾದ ತನು 
ಕಾರಮೇಘದ ಬೆಳಸು (ಬೆ: ತನುವಿನ 
ಧರ್ಮು ಕರ್ಮಂಗಳು 
ಕಾರೆಯ ಮುಳ್ಳು (ಚೆ): ವಿಷಯಾದಿ ಕಂಟಕ 
ಕಾಲು (ಬೆ: ೧. ಸದಾಚಾರ ಸಚ್ಚರಿತೆ 
೨. ಎಡೆಯಾಟ 
ಕಾಲುಗಾಹು: ಅಂಗರಕ್ಷಕ, ಪಾದಸೇವಕ 
ಕಾಲುವಳ್ಳಿ: ಚಿಕ್ಕಹಳ್ಳಿ 
ಕಾಸಲಿಲ್ಲದ ತುಪ್ಪ (ಬೆ: ಶರಣನ ಸ್ವಯಂ 
ಭುಜ್ಞಾನ 
ಕಾಳರಕ್ಕಸಿ (ಚೆ: ತಾಮಸ್ತಸೂಪದ 
ಮಾಯೆ 
ಕಾಳಿ (ಬೆ: ಸಂಹಾರರೂಪೀಣಿಯಾದ ಶಕ್ತಿ 
ಕಾಳುಗುರಿಕೆ: ಒಂದೇಸವನೆ ಗುರಿಕೆ 
ಹೊಡೆಯುವಿಕೆ 
ಕೆಂಕಿಲ: ವಿನೀತ, ನಮ್ರ 
ಕಿಚ್ಚು (ಬೆ): ಅಹೆಂಕಾರನೆಂಬ ಕಿಚ್ಚು, 
ಮೂಲಾಗ್ದಿ; ಜ್ಞಾನಾಗ್ನಿಯಿಂದ 
ಪ್ರಕಾಶಿಸುವ ಶ್ರೇಷ್ಠ ವಾದ ಅವಸ್ಥೆ 
ಕೇಲ: ಕೀಲು: ರಹೆಸ 
ಕೀಲು (ಲ) (ಬೆ: ಪ್ರಾಣವಾಯು 
ಕುಂಜರ: ಆನೆ 
ಕುಂಜರ (ಬೆ): ಅಹಂಕಾರ 


ಅಲ್ಲಮಪ್ಪಭುದೇವರ ವಚನಸಂಪುಟ 


ಕುಂಡಲಿ (ಚೆ): ಮೂಲಸ್ಸಾ ನ 

ಕುಂಭಿವಿಯುದರ (ಚೆ): ಅಹಂಕಾರವೆಂಬ 
ಗೋಡೆ 

ಕುಡಿತೆ: ಅರ್ಥ ಬೊಗಸೆ, ಗುದುಕು 

ಕುಣಿಕೆ: ಕುಣ, ತಗ್ಗು 

ಕುಂಡಲಿಗನ ಕೀಟ: ಕಡಜೀರಿಗೆ ತರುವ 

ಹುಳ 

ಕುತಾಪಿ: ನೀಚ ಹಂಬಲವುಳ್ಳವ 

ಕುತ್ತು: ಇಡು, ಊರು, ನೆಡು 

ಶುಂಭಿನಿ: ಭೂಮಿ 

ಕುರಿ: ಉದ್ದೀಶಿಸು, ಆಲೋಚಿಸು 


"ತುರಿ (ಬೆ: ಇಂದ್ರಿಯ 


ಕುರಿಯೆ ಹಾಲು (ಬೆ): ಇಂದ್ರಿ ಯೆ ಸುಖರಸ 
ಕುರುಡ (ಬೆ: ಭಿನ್ನದೃಷ್ಟಿಯಿಲ್ಲದ ಶರಣ 
ಕುರುಬ (ಬೆ: ಮನಸ್ಸು 
ಕುಲದಲಧಿಕ (ಬೆ: ಸತ್ಕುಲಜನಾದ ಶಿವ 
ಕುಳ: ರೀತಿ, ಮೂಲ, ರಹಸ್ಯ 
ಕುಳಸ ಳಃ: ಆದ್ಯಂತ ವಿವರ, ತುದಿ 
$ 
ಮೊದಲು 
ಕುಳ್ಳಿರ್ದ ಶಿಶು (ಬೆ: ಚಿರಚಿತ್ತದ ಶಿಷ್ಯನೆಂಬ 
ಶಿಶು 

ಕೂಕಂಬಿಕಾರ: ನಾವೆ ನಡಸುವವ 
ಕೂರಹು: ಹರಿತವಾದ ಖಡ್ಗ 
ಕೂಸು (ಬೆ: ೧. ಸ್ವಾನುಭವ ೨. ಶರಣ 

೩. ತನ್ನಲ್ಲಿ ಹುಟ್ಟದ ನಿಜದ ನಿಲವು 
ಕೂಸುಸತ್ತಿತ್ತು (ಬೆ): ಶರಣನು ಲಿಂಗ 

ಲೀಯವಾದನು 

ಕೆಂಗರಿಯ ಬಾಣ (ಬೆ: ಸುಜ್ಞಾನ ಬಾಣ 
ಕೆಂಡದಂಡೆ (ಬೆ: ಸುಜ್ಞಾನಾಗ್ನಿ 
ಕೆಂದಾವರೆ (ಚಿ): ಹೆದಯ ಕಮಲ 
ಕೆಂಪು (ಬೆ) ರಾಜಸಗುಣ 


ಕರಿಣಪದಕೋಶ 


ಕೆಚ್ಚಲು (ಚೆ): ವಿಷಯೆರೆಸೆ ತುಂಬಿದ ಸ್ಥಾನ 
ಕಡೆ: ಬೀಳು 
ಕೆರಿ (ಬೆ): ನಿಷಯರಸ ತುಂಬಿದ ಸಂಸಾರೆ 
ಕೂಪ 
ಕೆಸರುಗಲ್ಲು (ಬೆ: ಜ್ಞಾನ ವಿಶ್ರಾಂತಿ 
ಕೆಸರುಗಲ್ಲು: ಅಡಿಗಲ್ಲು 
ಕೆಳದಿಯರ್ಳೆ ವರು (ಬೆ): ಇಚ್ಛಾ-ಕ್ರಿಯಾ- 
ಮಂತ್ರ (ಜ್ಞಾನ) -ಆದಿ- £ರಾಶಕ್ತಿಗಳು 
ಕೇರಿ ಕೇರಿ (ಬೆ: ಅಂತರಂಗದ ಕರಣ 
ಬೀದಿಗಳು 
ಕೇಸರಿ (ಬೆ: ಸುಜ್ಞಾನ 
ಕ್ಸ (ಚಿ:೧. ಸಂಕಲ್ಪ ಹೆಸ್ತ್ರ ೨. ಜ್ಞಾನೆನೆಂಬ 
ಹೆಸ್ತ ೩. ಅಭಿನ್ನ ಹಸ್ತ ೪, ಭಿನ್ನ ಹಸ್ತ 
| ೫. ಸದ್ಭಾವಹಸ್ತ್ಯ 
ಕೈಕಾಲು (ಬೆ: ಸಂಕಲ್ಪ, ವಿಕಲ್ಪ 
ಕೆ ಬೆಸಲಾಗು (ಚೆ): ಕೈಗೆ ಇಷ್ಟಲಿಂಗ 


ಲ 
ಪ್ರಾಪ್ತವಾಗು 
ಕೈಮೂಡು (ಬೆ): ದೃಢನಿಶ್ವಯವೆಂಬ ಹಸ್ತ 
ಸುಟ್ಟು 


ಕೈಯ ದರ್ಪಣ(ಬೆ:ಸರಬ್ರಹ್ಮ, ಅಂಗೈಲಿಂಗ 
ಕ್ಸೈಯಿಲ್ಲದ ವ್ಯಾಧ (ಬೆ): ಭಿನ್ನಹಸ್ತವಳಿದು 
ಅಭಿನ್ನಹೆಸ್ತ ಪಡೆದ ಶರಣ 
ಕೈಯಿಲ್ಲದಾತ (ಚಿ: ಅಭಿನ್ನ ಭಾವವುಳ್ಳ ವನು 
ಕೈಸಾರು: ಕೈಗೆಬರು, ಸಾಧ್ಯವಾಗು, 
ಕೊಂಕಣದ್ವೀಪ (ಬೆ: ತಮೋಗುಣ 
ಸಂಬಂಧವಾದ ಕಾರಣತನು 
ಕೊಂಬಿಲ್ಲದ ಮರ (ಬೆ): ತಾಳವೃಕ್ಷದ ಗುಣ 
ಧರ್ಮವನುಳ್ಳ ದೇಹ 
ಕೊಂಬು (ಚೆ): ಅಹಂಕಾರ, ಸರ್ವಾಚಾರ 
ಸಂಸತ್ತು 


92೦೫ 


ಕೊಕ್ಕರ (ಚಿ: ವಿಪರೀತಭಾವ 

ಕೊಡ (ಚಿ): ಘಟಿ, ಶರೀರ 

ಕೊಡಗೂಸು (ಚೆ: ಚಿತ್‌ಶಕ್ತಿ 

ಕೊಡಗೂಸು: ಮದುನೆಮಾಡಿ 
ಕೊಡಬೇಕೆಂದಿರುವ ಕನೈ 

ಕೊಂಡಮಾರು: ಕೊಂಡಬಿಲೆಗೆ ಮಾರು, 

ಲಾಭವಿಲ್ಲದುದು 

ಕೊಂತ: ಭರ್ಚಿ, ಆಯುಧ 

ಕೊರಳು (ಬೆ): ಆಧಾರ 

ಕೊರಿಕೂಳು (ಬೆ): ಚೋಗಾದಿ ಸ ತಿ-ಗತಿ 

ಕೊರೆ ಕೂಳು: ಹೊಟ್ಟಿಗೆ ಸಾಕಾಗದಷ್ಟು 
ಆಹಾರ 

ಕೋಟೀರ: ಜಟಿ, ಜಡೆ, ಶಿಖೆ, ಶಿಖರ 

ಕೋಡು: ತಣ್ಣಗಾಗು 

ಕೋಡಗ (ಬೆ): ಮನಸ್ತು, ಉನ್ಮನೀತತ್ವ 

ಕೋಣ (ಬೆ: ಅಜ್ಞಾನಿಯಾದ ಜೀವಪಶು 

ಕೋಲಂಬು: ಬಾಣ 

ಕೋಲು: ಬಾಣ, ಬಡಿಗೆ 

ಕೋಳ್‌: ಸುಲಿ 

ಕೋಳಾಗು: ಕೋಳುವೋಗು; 
ಬಂದಿಯಾಗು 

ಕೋಳಿ (ಬಿ: ವೃತ್ತಿ ಜ್ಞಾನ, ಸತ್ರ್ರಣವ 

ಕೌಪು (ಪು: ಕೌನೀನ, ಲಂಗೋಟ 

ಖಂಡ: ಅಪೂರ್ಣ, ಭಿನ್ನ 

ಖಂಡಕಪಾಲ (ಚೆ: ಖಂಡಿತಜ್ಞಾನ 

ಖಂಡಭಂಡ (ಬೆ): ಇದ್ರಿಯಕರಣನೆಂಬ 

ಸಾಧನದ್ರವ್ಯ 

ಖಂಡಮಂಡಲ (ಬೆ): ಖಂಡಿತಜ್ಞಾನ 

ಖಂಡಿತ: ಅಪೂರ್ಣ 

ಖಂಡಭಂಡ: ಭಿನ್ನ ಭಿನ್ನವಾದ ಸರಕು 


೫೦೬ 


ಖಗರಂಧ ¥ (ಬಿ: ಬ್ರಹ್ಮೆರಂಧ ) 
ಖಟ್ವಾಂಗ: ಶಿವನು ಹಿಡಿದಿರುವ ಎಲುವಿನ 
ಆಯುಧ . 
ಖೇಚರಾದಿಯ ಗಮನ (ಬೆ): ವಿವೇಕದ 
ಗಮನಾಗಮನ 
ಖೇಟಗತಿ: ಸುಖ ಪ್ರಯಾಣ, ಸುರಕ್ರಿತ 
ಮಾರ್ಗ 
ಗೆ ಘ 
ಗಂಗಾದೇವಿ (ಬೆ): ಜ್ಞಾನಶಕ್ತಿ 
ಗಂಗೆ (ಬೆ: ಸರಾಶಕ್ತಿ 
ಗಂಗೆ ಗೌರಿ (ಬೆ: ಆದಿಶಕ್ತಿ, ಪರಾಶಕ್ತಿ 
ಗಂಡ (ಬೆ: ಗುರು, ಲಿಂಗಪತಿ, ಪ್ರಾಣ 
ಧರ್ಮ 
ಗಂಡಗಂಡರು (ಚಿ): ಮಹಾಜ್ಞಾನಾರೂಢರು 
ಗಂದೆ (ಸೆಂ.ಗ್ರಂಥಿ): ತುರಿಸುವ ಗುಳ್ಳೆ, 
© ಗೇಟು 
ಗಗನ (ಬಿ: ಆತ್ಮ, ಬಯೆಲು, ಚಿದಾಕಾರ, 
ಬ್ರಹ್ಮರಂಧ್ಗ , ಪರಮಾತ್ಮ 
ಗಗನಮಂಡಲ (ಬಿ: ಬ್ರಹ್ಮರಂಧ Ws 
ಗಗನಸಿದ್ಧಾಂತ(ಬೆ: ಆತ್ಮತತ್ವನಿದ್ಯೆ, 
ಆತ್ಮಜ್ಞಾನ 
ಗಟ (ಬೆ): ೧. ಅಹೆಂಕಾರ ೨. ಸೋಹೆಂ 
ಎಂಬ ಮದ 
ಗೆಡಣಿಸು: ಗುಂಪುಗೂಡಿಸು, ಎಡೆಮಾಡು, 
ಒಟ್ಟು 
ಗಮನ (ಬೆ): ಅನುಭಾವದ ಅನುವರ್ತನೆ 
ಗರಿಯಗಾಳಿ (ಬೆ: ಪ್ರಪಂಚಕ್ರೀಡೆ 
ಗರುವ: ಕ್ರೀಷ್ಕ, ಸೊಕ್ಕು 
ಗಸಣಿ: ಚಿಂತೆ, ದುಃಖ 
ಗಳಹು: ಹರಟಿ, ಹರಟಿಹೊಡೆ, ಜಂಭದ 
ಮಾತು 


ಅಲ್ಲಮಪ್ತಭುದೇವರ ವಚನಸಂಪುಟ 


ಗಾಡಿಗ: ಗಾರುಡಿಗ ಮಾಟಗಾರ 
ಗಾರುಮಾತು: ನಿಂದೆ, ಸೊಕ್ಕಿನ ಹುಂಬ 
ಮಾತು 
ಗಾಳಿಯ ಧೂಳಿ (ಬೆ: ರಜೋಗುಣ 
ಯುಕ್ತ ವಿಕಾರ 
ಗಿಡು (ಬೆ: ೧. ಶರೀರ. ೨. ಸದ್ವಿವೇಕ 
ವೆಂಬ ಶಿಶು. ೩. ವಿವೇಕವೆಂಬ ಗಿಡ. 
೪. ವಿವೇಕ ವೃಕ್ತಸ್ವರೂಪನಾದ ಶರಣ 
ಗಿಟಿಗಿಟಿಜಂತ್ರ: ತೊಗಲು ಎಲುವು 
ಮಾತ್ರವುಳ್ಳ ದೇಹ 
ಗಿಣ್ಣ (ಬೆ: ಮಾಯಾಸುಖ 
ಗಿಣ್ಣಿ ಲು: ಗಿಂಡಿ, ಬಟ್ಟಲು 
ಗಿರಿ (ಬೆ: ನಾಸಿಕಾಗ್ರವೆಂಬ ಗಿರಿ, 
ಬ್ರಹ್ಮರಂಧ 5 
ಗಿಲವಾರ್ತೆ: ಗುಳುಗುಳು ಮಾತು 
ಗಿಳ(ಣಿ (ಬೆ: ಜೀವಾತ್ಮ , ಜೀವಹಂಸ, 
ಪರಮಹಂಸ, ಪರಮಾತ್ಮ 
ಗಿಳಿವಿಂಡುಗೆಡೆ: ಸ್ವಾನುಭಾವವಿಲ್ಲದೆ 
ಮಾತಾಡು 
ಗಣ್ಣು: ಆಳೆ, ಗುಂಘ 
ಗುರಿಕೆ: ಗೊರಕೆ 
ಗುಸುಟು: ಕೆಟ್ಟವಾಸನೆ, ಕಮಟು 
ಗುಹ್ಯ: ಗೂಢ, ಗೌಪ್ಯ 
ಗೆಗ್ಗೆ ವಾಯ್ದುಕೊಳ್ಳು: ಬಡಬಡಿಸು, 
ಬಡಬಡಕೊಂಡು ಮಾತಾಡು 
ಗೇಣುದ್ದದ ಎತ್ತು (ಬೆ: ಸೂಕ್ಷ್ಮ 
ಜೀವಾತ್ಮ 
ಗೊತ್ತು: ಉಜ್ಜೀಶಿತ ಸ್ಥಾನ 
ಗೊರತಿ (ಚಿ): ಜ್ಞಾನಶಕ್ತಿ 
ಗೊರವ (ಚೆ): ಸುಜ್ಞಾನಲಿಂಗ್ಯ ಶಿವ 
ಗೊರವ: ಶ್ರೇಷ್ಮ ವ.ನು್ಯ 


ಕಠಿಣಪದಕೋಶ 


ಗೊರವಿತಿ (ಚೆ): ಶರಣಸತಿ 

ಗೋ (ಚಿ: ಪ್ರಾಣವಾಯು 

ಗೋಸಾಸಿರ (ಬೆ): ಸಹಸ್ತ್ರ ಸೂಕ್ಷ ನಾಳ 
ಗಳಲ್ಲಿ ಸಂಚರಿಸುವ ಪ್ರಾಣವಾಯು 

ಗ್ರಾಮ: ಸಮೂಹ 

ಗೌರಿ (ಬೆ: ೧. ಪರಾಶಕ್ತಿ ೨. ಕ್ರಿಯಾ 

ಶಕ್ತಿ, ಕ್ರಿಯಾಶಕ್ತಿಯ ಪ್ರತೀಕ 

ಗೃಹ (ಬೆ): ಜೀವನೆಂಬ ಭ್ರಮೆ 

ಗ್ರಾಮ (ಬೆ): ತನು ಭೂತತ್ವ 

ಘಟಜೀವಿ: ಶರೀರ ಧರಿಸಿದ ಪ್ರಾಣಿ 

ಘನ: ಅವಿರಳ ಪರವಸ್ತು, ಶ್ರೇಷ್ಠ 

ಘುಟಕೆ: ಗುಳಿಕೆ 

ಘುಟಕಾಸಿದ್ದರು: ವಿಕಾರಿಸಿದ್ದರು 


ಚೈ 
ಚಂದ್ರ (ಬೆ: ೧. ಇಡಾನಾಡಿ ೨. ಶಾಂತಿ 
೩. ಶಕ್ತಿ ೪. ಪ್ರಕೃತಿ 
ಚಂದ್ರಕಾಂತದ ಕೊಡ (ಬೆ): ತಿವಯೋಗಿಯ 
ಕಾಯೆ 
ಚಂದ್ರಗಿರಿ ಪಟ್ಟಣ (ಚೆ): ಅಂತರಂಗ 
ಚಂದ್ರಮ (ಬೆ: ೧. ವೃತ್ತಿ ಯೆನ್ನೆ ಳಿದು 
ಪರೆಮಶಾಂತಿ ಎನಿಸುವ ಚಿತ್ತಿನ ನಿಲವು 
ಸುಜ್ಞಾನ, - 3. ಚಿದಮೃತ ಸ್ವರೂಪ 
ನಾದ ಚಿತ್ಕಲಾಲಿಂಗ 
ಚೆಂದ್ರಾಹಾರ (ಬೆ): ಅನ್ನು ತಹಾರ 
ಚಚ್ಚೆರಗೋಸ್ಠಿ ಚರ್ಚಾಗೋಷ್ಠಿ s 
ವಾದವಿವಾದ 
ಚತುರಸ (ಸಂ. ಚತುರಶ):; ಚಚ್‌ಸ್ಸಿಕಾರದ 
ವಸ್ತು, ಅಂತಃಕರಣ ಚತುಷ್ಟಯ 
ಚತುರಸದೊಳಗಣ ನಿಲವು (ಬೆ: ಪರಮ 
ಚೈ ತನ್ಯಾತ್ಮನ ಸ್ವರೂಪ 


೧೦೭ 


ಚಯೆ: ಸಮೂಹ 

ಚರಣ (ಬೆ: ಸಚ್ಚರಿತ 

ಚಲ್ಲಣ: ಚೊಣ್ಣ k ಚಡ್ಡಿ 

ಚಿಕ್ಕಾಡು (ಬೆ): ಅಣುಮಾತ್ರವಪ್ಪ ಚಿತ್ತು 

ಚಿಕ್ಕುಟ: ಸಣ್ಣ p ಚಿಕ್ಕ 

ಚಿಕ್ಕುಟಿ ಸಾವು: ಕ್ಷುದ್ರರೀತಿಯ ಮರಣ 

ಚಿಕ್ಕುಟಿ ಸಾವು (ಬೆ: ಜನನಮರಣವಪ್ಪ 

ತ್ರ 

ಚಿತ್ತಭಸ್ಮ (ಬೆ): ಚಿದೃಸ್ಮ 

ಚಿತ್ರ (ಬೆ): ಲಿಂಗ 

ಚಿತ್ರಗುಪ್ತರ ಕೆಯ ಪತ್ರ (ಬೆ): ಸಂಚಿತ, 
ಪ್ರಾರಬ್ಧ ಗ ಆಗಾಮಿ ಎಂಬ ಕಮ 
ಲಿಖಿತ 

ಚಿತ್ರವಿಚಿತ್ರ (ಬೆ): ಪರಬ್ರಕ್ಕ್‌ 

ಜೀಗೆ: ಹಾನಿ 

ಚೇಳು (ಬೆ: ಮಿಥ್ಯ 

ಚೋಹ: ವೇಷ, ತೊಡುವ ಬಟ್ಟಿ 

ಚೌಕದವೆರಡು ಕಂಭ (ಬೆ: ಶಿವ ಮತ್ತು 

ಕ್ತಿ 

ಚೌ್‌ಕಮಧ್ಯ (ಬೆ: ಆಧಾರಚಕ್ರ 

ಚೌದಂತ: ಐರಾವತ 

ಚೌರಾಶಿ, ಚ್‌್‌ರಾಶೀತಿ: ಅರವತ್ತು ನಾಲ್ತು 

ಛತ್ತೀಸಪುರ (ಬೆ: ಮೂವತ್ತಾರು 

ತತ್ವಗಳು 
ಛಸಪ್ಪನ್ನನೀಧಿ (ಬೆ): ಐವತ್ತಾರು ಸೂಕ್ಷ K 
ನಾಳಗಳು 

ಛಾದನ: ಹೊದಿಕೆ 

ಜ, ರುಂ 

ಜಂಗುಳಿ: ಗುಂಪು, ದನದ ಹಿಂಡು 

ಜಂಘೆ: ಮೀನಗಂಡ, ಮೇಲ್ಲೊಡೆ 


೫೦5 


ಜಂತ್ರಿಸು: ಹೂಡು, ಯೋಜಿಸು 
ಜಂಬೂದ್ರೀಪ: (ಬೆ): ಸೂ ಲತನು 
ಜಗದಲದ ಆನೆ (ಬೆ: ಪರಿಪೂರ್ಣಭಾವ 
ಜಗದಗಲದ ಮಂಟಿಸ (ಬೆ): ೧. ಚಿದಾ 
ಕಾಶವೆಂಬ ಶರೀರ ಮಂಟಪ 
೨. ಲೋಕದ ವ್ಯೃವಹರಣೆ 
ಜಗದ ಬಣ್ಣ (ಬೆ: ಚಿದಾಕಾಶನೆಂಬ 
ಶರಣನ ಶರೀರ ಮಂಟಪ 
ಜಟಾಧಾರಿ (ಬೆ: ಸತ್‌ಕ್ರಿಯಾಚರಣೆ 
ಯುಳ್ಳವ 
ಜಡೆಯ ಮೇಲಣ ಗಂಗೆ (ಬೆ: ಬ್ರಹ್ಮರಂಧ 
ದಲ್ಲಿರುವ ಪರಾಶಕ್ತಿ 
ಜರಗ: ಮಣ್ಣು ಮಿಶ್ರಿತ ಬಂಗಾರದ ಹುಡಿ 
ಜಲ: (ಬೆ: ೧. ಶುಕ್ಲ ಶೋಣಿತ ಆತ್ಮಸಂಗ 
ದಿಂದಾದ ಜಲಬುದ್ಭುದ ವಿಂಡ 
೨. ಮನಸ್ಸು ೩. ಸಂಸಾರರಸ 
ಜಲಗೆರ: ಜಲೋದರ ರೋಗ 
ಜಲದಿವಳಯೆದ ಬೆಳಸು(ಬೆ): ೧. ಸರ್ವಾಂಗ 
ಲಿಂಗಮಯವಾಗಿರದ ಶರಣನ ಲಿಂಗದ 
ಬೆಳಸು 
ಜವ (ಚೆ): ಜನನ ಮರಣಾತ್ಮಕ ಭವ 
ಜವ: ಯನು 
ಜವನ ಕದ್ದ ಕಳ್ಳ (ಚೆ: ಮೃತ್ಯುವನ್ನು 
ಜಯಿಸಿದವ, ಶಿವ 
ಜವಳಿಗಂಬ (ಬೆ): ಲಿಂಗನಿಸ್ಕೆ 
ಜವನಿಕೆ: ಪರದೆ 
ಜವಳಿಗಂಬ: ಜೋಡುಗಂಬ 
ಜನುಗು: ಜನುಳು, ನೀರು ಹಿಡಿದ ಭೂಮಿ 
ಜಾಣಿಕೆ: ಜಾಣ್ಮೆ 
ಜಾಯಿಗ: ವ್ಯಕ್ತಿ ಯ ಹೆಸರು, ಸ್ವಜಾತಿ 
ಯವ, ನಾಯಿ 


ಅಲ್ಲಮಪ್ತ್ಪಭುದೇವರ ವಚೆನಸಂಪುಟ 


ಜಾಲಗಾರ: ಲಿಂಗದ ಮೇಲೆ ನಂಬಿಗೆ 
ಯಿಲ್ಲದ ಠಕ್ಕ 

ಜಿಹೆ (ಚಿ: ಪರಮಾಮೃತ 

ಜೋಗುಳ (ಬೆ): “ಶಿನೋಃಹೆಂ' ಎಂಬ ನಾದ 

ಜೋಡು: ಯೋಧನ ಉಕ್ಸಿನ ಅಂಗಿ, 

ಚಿಲಕತ್ತು 
ಜ್ಯೋತಿ (ಚೆ: ಮಹಾಜ್ಞಾನ ಪ್ರಕಾಶ, 
ಚಿಜ್ಯೋತಿ, ಪರಬ್ರಹ್ಮ 


ಠಾಣಾಂತರ: ಸ್ಥಾ ನಾಂತರ 

ಠಾವು: ಸ್ಥಾನ, ಸ್ಥಳ ರಹಸ್ಯ 

ಶೊಪ್ಪರ (ಟೊಪ್ಪರು: ಕಿನಿಟೊಪ್ಪಿಗೆ, 
ಕುಲಾಯಿ 


ಡ,ಢ 

ಡಾಣೆ: ಡೊಣ್ಣೆ, ಬಡಿಗೆ, ಧಾನ್ಯ, ಕಾಳು 

ಡಾವರಿಸು: ಅತಿಯಾಗಿ ಅಪೇಕ್ರಿಸು, 
ಸಂಭ್ರ್ರಮಿಸು 

ಡಿಂಗರಿಗ: ಸೇವಕ 

ಢಾಳೆ;: ಕಾಂತಿ, ಹೊಳಪು 


ತಥ 

ತಂಡುಲ: ಅಕ್ಕ 

ಕ್ಕೆ ಸು: ಆಲಿಂಗಿಸು 

ತಗಹು: ಆತಂಕ, ಅಡ್ಡಿ 

ತತಿ: ಸಮೂಹೆ 

ತತ್ತ: ಸರಿಯಾದ 

ತತ್ತರಿದರಿ: ಚೂರುಚೂರಾಗಿ ಕತ್ತರಿಸು 

ತದುಗತ: ತೆದ್ದ ತ, ಅದರಲ್ಲಿ ಕೂಡಿದ 

ತಪ್ಪುಕ: ಅಪರಾಧಿ 

ತಮ್ಮ ಡಿ: ಪೂಜಾರಿ, ಪೂಜೆಗೆ ನೆರವಾಗುವ 
ಸೇವಕ 


ಕರಿಣಪದಕೋಶ 4೦೯ 


 ತರತರಂಬೋಗು: ಆನಂದಾತಿಶಯೆದಿಂದ ತೃಣ (ಚಿ: ಪ್ರಪಂಚನೆಂಬ ಹುಲ್ಲು 


ನಡುಗು ತಾರ್ಕಣೆಯಾಗು: ನಿಜವಾಗು 
ತರಹರವಾಗು: ಹೊಂದಿಕೊಳ್ಳು, ಶಾಂತ ತಾಯ ಹೆಣ (ಬೆ): ಜಾತಿ ವರ್ಣ 
| ವಾಗು, ಲೀಯವಾಗು ನಾಮಂಗಳು 
ತರಗೆಲೆ (ಚೆ): ದುಶ್ಚರಿತಂಗಳು, ಸಂಸಾರ ತಾಯಿ (ಬೆ): ಚಿತ್‌ಶಕ್ತಿ, ಮಾಯೆ, ಶರಣ 
ಪ್ರಪಂಚುಗಳು ತಾರಕ (ಬಿ): ಪರಮಚಿತ್ಸಲಾಲಿಂಗ 
ತರಕಟಿವಾಡು: ಅತಿಯಾಗಿ, ಭಯಂಕರ ತಾಳಮರ (ಬೆ): ತನುವೆಂಬ ವೃಕ್ಷ, 
ವಾಗಿ ಪೀಡಿಸು ಅಷ್ಟಮದಯುಕ್ತ, ಶರೀರ 
” ತರುವಕ್ಳಳು: ಸಣ್ಣ ಹುಡುಗರು ತಾಳಿ: ಕುಳ್ಳಿನಿಂದ ಮಾಡಿದ ಕಿಚ್ಚು 
ತರುವಲಿ: ಚಿಕ್ಕಮಗು ತಿಂಥಿಣಿ: ಸಮೂಹ 
ತಲೆ(ಬೆ): ಜ್ಞಾನದ ತೂರ್ಯವೆಂಬ ವೃತ್ತ, ತಿಂಬ: ತುರಿಸುವ, ನೆವೆಯಾಗುವ 
ಸುಜ್ಞಾನ, ಮಹಾಜ್ಞಾ ನ ತಿರುಳು (ಬೆ): ನಿರ್ಬಿೀಿಜವಾಗಿರುವ ಪರತತ್ವ 
ತಲೆಕಾಲು (ಬೆ): ಜ್ಞಾನಕ್ರಿಯೆ ತುಡುಕು: ಮೇಲೆಬಿದ್ದು ಹಿಡಿ 
ತಲೆಗೊಳ್ಳು (ಬೆ): ಮಹಾಜ್ಞಾನ ತುಡುಗುಣಿ: ತುಡುಗುಮಾಡಿ ಉಣ್ಣುವ 
ತಲೆಬಾಲಗೆಡು: ದಿಕ್ಕು ತೋಚದಾಗು ಪ್ರಾಣಿ 
'ತಲೆಯಾತ (ಚೆ: ಶುದ್ಧಜ್ಞಪ್ಲಿಯೆ ತುಪ್ಪ (ಬೆ: ಚಿತ್ತು, ತೃಪ್ತಿ, 
ಶಿರಸ್ಟಾಗಿರುವ ಪರಬ್ರಹ್ಮ ಸ್ವಾನುಭಾವದ ಸದ್ವಾಸನೆ 
ತಲೆಯಿಲ್ಲದ ಮುಂಡ (ಬೆ): ಮಾಯಾ ತುಪ್ಪುಳು (ಚೆ): ಕುರುಹು 
ಭ್ರಾಂತಿ ತುಂಬಿ (ಬೆ): ೧. ಪರಿಪೂರ್ಣವಸ್ತು, ಲಿಂಗ 
ತಲೆಯಿಲ್ಲದ ಮೃಗ (ಬೆ: ೧. ಮಾಯೆ ೨. ಪರಿಪೂರ್ಣಭಾವ ೩. ಜ್ಞಾನ, 
೨. ವೃತ್ತಿಜ್ಞಾನವಿಲ್ಲದ ಸಜ್ಜಿ "ವಾತ್ಮ ೪, ಜೀವಹೆಂಸ 
ತಲೆಯಿಲ್ಲದ ಶಿಷ್ಯ (ಬೆ: ಅಖಂಡ ಜ್ಞಾನ ತುಂಬಿದ ತೊರೆ (ಬೆ): ಸಂಸಾರ ಜಲ 
ವುಳ್ಳ ಶಿಷ್ಯ ಪ್ರವಾಹ 
ತಲೆವರಿಗೆ: ಶಿರಸ್ರ್ರ್ಯಾಣ, ಡಾಲು, ಗುರಾಣಿ ತುಂಬು, ತೂಬು (ಬೆ: ನವನಾಳಗಳು 
ತಲೆವಾರನಿತ್ತು: ಬಾಗು, ಖಡ್ಗ ನಿಕ್ಕು ತುಯ್ಯಲು: ಅಕ್ಕಿಯ ಪಾಯಸ, 
ತವರಾಜ: ಯೆವಾಸೆ (ಯಾಸ) ಹೆಸರಿನ ಪರಮಾನ್ನ 
ವನಸ್ಪತಿಯಿಂದ ತೆಗೆದ ಸಕ್ಕರೆ, ತುರೀಯ: ಕೊನೆಯ, ನಾಲ್ವನೆಯ ಅವಸ್ಥೆ 
ಹೆಗಿನದಿಂದಾದ ಸಕ್ಕರೆ ತುಕ್ಷ: ತೌಡು, ಹೊಟ್ಟು 
ತಳಕಂಬ (ಬೆ: ಏಕೋಭಾವ  ತೊಳು: ಹಲ್ಲೆಮಾಡು, ಮೈಮೇಲೆ ಬೀಳು 


ತಳವಾರ (ಬೆ: ೧. ಶರಣ ೨. ಚಿದಂಶಿಕ ತೆಗೆ: ಹಡಿದು ಮೇಲೆತ್ತು 
ನಾದ ಆತ್ಮ ತೆರಣಿಗಟ್ಟು: ಸುತ್ತ ಬಿಗಿದು ಕಟ್ಟು 


೫೦೦ 


ತೆರಹು: ಅಂತರ, ಸಂದು, ಅವಕಾಶ, 
ಭಿನ್ನ ಭಾವ 
ತೆರೆಮರೆ: ತೆರೆದ ಮರೆಯಾದ 
ತೆವರು (ಬೆ: ಆಧಾರಸ್ಸಾ ನವಾಗಿರುವ 
ಶಿವಭಾವ 
ತೇಜ (ಬೆ: ಜ್ಞಾನಾಗ್ದಿ 
ತೊಟ್ಟಿಲು (ಬೆ: ದೇಹ, ದೇಹಭಾವ 
ತೊಡಕು (ಸರಿಡೊಡಕು): ಬಿಚ್ಚಲು 
ಬಾರದ ಗುಂಡು 
ತೊಡೆ: ಒರೆಸಿ ತೆಗೆ, ಒರೆಸು 
ತೊಡೆಯ ಮೇಲಿಪ್ಪಗೌಂ (ಬೆ: ಆಧಾರ 
ಸ್ಥಾನದಲ್ಲಿರುವ ಆದಿಶಕ್ತಿ 
ತೊತ್ತಳದುಳಿ: ಕಾಲಲ್ಲಿಹಾಕಿ ತುಳಿ 
ತೊರೆ (ಬೆ): ಹರಿವ ಮನ 
ತೋಟ (ಬೆ): ತನುನೆಂಬ ತೋಟ 
ತೋರ: ದಪ್ಪ, ಗಡುತರ 
ತೋರಲಿಲ್ಲದ ಬಿಲ್ಲು (ಬೆ): ಭಿನ್ನ ಭಾವ 
ವಿಲ್ಲದ ಸದ್ಭಾವ 
ತೋಹು: ಜೇಟಿಯೆ ಕಾಲಕ್ಕೆ ಕೂಡುವ ಜೂಗ 
ತ್ರಾಸು ಕಟ್ಟಳಿ: ಸರಿಯಾದ ತೂಕ 
ತೋರಿಸುವ ತಕ್ಕಡಿ, ತೂಕಕ್ಸೆ 
ಸಂಬಂಧಿಸಿದ ನಿಯಮಗಳು 
ತ್ರಾಹಿ: ಕಾಪಾಡು 
ತ್ರಿಕೂಟ (ಬೆ: ಭ್ರೂಮಧ್ಯ 
ತ್ರಿಕೋಣದ್ವಾರ ಮಂಟಪ (ಬೆ: 
ಮಣಿಪೂರಕಚಕ್ತ 
ತ್ರಿಪುರ (ಬೆ: ಅಂಗೆತ್ರ್ತಯ 
ತ್ರಿಭುವನೆ (ಬಿ: ಸ್ಕೂಲ-ಸೂಕ್ಷ್ಮ-ಕಾರಣ 
ಶರೀರಗಳು 
ಥಟು ಗೆಡಹು: ರಾಶಿ ರಾತಿಯಾಗಿ ಬೀಳಿಸು 


ಅಲಮಪ ಭುದೇವರ ವಚನಸಂಪುಟ 


pe 


ದಧ 

ದಂಡಿ: ಕ್ರೂರತನ 

ದಂಡಿಗೆ: ಪಲ್ಲಕ್ಕಿ, ಮೇಣೆ 

ದಂಡೆ: ಹೂವಿನ ದಂಡೆ 

ದಂತವೆರಡು (ಬೆ: ಸಂಕಲ್ಪ ವಿಕಲ್ಪ 

ದಂದುಗ: ಕಷ್ಟ 

ದಕ್ರಿಣ (ಬೆ: ಪೂರ್ವಕಕ್ಷೆಯೋಗ 

ದಕ್ಷಿಣದ್ವಾರ (ಬೆ: ಇಡಾನಾಡಿ 

ದಡ (ಬೆ: ದೇಹಧರ್ಮ 

ದಡಿ: ದಂಡ, ಬಡಿಗೆ 

ದಡಿಕಾರ: ಕೈಯಲ್ಲಿ ಬಡಿಗೆ ಹಿಡಿದ 

ದ್ವಾರಪಾಲಕ 

ದಶಭುಜ (ಬೆ): ದಶವಾಯೆ 

ದಾಯೆ: ಭಾಗ, ಸ್ಸ ಳ, ಸಾಲು 

ದಾರ (ಬೆ): ಮನವೆಂಬ ಸೂತ್ರ, ಅನುಭಾವ 

ದಾರಿ (ಚೆ; ಮಮುಕ್ಷುಮಾರ್ಗ, ಸಾಧನೆ 
ಮಾರ್ಗ 

ದಾವತಿ: ದಣಿವು, ತೊಂದರೆ 

ದಿವರಾತ್ರಿ (ಬೆ): ಅರಿವು-ಮರವೆ 

ದೀಪ್ತಿಯಾಗು: ಹೊಳೆ, ಪ್ರಕಾಶಿಸು 

ದುಮ್ಮಾನ: ದುಃಖತಪ್ರಮನ 

ದೂರದ ತುದಿಗೊಂಬು (ಬೆ): ಪರಬ್ರಹ್ಮ 

ದೂರಿಕೊಳ್ಳು: ಹೆಳಿ, ನಿಂದಿಸು 

ದೃಷ್ಟಿವಾಳೆಕ: ಲಕ್ಷ ಸನ್ನು ಒಂದೇ ವಿಷಯ 
ದಲ್ಲಿ ತೊಡಗಿಸಿದ 

ದ್ವಾರ (ಜಿ: ಯೋನಿದ್ವಾರ 

ದೃಷ್ಟಿವಾಳಕ (ಬೆ: ನಿಜವನ್ನು ಕಂಡವ 

ದೇವಕನ್ನಿಕೆ (ಬೆ: ಜ್ಞಾನಶಕ್ತಿ 

ದೇವಲೋಕದ ಪುಷ್ಟ (ಬೆ: ಸಹೆಸ್ಪ್ರದಳ 

ಕಮಲ 
ದೇಶ (ಬೆ): ಶಿಕರೋಲಿಖಿತ 


NS 


೫೧೧ 


ಕಠಶಿಣಪದಕೋಶ 
 ಹೇಹಾರ: ದೇವರ ಮನೆ, ದೇಹಕ್ಕೆ ಬೇಕಾದ ನನ್ನಿ: ಸ 
ಆಹಾರ ನಯನ (ಬೆ: ೧. ಜ್ಞಾನನೇತ್ರ 
ದ್ರೋಣ: ಬಿಲ್ಲು ೨. ಮಹಾಜ್ಞಾನದೃಷ್ಟಿ 
ಧಕೆಯಾಕಾಶ (ಬೆ): ದೀಹ ಮತ್ತು ನವರತ್ನದ ಖಂಡಿತಹಾರ (ಬೆ: ನನಲಿಂಗ 
ಪರಮಾತ್ಮ ತತ್ತ ಪ್ರಯುಕ್ತವೆನಿಸುವ ಜ್ಞಾನ 


ಧವಳಾರ (ಚಿ: ಮಹಾನುಭಾವಾಂತರಂಗ ನೆವಸಾಸಿರಮಂದಿ (ಚಿ): ಸೂಕ್ಷ ಒತೆರನೆನಿ 
ಧವಳಾಕಾರ, bee: ಭವ್ಯ ಭವನ, ಸುವ ಸಕಲಕರಣಂಗಳು 
ದ್ಭ ಸ್ಪಟಿಕದಂತಿರುವ ಮನೆ ನಾಗವತ್ತಿಗೆ: ಲಿಂಗದ ಕರಡಿಗೆ, ಕೊರಳಿಗೆ 
Bene ಧೌರಾಪಾತ್ರೆ, ಸೋರುವ ತೂಗುಹಾಕಿದ ಲಿಂಗ 
ಬಟಿಲು ನಾಟ (ಬಿ: ಇಷ್ಟಲಿಂಗ 
ಧಾರಾವರ್ತ (ಚೆ): ಸಂಸಾರವೆಂಬ ಮಳೆ ನಾದ (ಚಿ: ಶಿವ 
ಧಾರುಣಿ (ಬೆ): ೧. ಪಿಂಡ ೨. ಲಿಂಗಕ್ಷೇತ್ರ ನಾದಬಿಂದು (ಬೆ): ನಾದಬಿಂದು, ಸಂಜ್ಞೆ 
ವೆನಿಸಿದ ಶರಣನ ಸರ್ವಾಂಗ ಯಾದ ಶಿವಶಕ್ತಿ ಪಿಂಡ 
ಧಾಕೆವಟ್ಟಿಲು (ಬೆ): ಮಹಾನುಭಾವ ನಾಭಿಮಂಡಲ (ಬೆ: ಮಣಿಪೂರಕಚಕ್ರ 
ವಿವೇಕ ಸುವಿಚಾರ ನಾಯಿ (ಬೆ: ಇಂದ್ರಿಯೆ 


ಧಿಗಲೆನೆ ಕೂಡಲೆ, ಜಾಗ್ರತೆಯಾಗಿ ನಾರಿ: ಬಿ್ಲಿತ ಹೆಗ್ಗೆ 
ನ ನಾರಿ (ಬೆ: ಮಾಯೆ, ಪರಾಶಕ್ತಿ, ತತ್ವದ 
ನಂದಿ (ಬೆ: ಪ್ರಥಮದಲ್ಲಿ ಅಂಗವಿಲ್ಲದಳವಟ್ಟ ಹ ಶಿವಭಾವ 

ಚಿತ್ತು ನಾರಿವಾಳ(ಣ): ತೆಂಗು 
ನ (ಬ್ರ: ಚಿತ್ತ ನಾರಿವಾಣ(ಳೆ) (ಬೆ: ಇಷ್ಟಲಿಂಗ 


ನಾರಿವಾಳೆದ ಕಾಯಿ (ಬೆ): ಅಂಗ 
ನಾರಿವಾಳದ ಸಿನೆ (ಬೆ: ಇಷ್ಟಾರ್ಥ ಸಿದ್ದಿಯ: 
ಕೊಡುವ ಇಷ್ಟಲಿಂಗ 


ನಖ (ಬೆ: ಏಕಾಗ್ರಚಿತ್ತವೆಂಬ ಕೃತನಿಶ್ವಯ 
ನ-ಖ-ಕಂ-ಕಣ (ಬಿ: ನಷ್ಟೇಂದ್ರಿಯ 
ಸಂಸಾರ ಜಲಬಿಂದು (ಇದು ಇಪ್ಪ ತ್ರೈದು 
ತತ್ವ ಯುಕ್ತ) ನಾರು: ವಾಸೆನೆ, ಭವಪಾಶ 
ನೆಡುನೀರ (ಟೆ: ಮನೋಮಧ್ಯ ನಾರು (ಬೆ: ೧. ಪ್ರಾಣವಾಯುವನ್ನು 
ನಡುರಂಗ (ಬೆ): ಸಂಸಾರ ಧಾಪವನಳಿದ ಸುತ್ತಿಕೊಂಡಿರುವ ಭವಪಾಶ 
ಅಂತರಂಗ 
ನಡೆಯದ ಬಟ್ಟಿ (ಬೆ: ಪಠಿ ಶ್ಲಿಮದ್ವಾರ 
ನಡೆವ ಮೂರುಬಟ್ಟಿ (ಬೆ: ತ್ರಿನಾಳಗಳು 
ನಡೆವ ಸತಿ (ಬೆ): $ ಯಾಶಕಿ. 
ನೆ: ಮೊಗೆ, ಮೊಗು" 
೧) ೧ 


ನಾಲ್ಕೈದು ವೀಧಿ (ಬೆ: ದಶವಾಯು ಮತು 
ದಶೇಂದ್ರಿ ಯೆಗಳೆಂಬ ಇಸ ನೃತ್ತು ಬೀದಿಗಳು 
ನಾಲ್ವೈರಳು | (ಬೆ: ಚತುನಿತ್ರ p 
ಕುಂಡಲಾಗ್ನಿ 
ನಾಸಿಕ (ಬೆ: ಸದ್ವಾಸನೆ 


೫೧೨ 


ನಿಚ್ಚ (ಸಂ.ನಿತ್ಯ): ಪ್ರತಿದಿನ 
ನಿಜ: ಪರವಸ್ತು, ಐಕ್ಯಸ್ಥಿ ತಿ, ಸಾಕ್ರಾತ್ಕಾರ 
ನಿನ್ನೆ (ಬೆ: ಪೂರ್ವಾಶ್ರಯ 


ನಿಬ್ಬಣಿಗರು (ಬೆ: ವಿಶ್ವ 
ನಿಭ್ರಾಂತು: ಭ್ರಾಂತಿಯಿಲ್ಲದಿರುನಿಕೆ 
ನಿಬ್ಬಣಗಿತ್ತಿ ಯರು (ಚೆ: ಇಷ್ಟಾದಿ 
ಷಡುಶಕ್ತಿಯೆರು 
ನಿಭದ್ರೆ (ಬೆ: ಮಾಯಾಶಕ್ತಿ 
ನಿರಂಜನ (ಬೆ: ಜ್ಞಾನತನು 
ನಿರವಯ (ಬೆ): ಶಿವಕಳೆ 
ನಿರನಯವಾಗು: ಲಯೆವಾಗು, ಮೂಲ 
ಸ್ಸ ತಿಗೆ ಬರು 
ನಿರಾಕುಳ: ದುಃಖವಿಲ್ಲದಿರುವುದು 
ನಿರಾಲಂಬ: ಯಾವುದರ ಅವಲಂಬನ 
ವಿಲ್ಲದಿರುವ ನಿಲವು 
ನಿರಾಲಂಬ (ಬೆ: ಚಿದ್ದಿಂದು 
ನಿರಾಳ: ನಿರ್ಗುಣ ನಿರಾಕಾರ ಅನಿರ್ವಾಚ್ಯ 
ವಸ್ತು 
ನಿರಾಳವೆಂಬ ಶಿಶು (ಬೆ): ಮಹಾಜ್ಞಾನ ತತ್ವ 
ನಿರುಗೆ: ಜೋಡಣೆ, ರಚನೆ 
ನಿರೂಪ: ರೂಪವಿಲ್ಲದ ಅಸ್ಪಷ್ಟವಾದ 
ಮಹಾಲಿಂಗತತ್ವ 
ನಿರ್ಮಾಲ್ಯ: ಪೂಜೆ 
ನಿರ್ಮಿತಂಗಳು: ಹುಟ್ಟಸಲ್ಪಟ್ಟ ಜೀವರು, 
ವಸ್ತುಗಳು 
ನಿರ್ವಯೆಲಾಗು: ಬಯಲಾಗು, ಲಿಂಗೈಕ್ಯ 
ವಾಗು, ತೊಲಗು 
ನಿರ್ವಾಣ: ಬತ್ತಲೆ, ಏನೂ ಇಲ್ಲದಿರುವಿಕೆ 
ನಿರ್ಮ್ವಾಹವಾಗು: ಸಾಧ್ಯವಾಗು, ಗೊತ್ತಾಗು 


ನಿವಾತ: ನಿಶ್ಚಲ 


. ನಿಃಸ್ನೆಲ: ಸೆಲಾತೀತವಾದ ವಸ್ಸು 


ಅಲ್ಲಮಪ್ತ್ರಭುದೇವರ ವಚನಸಂ: 


ನಿಶ್ವಟರು: ನಿಷ್ಟ ಪಟಗಳು | 
ನಿಶ್ಚಯವಾಗು: ತೊಲಗು, ಚದುರಿಹೋಗ 
ನಿಶ್ಚಲ ಮಂಟಪ (ಬೆ: ಹೊಯ್ತಾಡದ ತನು 
ವೆಂಬ ಮಂಟಪ 
ವೀಕರಿಸು, ನೀಕರಿಸು: ಅಲ್ಲಗಳೆ 

ವಿಕಲ: ಕಲೆಯಿಂದ ವಿರಹಿತವಾದ, 
ನಿರಾಕಾರ | 
ಃಪತಿ, ನಿಷ್ಟೃತಿ, ನಿಪ್ಪತ್ತಿ: ಪರಿಪೂರ್ಣತೆ, 

ದ್ಧ 

ನಿಃಸಪತಿಯಾಗು, ನಿಷ್ಟ ತಿಯಾಗು: ಮಾಗು, 
ಹಣ್ಣಾ yy 


ನೀರಲಾದ ನಿರ್ಮಿತ (ಬೆ): ಜಲಬುದ್ಭುದ 
| ವಾದ ನಿಂಡ 
ನೀಕಲೊಗೆದ ಮರ (ಬಿ: ಮನೋಮಧ್ಧ 
ದಲ್ಲುದಯವಾದ ಸದ್ವಿವೇಕ ಪಕ್ಷ 
ನೀರಸುಟ್ಟ ಕಿಚ್ಚಿನ ಬೂದಿ (ಬೆ: ನ 
ಸನ್ನು ಮೂಲಾಗ್ನಿಯಲ್ಲಿ ಸುಟ್ಟ ಬಳಿಕ 
ಉಳಿವ ಚಿದ್ಭಸ್ಮ 
ನೀರಹರಿ (ಬೆ): ಸ್ವಚ್ಛ, ಆನಂದ, 
ಜಲಪ್ರವಾಹ 
ನೀರಿಳಿ: ಸೂತಕ ಸ್ಹಾನಮಾಡು 
ನೀರು (ಬೆ: ೧. ಮನಸ್ಸು, ಮನದ 
ಪಿ. ಜಲಬುದ್ಭುದ ಸಂಸಾರರಃ 
೩. ಧ್ಯಾನಾನಂದಜಲ 
ನೀಲ: ನೀಲಿಮನಿ, ಮಾಯೆ 
ನೀಲ (ಬೆ: ೧. ಅಜ್ಞಾನ ೨. ಮಾಯೆ 
ನೂರಿಪ್ಪತ್ತು ಕೋಕೆದಾಡೆ (ಬಿ): ನೂರಿಪ್ಪತ್ತು. 
ಕರಣ ಮಧಥನಂಗಳು 
ನೆಗಳ್‌: ಹುಟ್ಟು 
ನೆಗಳು: ಮೊಸಳೆ 


ದಶಿಣಪದಕೋಶ 


ಗಳು (ಬೆ): ಕಾಲ, ಮೃತ್ಯು 
ತ್ತರು (ಚೆ): ಸ್ವ್ರಚ್ಛಾನಂದರೆಸ 
ಗೆ: ನಂಬಿಕೆ ಭಕ್ತಿ, ವಿಶ್ವಾಸ 
ಕಿ: ಕೂಡು, ಸೆಹವಾಸಮಾಡು 
ಕಿಮರುಳ (ಬೆ: ಜೀವಾತ್ಮ 
ಲಗಟ್ಟು (ಬಿ: ಸುಚಿತ್ತ 
ಅದ ಬೊಂಬೆ (ಬೆ: ಪೃಥ್ವಿಯಾಂಶದ 
ತನು 
'ಲನಿಲ್ಲದ ಭೂಮಿ (ಬೆ: ಭಕ್ತಿಯೆಂಬ ಪಿಂಡ 
ಲಹುಟ್ಟದಂದಿನ ಧವಳಾರ (ಬೆ: ಶರಣನ 
ವೆ.ಹಾನುಭಾವಾಂತರಂಗ 
ಲೆ (ಬೆ: ೧. ಶರೀರ, ದೇಹ 
೨. ಪೃಥ್ವಿ 
ಲೆಗಟ್ಟು: ಅಡಿಪಾಯ 
ಲೆ (ಬೆ: ಶಿವಜ್ಞಾನದ ಸ್ವರೂಪ 
ಛೆಗತಿ: ಆದ್ಯಂತ, ರಹೆಸ್ಯ 
ಲೆಗೆಡು: ಸ್ಟಾ ನ ಭ್ರಷ್ಟವಾಗು, 
ಒಡಿಹೋಗು 
ಳಲು (ಬ್ರಿ: ೧. ಉನ್ಮ್ಮನಿ ತತ್ವದ ಸದ್ಭಾವ 
ಛಾಯೆ ೨. ಮರವೆ ೩. ಮನಸ್ಸು 
೪, ಸುಶಾಂತಿ ೫. ಮಾಯೆ 
"ಣು (ಬೆ: ೧. ಸ್ವಾನುಭಾವಸೂತ್ರ 
೨. ಭವಪಾಶ 
(ತಿಗಳೆ: ಅಲ್ಲಗಳೆ, ತಿರಸ್ಕರಿಸು 
"ರಿತ್ತು: ಹೊಂದಿಕೊಂಡು ಅಂದವಾಗಿ 
| ರುವುದು 
"ಹ: ಸ್ನೇಹ, ಪ್ರೀತಿ 
ೂಣ (ಬೆ): ಜುಗುಪ್ಸಾಭಾವ, ಸಂಶಯ 
ಪ್ರನೃತ್ತಿ 
೧ೀಡ ಬಂದವರು (ಬೆ): ಸಕಲಕರಣಂಗಳ 
ಭನ್ನದೃಷ್ಟ 


ಪ, ಫ. 
ಸಂಚಮರ (ಬಿ): ಪಂಚಭೂತಗ್ರಾಮಂಗಳು 
ಪಂಚಮುಖ (ಬೆ): ಪಂಚಜ್ಞ್ಞಾನೇಂದ್ರಿಯ 
ಗಳು 
ಪಂಚರತ್ನಗ ಕಿಖರ (ಬೆ: ಪಂಚವರ್ಣಾ 
ತ್ಮಕ ಬಿಂದು 
ಪಂಚವರ್ಣದ ಹೆಂಸೆ (ಬೆ): ಜೀವಹೆಂಸ 
ಸಂಚಾಶತ್‌: ಐವಕ್ಸು 
ಪಕ್ಕ (ಬೆ: ೧. ಭಕ್ತಿ ಜ್ಞಾನಗಳೆಬ ರೆಕ್ಕೆ 
೨. ಅಂತರಂಗ ಬಹಿರಂಗವೆಂಬ ಉಭಯ 
ದಳ 
ಪಕ್ಕವಿಲ್ಲದ ಹಕ್ಕಿ (ಬೆ: ಪರಮಹಂಸ 
ಪಕ್ಷಿ (ಬೆ: ೧. ಜೀವ ೨. ಪರಮಹಂಸ 
ಸಿ ಮನಸ್ಸು 
ಪಕ್ಟಿಯ ಮರಿಗಳು (ಬೆ): ಮನದಿಂದ 
ಉದಿಸಿದ ಕರಣಂಗಳು 
ಪಟ್ಟಣ (ಬೆ: ಶರೀ:, ಅಂತರ್ದೇಹ 
ಪಟ್ಟಣದ ರಾಣಿ (ಬೆ: ಇಚ್ಛಾಶಕ್ತಿ 
ಪಟುಮಾಡು: ಹೊತ್ತಿಸು 
ಪಣತೆ (ಸಂ. ಪ್ರಣಿತೆ: ಹಣತೆ 
ಪದ: ಪದವಿ, ಸ್ಥಾ ನ 
ಪದ (ಬೆ): ಹೆಂಸನ ಚರಿತ್ರ 
ಪದಶಿಲೆ (ಬೆ): ಸುಚಿತ್ತವೆಂಬ ನೆಲೆಗಟ್ಟು, 
ಆಧಾರಸ್ಥ ಲ 
ಪದಶಿಲೆ: ಆಹಾರ, ನೈವೇದ್ಯ 
ಫಸರಮಾನಂದದ ಮಠ (ಬಿ: ಬ್ರಹ್ಮರಂಧ್ರ 
ವೆಂಬ ಪುರುಷದ ನೀಠ 
ಪರಿಕರ: ಸಲಕರಣೆ, ಸಾಮಗ್ರಿ, 
ಪರಿಣಾಮ: ತೃಪ್ತಿ , ಆನಂದ 
ಪರಿಭವ: ಸಾವು-ನೋವು, ಸೋಲು 
ಪರಿಭಾನ (ಬೆ): ಪರಬ್ರಹ್ಮನ ನೆಲೆ 


೫೧೪ 


ಪರಿಮಳ (ಬೆ): ೧. ಪರಿಪೂರ್ಣವಾಸನೆ 
೨. ಭಿನ್ನ ಅನುಭವ ೩. ಸಾ ್ರಿನುಭವ 
ವೆಂಬ ವಾಸನೆ 
ಪರಿಯಾಣ: ಹರಿವಾಣ, ತಟ್ಟಿ 
ಪರಿಯಾಯೆವಾಗು: ಮುಹೊರ್ತಮಾಡು, 
ಕುಳ್ಳಿರು 
ಪರುಷನೇದಿ: ಮುಟ್ಟಿದ್ದ ನ್ನು ಚಿನ್ನ 
ಮಾಡುವ ಸ್ಪರ್ಶಮಣಿಯ ಸಾಮಥಣ್ಯ 
ಪವನಸ್ಥಾ ನ (ಬಿ: ಚೈ ತನ್ಯಸ್ವರೂಪವಾದ 
ಆತ್ಮ 
ಪಶ್ಚಿಮ ವಾಯು (ಬೆ: ಸುಷುಮ್ನ ನಾಳ 
ದಲ್ಲಿ ಸುಳಿಯುಡಿನ ಪ್ರಾಣವಾಯು 
ಪಶ್ಚಿಮನಾಯುನಿನ ಕೊನೆಯ ಮೊನೆ (ಬೆ: 
ಸಹೆಸ್ಪದಳ ಕಮಲ 
ಪಸರ: ಅಂಗಡಿ, ಪ್ರಸಾರ, ವಿಸ್ತಾರ 
ಪಾಕುಳ: ಹೇಸಿಕೆ, ಮಲ 
ಪಾಂಗು: ರೀತಿ 
ಪಾತೆ: ಹೂ ಹೆಣ್ಣಿ ನ ಗಿಡಗಳಿಗೆ ಮಾಡುವ 
ಸುತ್ತು ಮಡಿ 
ಪಾಯವಳಿ (ಬೆ): ಸಕಲ ಕರಣಂಗಳು 
ಪಾವಕ: ಬೆಂಕಿ 
ಪಾಷಾಣ: ಕಲ್ಲು 
ಪಿಂಡ (ಬೆ: ಆಧಾರಶಕ್ತಿ 
ಪಿಂಡತ್ರಯ: ನಾದ, ಬಿಂದು, ಕಳೆ 
ಪಿಂಡಿಗೆ: ಪೀಠಿಕೆ, ಶಿವಲಿಂಗದ ಪಾಣಿ 
ಬಟ್ಟಲು 
ನಿರಿಜೊಂದು ವೃಕ್ಷ (ಬೆ: ಮಹಾಲಿಂಗ 
ಪುನಶ್ವರಣ; ಪುರಶ್ವರಣ: ಪುನಃ ಪುನಃ 
ಅನ್ನು ವದು 
ಪುರ (ಬೆ: ಜೀಹ 
ಪೂತೆ: ಕೀವಾಗಿ ನಾರುವ, ತುಂಬಿದ 


ಅಲಮಪ್ರೆಭುದೇವರ ವಚನಸಂಪುಟ 


ಪೂರಾಯ: ಪೂರ್ಣ, ದೊಡ್ಡ 
ಪೂಸು (ಹೊಸು): ಹಚ್ಚು, ಸವರು, ಬಳಿ 
ಸೇಯೆ: ಕುಡಿಯೆಲು ಯೋಗ್ಯವಾದ ವಸ್ತು 
ಪೃಥ್ರ್ವಿಕುಳ ಮಂಟಪ (ಬೆ): ೧. ಪೃಥ್ವಿಯ | 
ಅಂಶದಿಂದಾದ ದೇಹದೃಸ್ಟಿ ೨. ಪಂಚ 
ಭೂತಸಮ್ಮಿಶ್ರವಾದ ದೇಹ 
ಪ್ರಣಿತೆ (ಪ್ರಣತಿ) (ಬೆ): ತನುವೆಂಬ ಪ್ರಣಿತೆ 
ಪ್ರತಿಷ್ಠೆ: ಸ್ಥಾ ಪನೆ, ನೆಲೆಸುವಿಕೆ 
ಪ್ರಥಮ ಭಿತ್ತಿ (ಬೆ): ಸ್ಥೂಲತನು, ಮಹಾ 
ಲಿಂಗ 
ಪ್ರಥಮ ಭಿತ್ತಿ ಯ ಚಿತ್ರ (ಬೆ: ಇಷ್ಟಲಿಂಗ 
ಪ್ರಭಾವಿಸು: ಬೆಳಗಾಗು 
ಪ್ರಮಾಣಿಸು: ಅಳೆ, ಒರೆಹಚ್ಚು, ತಿಳಿ 
ಪ್ರಸಂಗ: ಸಂಭಾಷಣೆ, ಗೋಷ್ಠಿ, ಚರ್ಚೆ 
ಪ್ರಾಣನಾಥ (ಬೆ: ಆಧಾರಸ್ಸಾ ನದಲ್ಲಿರುವ 
ಚೆಲ್ಲಿಂಗ 
ಪ್ರೇತಜನಾರಣ್ಯ: ಸ್ಮಶಾನ 
ಪ್ರೌಢಿ: ಆಡಂಬರ 
ಫಣಾ: ಹೆಡೆ 
ಫಣಿ (ಬೆ): ಕುಂಡಿಲಿನಿ ಸರ್ಷ 
ಬಭ 
ಬಂಜೆಯೆ ಮಗ (ಚಿ: ಅಜಾತನೆಂಬ ಶಿವ 
ತ್ವ 
ಬಂಡು: ಮಕರಂದ, ಜೇನು 
ಬಿಂದುವಿನ ಕೊಡ (ಚೆ). ಮನದ ಮುದ್ದೆ 
ಯಾದ ಕೊಡ 
ಬಿಂದು ನಿಲ್ಲು: ಗರ್ಭಧರಿಸು 
ಬೊಂಕಿಯೆ (ಜಿ): ಜ್ಞಾನಾಗ್ನಿಸ್ತರೂಪವಾದ 
ಮಹಾಲಿಂಗ 
ಬೆಂಗುಂಡು: ಹೆಡಗಿಗೆ ಹಾಕುನ ಲಂಗರ 
ಗುಂಡು 


ಕರಿಣಪದಕೋರಶ 


ಬೆಬಳಿವಿಡಿ: ಬೆನ್ನು ಹತ್ತು 
 ಬಕ್ಯಟಿ: ಬರಿಯ 
ಬಗದಳ: ಬಾಯಿಯಲ್ಲಾಗುವ ಒಂದು ಕೆಟ್ಟ 
ಹೆಣ್ಣು 
ಬಗರಿಗೆ: ತಪ್ಪಲೆ, ತಪ್ಪೇಲಿ, ಕೊಡ 
ಬಗ್ಗುರಿ (ಸಂ. ವಾಗುರಿ: ಮೃಗಗಳನ್ನು 
ಹಿಡಿಯಲು ಕಾಡಿನಲ್ಲಿ ಬೇಡರು ಬೀಸುವ 
ಬಲೆ 
. ಬಗೆಗೊಳಗಾಗು: ಆಲೋಚನೆಗೆ ನಿಲುಕು 
ಬಡಿವಡೆ: ಹೊಡೆತವನ್ನು ಪಡೆ 
ಬಣ್ಣ: ಸೀಕೆ 
ಬಣ್ಣ (ಬೆ: ಪರಬ್ರಹ್ಮದ ಚಿದ್ದೆಳಗು 
ಬಣ್ಣ ಕ: ವರ್ಣನೆ ಮಾಡುವವ, 
ಹೊಗಳುವವ 
ಬಣ್ಣ ದನುಡಿ (ಬೆ: ಶಬ್ದಬ್ರಹ್ಮ 
ಬಣ್ಣಿ ಗೆ ಆತ್ಮಪ್‌ೌರುಷ, ಬಣ್ಣದ ಮಾತು 
ಬತ್ತೀಸ: ಮೂವತ್ತೆರಡು 
ಬದ್ದ ಹೆನು: ಬದುಕುವೆನು, ಗಟ್ಟಿಯಾಗಿನಿಲ್ಲು 
ವೆನು 
ಬಧಿರ: ಕೆವುಡ 
"ಬಯಕೆ (ಬಯ್ಯೆ): ನೆಲದಲ್ಲಿ ಬಚ್ಚಿಟ್ಟ ನಿಧಿ 
ಬಯೆಲನಾಲಗೆ (ಬಿ: ಪರಮಾಮೃ ತವೆಂಬ 
ಜಿಹ್ಜೆ NR 
ಬಯೆಲನೀರು (ಬೆ): ಶಿವಧ್ಯಾನ 
ಬಯಲು: ಶೂನ್ಯ ತತ್ವ, ವ್ಯರ್ಥ, ಹುಸಿ 
ಬರು-ಬರಿ: ಬರಿಯ ವ್ಯರ್ಥ 
ಬರುದೊರೆ: ಬತ್ತಿದ ಹೊಳೆ, ನದಿ-ಹಳ್ಳ 
ಬರುದೊರೆನೋಗು: ದಣಿ, ವ್ಯರ್ಥ 
ಬರುಮುಖರು: ತೋರಿಸಲು ಮುಖವಿಲ್ಲ 
ದವರು 


N೧0 


ಬರುಸೂಕೆಪಮೋಗು: ಹಾಳಾಗು. ನಾಶವಾಗು 

ಬರಿ: ಗಬ್ಟೆಯಾಗಿ ಕೂಡಿಸು, ಬಿಗಿಯಾಗಿ 
ಹಿಡಿ 

ಬವರ: ಯುದ್ದ 

ಬವರಿಗೊಡು: ಸುತ್ತುಹಾಕು, ತಿರುಗಾಡು 

ಬಳಗ (ಬೆ): ಸಕಲ ಕರಣಂಗಳು 

ಬಳ್ಳ (ಬೆ): “ಶಿವೋಹೆಂ' ಎಂಬ ಧ್ವನಿ 

ಬಳ್ಳ: ಕಾಳು ಅಳೆಯುವ ಅಳತೆ 


ಬಳ್ಳು: ನರಿ. ಮುದಿನರಿ 
ಬ್ರಹ್ಮನ ಸಖಿ (ಚಿ: ಸುಷುಮ್ನೆ 


ಬಾಡು: ಬಾಡಿದ ಕಾಯಿಪಲ್ಲೆ, ಮಾಂಸ 
ಬಾಣ (ಬೆ: ೧. ಜ್ಞಾನ ೨. ಹಿಂಸೆ 
ಬಾಣಸ: ಅಡಿಗೆ 
ಬಾಣಸದ ಮನೆ (ಬೆ: ಜ್ಜ €ಯೆವೆಂಬ 
ನಿವಾಸ 
ಬಾನ (ಬೋನು; ಅನ್ನ 
ಬಾಯತತ್ತು (ಬೆ): ಪ್ರಾರಬ್ದಾದಿ ಕರ್ಮ 
ಫಲ 
ಬಾವಿ (ಬೆ: ೧. ತನುವೆಂಬ ಕೂಪ 
೨. ವಿಷಯಕೂಪ 
ಬಾಳುದಲೆವಿಡಿ (ಚಿ): ಸುಜ್ಞಾನಲಿಂಗವನ್ನು 
ಸದ್ಭಾವಹಸ್ತದಲ್ಲಿ ಧರಿಸು 
ಬಾಹುದು: ಬರುವುದು 
ಬಾಳುದಲೆವಿಡಿ: ಜೀವಸಹಿತ ಸೆರೆಹಿಡಿ 
ಬಾಳೆ (ಬಾಳೆ ಹೂ) (ಬೆ: ೧. ಅಷ್ಟದಳ 
ಕಮಲ, ೨. ವಿವೇಕನೆಂಬ ಕದಳಿ 
ಬಿತ್ತು: ಬೀಜ 
ಬಿನುಗು: ಕ್ಷುದ್ರ, ಕೇಳು, ದುಷ್ಟ 
ಬಿಯ್ಯಗ: ಬೀಗ 


N೧೬ 


ಬಿತ್ತದ ಚೆಳೆಯೆದ ತುಂಬಿದ ರಾಶಿ (ಬಿ: 
ನಿಜಸದ ಸುಖದಸುಗ್ಗಿ ಯ ಬಚೆಳಸಿನರಾಶಿ 
ಬಿಲಿ: ಕೊಳ್ಳು - 
ಬಿಲ್ಲು (ಬೆ: ೧. ಮನಸ್ಸು, ೨. ಏಕನಿಸ್ಕೆ 
೩. ಭಾವ 
ಬಿಸುಗಣ್‌: ಉರಿಗಣ್ಣು 
ಬಿಸುಜಂತೆ: ಗಟ್ಟಿಯಾಗಿ ಕೂಡಿಸಿದ ಜಂತೆ 
ಬಿಸುಜಂತೆ (ಬೆ: ಸಕಲ ಕ್ರಿಯೆಗಳು 
ಬೀಜ (ಬೆ: ೧. ಮೂಲಾಹೆಂಕಾರ 
೨. ಜನನಸ್ಸ ಲ 
ಬೀಜವಿಲ್ಲದ ಅಫ್ಯಿ (ಬಿ: ಸತ್ತೆ ೦ಬ ತೆಂಡುಲ 
ಬೀಜವಿಲ್ಲದೆ ಮರ (ಬೆ: ಜನೆನಸ್ತಲನಿಲ್ಲದ 
ಸ್ವಯಂಭು 
ಬೀದಿ (ಬೆ: ಲೌಕಿಕ 
ಬೀದಿಗರುವಾಗು: ಬಯೆಲಿಗೆ ಬೀಳು, ಗೂಳಿ 
ಯೆಂತೆ ಸ್ವಚ್ಛಂದವಾಗಿ ತಿರುಗಾಡು 
ಬೀದಿವರಿ: ಬೀದಿಯಲ್ಲಿ ಸ್ವತಂತ್ರವಾಗಿ 
ಓಡಾಡು 
ಬೀಯ (ಸಂ.ವ್ಯಯ): ವೆಚ್ಚ, ಉಪಯೋಗ 
ಬೀಸರ: ನಾಶ, ಕೇಡು 
ಬುದ್ದಿ ಗೆಟ್ಟವ (ಬಿ: ಅಭಿನ್ನ ವಿಚಾರ ಸಂಬಂಧಿ 
ಬೂಟಕ: ಕಸಟ, ಅಸ 
ಬೂಬಾಟಿಕೆ; ಜಂಬಕೊಚ್ಚಿಕೊಳ್ಳು ವಿಕೆ 
ಬೂದಿ (ಬೆ): ೧. ಮಹದೈಶ್ವರ್ಯ 
ವಿ. ಚಿದ್ಭಸ 
ಬೆಕ್ಕು (ಬೆ: ೧. ಮಾಯಾಮಂಜಿರ 
೨. ತನ್ನ ನಿಲವ ಗ್ರಹಿಸಿ ಹಿಡಿವೆನೆಂಬ 
ತದೇಕಾಗ್ರ ಚಿತ್ತ ೩. ಪರಿಪೂರ್ಣ 
ಜ್ಞಾನ (ರಾತ್ರಿಯಲ್ಲಿ ಕಾಂಬುದಾಗಿ) 
ಮಾಯೆಯೆಂಬ ಮಾರ್ಜಾಲ 
ಬೆಚ್ಚ: ಬೆಸೆದ ಜಿನುಗೆ ಹಾಕಿದ 


ಟ್ಲ್ಹುಮಪ್ರಭುದೇವರ ವಚನಸಂಪುಟ 


ಬೆಟ್ಟ (ಬೆ): ಅಹಂಕಾರವೆಂಬ ಗಿರಿ 

ಬೆಡಗಿನ ಕೀಲ: ಪರತತ್ವದ ಬಗೆಗಿನ ರಹಸ್ಯ 

ಬೆಡಗುಃ ರಹಸ್ಯ, ಸೌೌದರ್ಯೆ, 

ಅರ್ಥಾಂತರತೆ 

ಬೆಣೆ (ಬೆ: ೧. ಪರಿಪೂರ್ಣ ಶಿವತತ್ವ, 
ಶಿವಾನುಭವ ೨. ಪರಿಪೂರ್ಣ ವಿವೇಕ 

ಬೆದಕು: ಹುಡುಕು 

ಬೆಸಣಿ: ಕುಳ್ಳು | 

ಬೆರಸು; ಕೂಡು, ಸಂಗಮಾಡು 

ಬೆರಳು (ಬೆ); ಲಕ್ಷ್ಯಾಲಕ್ರಣಗಳು 

ಬೆರಿ: ಅಹೆಂಕರಿಸು 

ಬೆಸನ ಮಾಡು: ಅಪ್ಪಣೆಕೊಡು, ಅಪ್ಪಣೆ 

ಪಾಲಿಸು 

ಬೆಸಲಾಗು: ಹಡೆ 

ಬೆಸಸು: ಹೇಳು, ಆಜ್ಞೆ ಮಾಡು, ವಿಚಾರಿಸು 

ಬೆಳಸು (ಬೆ): ಧರ್ಮ ಕರ್ಮಂಗಳು 

ಬೆಳ್ಳಕ್ಕಿ (ಬೆ: ಪರಮಹಂಸ ತತ 

ಬೆಳ್ಳಾರ (ಬೆ: ಕರ್ಮಭಕ್ತಿ ಜ್ಞಾನವೆಂಬ 

ಬಲೆ 

ಬೆಳ್ಬಾರ: ಬಲೆ, ಜಾಲ, ಪಾಶ 

ಬೇಟ: ಪ್ರೇಮ, ಕಾಮ, ವಿರಹ 

ಬೇರಿನೊಳಗಿನ ಹೆಣ್ಣು (ಬೆ: ಮೂಲಜ್ಞಾನ 


+ ವೆಂಬ ಫಲ 
ಬೇರಿಲ್ಲದ ಗಿಡ (ಬೆ: ಚಿತ್ಪಿಂಡನೆಂಬ ವೃಕ್ಷ, 
ವಿವೇಕ ವೃಕ್ಷ 


ಬೇರು (ಬೆ: ಮೂಲಾಹೆಂಕಾರ 

ಬೇರಿನಿಸಿದ ಬಾಣ (ಬೆ): ವಕೋನಿಸ್ಠೆ 

ಬೇಹು; ಗೂಢಚರ್ಯೆ, ಕಾವಲ್ಲು, 
ಹೊಂಚಿಕೆ 

ಬೇಳುವೆ: ತೊಂದರೆ, ಭ್ರಾಂತಿ, ಕೃತ್ರಿಮ 
ವಾಗಿ ನಂಬಿಸಿ ಮಾತಾಡುವಿಕೆ 


ಕಠಿಣಪದಕೋಶ 


ಬೊಬ್ಬೆ ಯಬ್ಬ ರ (ಚಿ: ಕ್ರಿಪೋಹಂ 
ಶಿವಮೋಹಂ' ಘೋಷಣೆ 
ಬೋನ (ಬೆ): ಆತ್ಮತತ್ವ 
ಬೈಗು: ಮುಚ ಸ್ಪೈಂಜೆ 
| ಮೈ ಚಿಡು: ಮುಚ್ಚಿ ಡು 
ಭಂಡ: ಸರಕು ಸಾಮಗಿ, ನಿರ್ಲಜ್ಜ 
ಭದ್ರೆ (ಬೆ: ಮಂಗಳಸ್ವರೂಸಿಣಿಯಾದ 
ಚಿತ್‌ಶಕ್ತಿ 
ಭರ: ತವಕ, ಉತ್ಸಾಹ 
' ಭಾನು: ಪಿಂಗಳನಾಡಿ, ಸೂರ್ಯನಾಡಿ 
ಭಿತ್ತಿ: ಗೋಡೆ 
ಭಿತ್ತಿಮೂರು (ಬೆ: ಸ್ಥೂಲ ಸೂಕ್ಷ್ಮ 
ಕಾರಣ ತನುಗಳು 
ಭೂಭೂಕಾರ: ತುಂಬಾ ಅಬ್ಬರದ ವೃತ್ತಿ ? 
ಭುವನ ಹದಿನಾಲ್ವರ ಭನನ (ಬೆ: ಚತು 
ದರ್ಶ ಇಂದ್ರಿಯಗಳಿಂದ ಕೂಡಿದ 
ನಿಂಡಾಂಡ 
ಭುವರ್‌ಲೋಕ (ಬೆ; ಆಧಾರಸ್ಥಾನ 
ಭೂಭೂಕಾರ (ಬೆ: ಅಬ್ಬರದ ವೃತ್ತಿ 
ಜ್ಞಾನೆದ ಪ್ರಭೆ 
ಭೇದಕ: ಮರ್ಮ ತಿಳಿಯುವವ 
ಭೇದಗೆಡು: ಒಂದಾಗು 
ಭೈತ್ರ: ಹಡಗು 
ಭೋಗವ ಕೊಡು: ಆಶ್ರಯ ನೀಡು 
ಮ 
ಮಂಜರ: (ಬೆ: ಬೆಕ್ಕು 
ಮಂಜರನೇತ್ರ (ಬೆ) (ಬೆಕ್ಕಿನ ಕಣ್ಣು): 
ಜ್ಞಾನಾರ್ಥ Ti ನೋಟಿ 
ಮಂಡೆ: ತಲೆ 
ಮಂದರಗಿರಿ (ಚೆ): ಚಿದಹೆಂಕಾರ ಗಿರಿಯೆ 
ನಿಸ ತ್ರಿಕೂಟ 


RD 


ಮಚ್ಚು: ಮೆಚ್ಚಿಗೆ, ಆಸಕ್ತಿ, ಅಸೆ 
ಮಠ (ಬೆ); ಶಿವಯೋಗಿಯೆ ನವಿಂಡ 
ಮಡಗು: ಅಡಗಿಸಿಡು, ಬೈಚಿಡು 
ಮಡದಿ (ಚಿ); ಕ್ರಿಯಾಶಕ್ತಿ 
ಮಣಿಹಃ: ಕರ್ತವ್ಯ, ಉದ್ದೇಶ 
ಮಣ್ಣಿಲ್ಲದ ಹಾಳು (ಬೆ): ದೇಹಧರ್ಮ 
ವಳಿದು ನಿಜ ಉಳಿದ ನಿರ್ವಯಲು 
ಮಥನಲೀಲೆ: ವಾಗ್ವಾದ 
ಮದಾಳಿ: ಮದಿಸಿದ ದುಂಬಿ 
ಮಂದು: ಗುಡಿಯಿಲ್ಲದ ಚಿಕ್ಕಹೆಳ್ಳಿ? ಚೌಕ, 
ತೋಟದ ನಡುಭಾಗ 
ಮದುವಣಿಗ (ಜೆ): ೧. ಶರಣ 
೨. ಮಹಾಲಿಂಗ ೩. ಲಿಂಗಭಾವ 
ಮನದ ಬಣ್ಣ (ಚಿ: ಪ್ರಸಂಚ ಭಾವನೆಗಳು 
ಮನೆ (ಬೆ: ೧. ಪಿಂಡ, ಮಾಯಾಸಿಂಡ 
೨. ಅಂತರಂಗದ ಜ್ಞಾ ನಸ್ಕ ಲ 
ಮನೆಯೆ ಕಟ್ಟು (ಚೆ): ದೇಹೆಧರಿಸು, ಜನಿಸು 
ಮನೆಯೊಡೆಯ (ಬೆ: ಜೇವಾತ್ಮ 
ಮರ (ಮಾಮರ) (ಬೆ): ವಿವೇಕ ವೃಕ್ಷ 
ಮರವಡದ ಕುಳಿ: ಇನ್ನೂ ಗಿಡ ನಾಟಸದ 
ತಗ್ಗು 
ಮರಿ (ಬೆ): ಕರಣೇಂದ್ರಿಯ 
ಮರೀಚಿ (ಮರೀೀಚಿಕ) (ಬೆ): ಬಿಸಿಲುಗುದುಕಿ 
ಮರುಳು: ಭೂತ, ನಿಶಾಚಿ, ಹುಚ್ಚ 
ಮರುಳುಂಡ: ದೆವ್ವಬಡಿದ 
ಮರುಜ(ಜೆಳಿವಣಿ: ಸಂಜೀನಿನಿ 
ಮಹತ್ತು: ಮಹಾತತ್ವ 
ಮಹಳ (ಮಾಳಿ): ಸತ್ತದಿನಾಚರಣೆ, ಶ್ರಾಬ 
ಮಾಟ; ಕ್ರಿಯೆ, ಆಚರಣೆ 
ಮಾಡ: ಸಿದಿಗೈೆ ವಿಮಾನ 


೫೧೮ 


ಮಾಣ್‌: ಬಿಡು, ವಾಸಿಯಾಗು 
ಮಾನ: ಕಾಳು ಅಳೆನ ಮಾಪನ, ಅರ್ಧಸೇರು 
ಮಾನಿಸಮಕ್ಸಳು: ಗಂಡುಮಕ್ಕಳು 
ಮಾಯದ: ಮಿಥ್ಯವಾದ, ವೃಥಾ 
' ಮಾರಡೆ: ಮಾಯೆ, ಆಧಾರ, ಹೆಂಗು 
ಮಿಟ್ಟಿ: ಮಣು 
ಟೆ ಣ 
ಮಿಳಿ: ಮಿಣಿ 
ಮೀ (ಮೀಯು): ಸ ಸ್ನಾನಮಾಡು 
ಮೀನಕೇತನ: ಕಾಮಶೇವ 
ಮೀಹ: ಸ್ನಾನ, ಜಳಕ 
ಮುಂಡಧಾರಿ (ಬೆ: ಅಜ್ಞಾನ ಪ್ರಪಂಚ 
ಧರಿಸಿದವ 
ಮುಂಡೆಯಾಗು (ಚಿ): ಸತಿಪತಿಭಾವ 
ನಿಪ್ಪತ್ತಿಯಾಗು 
ಮುಂದಣಕೇರಿಯ ಮೊಲ (ಬೆ: “ಪ್ರಾಜ್ಞೆ' 


NSN 
ಎಂಬ ಜೀವ 


ಮುಖ; ಭ್ರೂಮಧ್ಯ, ಆಜ್ಞಾಚಕ್ರ 
ಮುಗಿಲಗಲದ ಮೇಲುಕಟ್ಟು (ಬಿ: 
ಮಹೆದಾಕಾಶ 
ಮುಗಿಲಬಣ್ಣ ದ ಪಕ್ಷಿ (ಬೆ: ಜೀವಹಂಸ 
ಮುಗಿಲು (ಬೆ): ೧. ಮಿಥ್ಯ ೨. ಮಾಯೆ 
ಮುತ್ತು: ಮುಪ್ಸಾಗಿ 
ಮುತ್ತು (ಬೆ: ಮುಕ್ತಿ 
ಮುದ್ರ: ಮುಸುಕು, ಮುಚ್ಚಳ 
ಯ್ಯಾನು: ಹೆಗಲುಕೊಡು, ಮೆರೆಸು 
ಮುರಿ ಸೋಲು, ಸೋಲಿಸು, ಹಿಮ್ಮೆಟ್ಟು 
ಮೂಕೊರತಿ: ಮೂಗು ಕೊಯ್ಸಿ 
ಕೊಂಡವಳು 
ಮೂರನೆಯ ಭಿತ್ತಿ (ಬೆ: ಕಾರಣತನು 
ಮೂರನೆಯ ಭಿತ್ತಿಯ ಚಿತ್ರ (ಬೆ: ತೃಪ್ತಿ 
(ಭಾವ)ಲಿಂಗ 


ಅಲ್ಲಮಪ್ಪಭುದೇವರ ವಚೆನಸಂಪುಟ 


ಮೊರು ಬಟ್ಟಿ (ಬೆ: ಜೀವತ್ರಯೆ 
ಮೂರು ಗಿರಿ (ಬೆ: ಸತ್ತ, ರಜ, ತಮವನೆಂಬ 
ಗುಣತ್ರಯಗಳು 
ಮೂರುತತ್ತಿ (ಬೆ): ಶರೀರತ್ರಯೆ 
ಮೂರುದಿನ (ಬಿ: ಜ್ಞಾತ. ಜ್ಞಾನ, 
ಜ್ಜೆ €ಯೆನೆಂಬ ತಿ ತ್ರಿಸೋಪಾನ 
ಮೂರುಬಲ್ಟಿ (ಬೆ: ಕರ್ಮ, ಜ್ಞಾ ನೈ ಭಕ್ತಿ 
ಮಾರ್ಗಗಳು 
ಮೂರು ಬಾವಿಗಳು (ಬೆ: ಜೀವಾತ್ಮ ಅಂತೆ 
 ರಾತ್ಮ ಪರೆಮಾತ್ಮ ಎಂಬ ಎವಿಧ” ಆತ್ಮ 
ಭಾವನೆಗಳು 
ಮೂರು ಬೀದಿ (ಚೆ: ಭೂತ ವರ್ತಮಾನ 
ಭನಿಷತ್‌' ಕಾಲಗಳು 
ಮೂವರು ಮಕ್ಕಳು (ಬ್ರ: ಜೀವತ್ರಯ 
ಮೆಲ್‌: ತಿನ್ನು 
ಮೆಳೆ: ಪೊಡೆ, ಕಂಟಿ 
ಮೇಘವ್ನಿ: ಸಿಡಿಲು 
ಮೇಣ (ಬೆ): ನಿರಹೆಂಭಾವ 
ಮೇರು (ಬೆ: i: ಮೂಲಹೆಂಕಾರ 
ii. ಚೆದಹೆಂಕಾರ iii. ಅಹಂಕಾರ 
iv. ಶಿನೋಹೆಂ ಭಾವ 
ಮೇಲು: ರಹೆಸ್ನ್ಥ, ಮೂಲಭೇದ 
ಮೇಲುದಾಯೆದೆಲೊೊಬ್ಬ ಸತಿ: (ಬೆ: 
ಪರಾಶಕ್ಷ್ಮಿ 
ಮೇಲುನವೊ(ಹೊ)ದಕೆ (ಬೆ): ಆಚಾರ 
ಮೇಳಾಪ: ಕೊಡುವಿಕೆ; ಸ್ನೇಹ, ಸಹೆವಾಸ 
ಮೊಗೆ: ತೆಗೆ, ತುಂಬು 
ಮೊಗವ ತೊಳೆ (ಬೆ): ಕೇಚಕವನಾ ಚರಿಸು 
ಮೊಟ್ಟಿ: ಗಂಟು 
ಮೊದಲು: ಅಸಲುಗಂಟು, ಮೂಲಧನ 


y 


_ 


ಕಠರಿಣಪದಕೋಶ 


ಮೊಕಿ: ಧ ೈನಿಗೆಯ್‌, ಆಶ್ರಯ 
ಮೊಳ (ಬೆ): ಜೀವಾತ 
ಮೊಲೆ ನೀರ (ಬೆ): ತಾಯಿಯೆ ಎದೆ ಹಾಲು 
ಮೊಲೆ ನೀರ ಮೀ: ಮಕ್ಕಳನ್ನು ಹಡೆದು 
ಮೊಲೆಯಲ್ಲಿ ಹಾಲು ತುಂಬು 
ಮೊಲೆಯಿಲ್ಲದ ಆವು (ಬೆ: ಅನ್ಬುತಬಿಂದು 
ವೆಂಬ ಕಾಮಧೇನು 


ಮೊಳೆ (ಚೆ): ಶಿವಾನುಭಾವದ ವಿವೇಕದ 
ಅಂಕುರ 


ಮೊಳೆದೋರು: ಮೊಳಕೆಯೊಡೆ 

ಮೋಟ: ಮೊಂಡ ಕೈಯವ, ಅಜ್ಞಾನಿ 

ಮ್‌ೌಕ್ಷಿಕ: ಮುತ್ತು 

ಮೃಗ (ಬೆ: i. ಜೀವ i. ಮಾಯಾಮೃಗ 

ಯೆ 

ಯಂತ್ರವಾಹೆಕಃ ಯಂತ್ರನಡೆಸುವವ, 

ಪರಶಿವ 

ಯ (ಬಿ: ಜ್ಞಾನ 

ಯೂಧ: ಸಮೂಹೆ 

ಯೋಗವಟ್ಟಿಗೆ: ಯೋಗಸಟ್ಟಿಕೆ 

ರ 

ರಂಜನೆಯೆ ಭಂಡ (ಬೆ): ಬಹುವರ್ಣ ಕರ್ಮ 
ಗಳೆಂಬ ಸುಯಿಧಾನ ಪರಿಕರ 

ರಂಭೆ (ಚೆ: ಜ್ಞಾನಶಕ್ತಿಯೆ ಪ್ರತೀಕ 

ರಕ್ಕಸಿಯ ಮನೆ (ಬಿ: ಪಂಚೆಭೂತಾತ್ಮಕ 


ಶರೀರ 
ರಗಟಿ: ಚಿಂದಿ, ಬಟ್ಟೆಯ ತುಂಡು 


ರಚ್ಚೆ: ನಿಂದ್ಯವಾದ ಮಾತು, ಬಡಬಡಿಕೆ 
ರಜ: ಕಸ, ಹೊಲಸು, ಧೂಳಿ 
ರಜ (ಬೆ): ಪಿಂಡ 
ರೆಜತಗಿರಿ: ಬೆಳ್ಳಿಯ ಬೆಟ್ಟ 
ರಜತೆ-ಹೇಮಗಿರಿ (ಬೆ: ಸಾತ್ಮಿಕೆ, 

ರಾಜಸ ಅಹಂಕಾರಗಳು 


ರಣ (ಬೆ): ಲಯೆಕಾಲ 
ರಣವುಂಡ ಭೂಮಿ (ಬೆ): ಎಲ್ಲ 
ಭೂತೇಂದ್ರಿಯಗಳನ್ನು ಆಳಿಕೊಂಡಿರುವ 
ಪಿಂಡ, ದೇಹಭಾವ 
ರತುನ (ಚಿ): ಸ್ವರೂಪಜ್ಞಾನರತ್ನ 
ರಥ (ಬೆ): i. ಶಿವಭಕ್ತಿ ಸ. ದೇಹ 
ರಥದ ಅಚ್ಚು (ಬ್ರಿ: ದೃಢನಿಶ್ವಯ 
ರಥದ ಕೀಲು (ಚೆ): ದೇಹವು ನಿರ್ವಯೆ 
ಲಾಗುವ ರಹಸ್ಯ, ಪ್ರಾಣವಾಯು 
ರವಿ (ಬೆ: i. ಮಹಾಜ್ಞಾಾನೆಶಕ್ತಿ 
ii. ಸುಜ್ಜಾ ನ 
ರವಿಯ ರಥ (ಬೆ): ಸುಜ್ಞಾನ ಸಾಧನವಾದ 
ಶಿವಭಕ್ತಿ 
ರಶ್ಮಿ: ಕರಣ 
ರಸ (ಚೆ): ಪರೆಮಾನಂದ ಜಲ, ಲಿಂಗರಸ 
ರಸೆದ ಬಾವಿ (ಬೆ): i. ಅಮೃ ತಕುಂಭ 
ii. ಶವಯೋಗಿಯ ಮನ 
ರಾಶಿವಾಳ: ಜೀವರಾಶಿಯೆ ಸಂರಕ್ಷಕ 
ರುದ್ರ (ಬೆ: i. ತಮೋಗುಣ ಸಂಬಂಧವಾದ 
ರುದ್ರತತ್ವ ii. ಶಿವಾಹೆಂಕಾರ 
iii ಕಾರಣತನು 
ರುದ್ರ ಭೂಮಿ (ಬೆ): ಅಂಗ 
ರುದ್ರಯೋನಿ (ಬೆ): ನಿಜದ ಸುಷುಪ್ತಿಯ 
ಸ್ಥಾನ 
ರೂಹಿಲ್ಲದ ತಲೆ (ಬೆ: ನಿರವಯಜ್ಞ್ಞಾನ 
ಕೋಮಕೂಪ: ಕೂದಲಿನ ಬೇರು 


|) 

ಲಗುನ ಮಿಗುನ: ಲಗ್ಗೆ ನಿಫ್ಟ 

ಲಘು: ಕೀಳು, ಕನಿಷ್ಕ 

ಲಚ್ಛಣ: ಲಕ್ಷಣ, ಲಾಂಛನ, ಗುರುತು 
ಲಂದಣಿಗ: ಅಡಿಗೆಯವ 


2೨೦ 


ಲಾಕುಳೆ: ಸನ್ಯಾಸಿ ಕೈಯಲ್ಲಿ ಧರಿಸುವ ದೆಂಡ 
ಲಾಂಛನ: ವೇಷ 

ಲೀಯವಹ: ಅಡಗುವ 

ಲೆಂಕ; ಸೇವಕ, ದಾಸೆ' 

ಈೆಪ್ಪ: ಲೇಪಿಸುವುದು, ಹೆಚ್ಚುವುದು 
ಲೋಯಿಸರ; ಲೋಳೆಸರ 


ವ 

ವ: ೧. ವಾಯ ೨. ಪರಮಹಂಸ 

ವಚ್ರ: ೧. ಶಿವತತ್ವ ೨. ಅಭೇದ್ಯಜ್ಞಾ ನ 

ಶಕ್ತಿ 

ವಚ್ರಯೋಗಿ (ಚಿ: ಶಿನಯೋಗಿ 

ವರೆಮುಖಿಯಾಗು: ವರವನ್ನು ಬೇಡು 

ವರ್ಣಕ: ಹಾಡುಗಬ್ಬ 

ವರ್ಮ: ಯುಕ್ತಿ, ಯುದ್ಧಕವಚ 

ವಸುಧಾಜಾತ: ಗಿಡ 

ವಸುಧೆ (ಬೆ: ಪೃಥ್ವಿ ತತ್ವಾಂಶವಾದ ಕಾಯ 

ವಸುಧೆಯಾಕೃತಿ (ಬೆ; ಜೀವನನಿಥ್ಯಾ 

ಪಿಂಡ 

ವಸ್ತುಕ: ಚಂಪೂಕಾವ್ಯ 

ವಾಕು: ಮಾತು 

ವಾಮಭಾಗೆ (ಬೆ: ಚಿತ್‌ಶಕ್ತಿ 

ವಾಯ: ವೃಥಾ, ಶೂನ್ಯ, ಮೋಸ, ಹಟ? 

ನಾಯು ಅನೆಲನಸಂಚ (ಬಿ): ಅಗ್ನಿನಾಯು 
ಗಳೆರಡರ ಕೂಟ-ತನುನಿಗೆ ಇದೇ ಆಧಾರ 

ವಾರಿಕಲ್ಲು: ಆಲಿಕಲ್ಲು, ಆಣೆಕಲ್ಲು 

ವಾರಿಧಿ (ಬೆ): ಅನುಭನನೆಂಬ ಸಮುದ್ರ 
ವಾಸುದೀವ (ಬೆ): ಸರಶಿವ 

ವಾಳಾವಳಿ. ಆಡಂಬರ, ಮನಸ್ಸಿ ನ 

ವಿಗಡ: ವೀರ, ಭವ್ನೆ, ಸುಂದ 

ನಿಗು್ಗ್ಗೂಣೆ: ಅಂಜೆಕೆ ಯುಂಟುಮಾಡುವ 


ವಸು, ಸಂಗತಿ 
ನೆ 


ಉದ್ವೇಗ 


ಅಲ್ಲಮಪ್ಪಭುದೇವರ ವಚೆನಸಂಪುಟ 


ವಿದ್ರುಮ: ಹವಳ 

ವಿದ್ರುನು (ಬೆ: ಪ್ರಾಣಲಿಂಗದ ಕುರುಹು 

ವಿಭ್ರಾಂತಿ: ಭ್ರಾಂತಿಯಿಲ್ಲದುದು 

ವಿಭೂತಿ (ಬಿ: ಚಿಚ್ಛಕ್ತ ಗೆ ಮೂಲವಾದ 

ಚಿದ್ದಿಭೂತಿ 

ವಿಮಾನ: ಹೆಣ ಒಯ್ಯುವ ಮಂಟಿಪ, 
ಸಿದಿಗೆ 

ವಿಮಾನ ಹೊರು (ಬೆ: ಲಿಂಗೈಕ್ಯದಲ್ಲಿ 

ವಿಶ್ರಾಂತಿ ಪಡೆ 

ವಿರಿಂಚೆ: ಬ್ರಕ್ಕ್‌ | 

ವಿಸಂಚ: ಚಾಂಚಲ್ಯ, ದ್ರೋಹ 

ವಿಷ್ಣು (ಬೆ: ಸ. ಸಾತ್ತಿಕಗುಣಸಂಬಂಧ 


ವಿಷು ತತ್ತ, 1. ಸೆತ್ತ್ರಗುಣದಸಿತಿ. 
ಣ ವ ವ [- 
ii. ಆದಿಶಕ್ತಿಯ ಪ್ರತೀಕ. 
iv. ಸೂಕ್ಷ್ಮದೇಹ 
ವಿಹೆಂಗ: ಕ್ತಿ 


ವೆಜ್ಜ: ರಂಧ್ರ, ತೂತು 
[3 
ವೇದಪುರ (ಚೆ): ನಾದವೆಂಬ ಪಿಂಡ 
ವೇಧಿಸು: ಭೇದಿಸು, ನಾಟು, ತಾಕು 
ವೈಭೋಗ: ವೈಭವವನ್ನು ಅನುಭವಿಸುವಿಕೆ 
ವೃಕ್ಷನಿಲ್ಲದ ದಳ (ಬೆ: ದೇಹಭಾನವಿಲ್ಲದ 
ನಿರ್ದೇಹ 
ವೃಷಭ (ಬೆ: ಭಕ್ತಿಯೆಂಬ ಸುರಥೇನು 
ವೃಷಭ ಮುಟ್ಟದ ಹೆಯನು (ಬೆ): ಶಿವಶಕ್ತಿ 
ಸಂಗರಹಿತವಾಗಿರುವ ಭಕ್ತಿಯೆಂಬ ಸುರ 
ಡೇನುವಿನಿಂದಾಡ ವಿವೇಕನೆಂಬ ನವನೀತ 
ವ್ಯೃವಹರಣೆ: ಎಡೆಯಾಟ 
ವ್ಯ(ಬೆ)ನೆಹಾರಿ; ಜೀವ 
ಕಾಮನೆಂಬ ಜೀಟಿಗಾರೆ, 
ಶರಣ 


“(ee 
ವ್ಯಾಧ (W): 


ಕರಿಣಪದಕೋಶ 


ಶ 
ಶತಿ (ಬೆ: ಇಡಾನಾಡಿ, ಚಂದ್ರನಾಡಿ 
ಶತಿವದನೆ (ಬೆ): ಚಿತ್‌ಶಕ್ತಿ 
 ಶಶಿವಂಶ (ಬೆ: ಪರಮಶಾಂತಿ 
ಶಾಖಪಾಕ: ನಂಜಿಕೊಳ್ಳುವ ಮತ್ತು 
ಉಣ್ಣು ವ RS 
ಶಾಖೆ (ಬೆ: ಅನಾತ್ಮ ತತ್ವ ವಾಸನೆ 
ಶಿ (ಬೆ: ರುದ್ರ 
ಶಿಖರಿ: ಸಿಖರವುಳ್ಳದ್ದು, ಪರ್ವತ 
ಶಿಖಾಗ್ರ (ಬೆ: ಬ್ರಹ್ಮರಂಘ್ರದ ತೂರ್ಯೆ 
Be ಐ 
ಶಿತಾಳ (ಶೀತಾಳ, ಸೀತಾಳು: ತಣ್ಣ ನೆಯ 
ನೀರು 
ಶಿವದಾನ: ಮಜ್ಜಿಗೆ 
 ಶಿವದಾರ (ಬೆ): ಅನುಭಾವ 
ಶಿವಾಲಯೆ (ದೇಗುಲ) (ಬಿ: ಚಿತ್ರಿಂಡ 
ಶಿಶು: ಶಿಷ್ಯ, ಬಾಲಕ 
ಶಿಶು (ಬೆ: ಜೀವ, ಚೆಲ್ಲಿಂಗ, ಶರಣ 
ಶೂಢ್ಯೆ-ನಿಶ್ಲೂ ನ್ಯ (ಚಿ) ಜೀವ-ಪರಮರು 
ಶೂಲ (ಬೆ: ಶಿವಜ್ಞಾ pS 
ಶ್ರವ: (ಸಂ. ಶ್ರಮ): : ಸಾಧಕ, ಅಭ್ಯಾಸ 
ಶ್ರಾವಕ: ಜೈನಗೃಹೆಸ್ಸ್ನ 
ಶ್ರೀಶ್ಸೈಲದ ಉದಕ (ಬೆ: ಬ್ರಹ್ಮರಂಧ್ರದಲ್ಲಿ 


ರುವ 'ಹರಯಾಮೃ ತ 
ಶ್ಲೀಪ್ಮ: ಕಫ 
ಸೆ 


ಸಂಕಲೆ (ಶೈಂಖಲಿ): ಬಂಧನ, ಬೇಡಿ 

ಸಂಚೆ: ರಹಸ್ಯ. ಸಂಚಯೆ, ಗುಂ, ಕೂಟಿ, 
ಸಂಬಂಧ 

ಸಂಚಹ ತಲೆ (ಬೆ): ಸುಜ್ಞಾನ 


ಸ್ವಾನುಭಾವ 


೫೨೧ 


ಸಂಚದ ನೋಟ (ಬೆ: ಮೂಲ ಜ್ಞಾನ 
ಸ್ನ 

ಸಂಚ: ನಿರ್ವಹಣೆ, ಅಯ ವ್ಯವಸ್ಥೆ 

ಸಂಜೀನಿನಿಯ ಬೇರು (ಬೆ: ಮೂಲಜ್ಞಾಾನ 

ಸಂತ (ಸಂ. ಶಾಂತು: ಸರಿ, ಒಪ್ಪಿಗೆ 

ಸಂದ: ಪ್ರಸಿದ್ಧ, ಹೊಂದಿದ, ಮರಣಿಸಿದ 

ಸಂದಣಿ: ಗುಂಪು, ಹೊಂದಿಕೆ, ಸಡಗರ 

ಸಂದಳಿ (ಸಂದು-ಅಳಿ): ಸಂದಿಲ್ಲವಾಗು, 
ಒಂದಾಗು 

ಸಂದಿಕ್ಕು: ಹುರಿಮಾಡು 

ಪಾ ಕೂಡಿರು 

ಂದಿಲ್ಲದ ಕಾಲು (ಬೆ), ಸದಾಚಾರ ವರ್ತನೆ 


. ಬಿರುಕು, ಭೇದ, ಛಿದ್ರ 
ಸಂದುಹೋಗು: ಸಾಯು 


ಸಂಪುಟ: ಮುಚ್ಛಳವುಳ್ಳ ಪೆಟ್ಟಿಗೆ, ಮೇಳ 

ಸಂಬಳ ಗುಂಡು: ಪ್ರಯಾಣಕಾಲದ 
ಸಾಮಗ್ರಿಯೆ ಗಂಟು 

ಸಕೀಲ: ಮರ್ಮೆ, ರಹಸ, ಕಿೀಲದಿಂದ 


ಸ 

ಸತ್ತಿಗೆ (ಸೆಂ. ಛೆತ್ರಿಕಾ): ಕೊಡೆ 

ಸತ ತ್ರಕೋಳಿ ಎದ್ದುಕೂಗು (ಬೆ: ಪ್ರಣವ 
ನಾದ ಹೊರಹೊಮ್ಮು 

ಸತ್ತ ಮೃಗ: ದೇಹಭಾನವಳಿದು ಶಿವಭಾವ 

ಪಡೆದ ಜೀವ 

ಸತ್ಯ ಲೋಕದ ಅಗ್ಗ ವಣಿ (ಬೆ: ಬ್ರ ಹ್ಮ 
ರಂಧ್ರ y ಅಮ್ಮ ತರಸ 

ಸದಮದಗಜ, ಮದವೇರಿದ E 

ಸನ್ನ ಹಿತವಾಗು: ಕೂಡಿಕೊಂಡಿರು 

ಸನಿಯನ್ನೆ: ಶಫವಿಯಂತಹು 

ಸನುಮತ: ಸಮ್ಮಾ; ತ್ರ ಸಿದ್ಧಾ ಂತ 


#೨೨ 


ಸಬ (ಸಂ. ಶವ): ಹೆಣ 

ಸಬ (ಚೆ): ಸತ್‌, ಸತ್ತ 

ಸಮಯ: ಒಂದು ಮತವನ್ನು ಪರಿಪಾಲಿಸುವ 
ಜನರೆ ಗುಂಪು, ಪಂಗಡ, ಧರ್ಮ 

ಸಮವೇಧಿಸು: ಸಮರಸವಾಗು, ಕೂಡು 

ಸಮೆ: ಸವೆಸು, ತೇಯು 

ಸಯೆ: ಸ್ವಯಂ, ಸಮ, ನಿತ್ಯವಾದುದು 

ಸಯ (ಬಿ: ನಿತ್ಯವಾದ ಪರಬ್ರಹ್ಮ 

ಸಯೆದಾನ (ಬೆ): ನರಮಾನಂದ ಸರಮಾರ್ಥ 

ಸಯೆ(ಯಿ)ದಾನ: ಪಾಕ ಪದಾರ್ಥ, 


ಸರ್ಪ (ಚೆ): ೧. ಅಧಃ ಕುಂಡಲಿನಿ, 
ಮನಸ್ಸು ೨. ಶಿವಯೋಗಿಯೆ 
ಸಗುಣ ಬ್ರಹ್ಮದ ಮೂಲಕುಂಡಲಿ 

ಸರ್ಪನ ಹೇಳಿಗೆ (ಬೆ: ಆಧಾರಚಕ್ತ 

ಸರ್ಪಿಣಿ (ಬೆ: ಆಧಾರಶಕ್ತಿ 

ಸರೋವರ (ಬೆ: ಅಮೃ ತಸಾಗರ, ಮನಸ್ಸು 

ಸಲ್ಲು: ಬಳೆಕೆಗೆ ಬರು 

ಸಸಿ(ಬೆ): ಕಾಮವಿಕಾರ 

ಸಸಿನ: ಕ್ಷೇಮ, ಲೇಸು 

ಸಾರಕ್ಕೆ: ಸಮೀಪಕ್ಕೆ 

ಸಾರಾಯ: ಸಾರ, ತಿರುಳು, ತತ್ವ, ಉತ್ತ 
ಮಾಂಶ 

ಸಾಹಿತ್ಯ: ಸಂಬಂಧ 

ಸಿಂಗಿ: "ಶೈಂಗಿ? ಎಂಬ ನಿಷ, ವಿಷದ ಜಂತು 

ಸಿಂಹೆ (ಚೆ): ನಿರಹಂಕಾರ, ಸುಜ್ಞಾನ 


ಸಿಡಿಲ ಬಣ್ಣ ( ಬ್ರೆ: ಪರಾಶಕ್ಷಿಯ ಆವರಣ 


ಅಲ್ಲಮಪ್ರಭುದೇವರ ವಚನಸಂಪುಟ 


ಸಿಡಿಲು (ಬೆ: ಮಹಾಜ್ಞಾನಾಗ್ನಿ 
ಸಿತ: ಬಿಳಿದು, ಕರ್ಪುರ 
ಸಿನೆ: ಶೂನ್ಯ 
ಸಿರಿಶ್ಛೈಲ (ಚಿ: ಬ್ರಹ್ಮರಂಧ್ರ 
ಸೀರೆ (ಬೆ): ಕರ್ಮಪಾಶ 
ಸುತ್ತಲಿಲ್ಲದ ವ್ಯಾಧ (ಚಿ: ಭ್ರಾಂತವ್ಯಾಪಾರ 
ಅಳಿದ ಶರಣ 
ಸುಪ್ಪಾಣಿ: ಶುಭ್ರವಾದ ಮತ್ತು ಆಭರಣ 
ವಿಶೇಷ 
ಸುಮ್ಮಾನ (ಸುಮಾನ, ಸುಮನು): ಸುಖ, 
ಆನಂದಿತಮನ 
ಸುಯಿಧಾನ: ಪರಿಕರ, ಸಾಮಗ್ರಿ, 
ಶುದ್ಧಾಹಾರ, ಸುವಿಧಾನ 
ಸುರಪತಿಯೆ ಗಜ(ಬೆ): "ಸೋಹೆಂ' ಎಂಬ ಗಜ 
ಸುರಾಳ (ಬೆ): ಸಾಕಾರ, ಸಗುಣ, ಸಕಲ 
ಸುವರ್ಣ (ಬೆ: ಚಿತ್ರ ಕಾಶ 
ಸುವಿಧಾನವ ಮಾಡು: ಸಂರಕ್ಷಿಸು 
ಸುಷುಮ್ಮ ನಾಳದ ಸುಯಿಧಾನ: ಪಶ್ಚಿಮ 
ಯೋಗ 
ಸುಳಿಯೆಲಿಲ್ಲದ ಮೃಗ (ಬಿ: ಸಜ್ಜಿ (ವ 
ಸೂಕ್ಷ ನಾಳ (ಬೆ: ಸುಷುಮ್ದ ನಾಳ 
ಸೂಡು: ಧರಿಸು 
ಸೂನೆಗಾರ: ಕಟುಕ, ಕೊಲೆಗಡುಕ 
ಸೂಜ (ಬೆ: ೧. ಅನುಭವನೆಂಬ ಸೂಜಿ 
೨. ಶಿವಾನುಭವ ಸೂತ್ರವನ್ನು ಪವಣಿಸುವ 
ಮನ 
ಸೂರ್ಯೆ (ಚೆ): ಪಿಂಗಳನಾಡಿ, ಶಿವ, ಜ್ಞಾನಿ 
ಸೂಸಕ: ಹಣೆಗೆ ಧರಿಸುವ ಒಂದು ಆಭರಣ 
ಸೂಸಲ: ಕೊಬ್ಬರಿಯ ಹೆರಕಲ, ಎಳ್ಳ 
ಸೂಸಲ 
ಸೂಳೆ (ಬೆ: ಮಾಯೆ, ಚಿತ್‌ಶಕ್ತಿ 


 ಕಠಿಣಪದಕೋಶ 


ಸೆಜ್ಜೆ (ಬೆ: ಮನ, ತನುನೆಂಬ ಸೆಜ್ಜೆ 
ಸೆಜ್ಜೆ (ಸಂ. ಶಯ್ಯಾ): ಲಿಂಗದ ಕರಡಿಗೆ 
ಸೆಣಸು: ಹೋರಾಡು, ಮತ್ತರಿಸು 
ಸೆಟ್ಟ (ಬೆ): ಶರಣ 
ಸೆರಗು (ಬೆ: ಪೂರ್ವಾಚಾರ 
ಸೇದೆಯ ಬಾವಿ (ಬೆ); ಸಂಸಾರ ವಿಷಯ 
ರಸವುಳ್ಳ ನಾಳಂಗಳು 
| ಸೈವೆರಗಾಗು: ಬೆರಗಾಗು, ತಲ್ಲೀನವಾಗು 
* ಸೊಪ್ಪಡಗು: ಶಾಂತವಾಗಿರು, ಲವಲವಿಕೆ 
ಯಿಂದಿರು 
ಸೊಪ್ಪಳಿ: ವಿನೀತವಾಗು; ಆಸರಳಿ, ಸೊರಗು 
ಸೊಮ್ಮು: ಸ್ವತ್ತು , ಒಡವೆ 
ಸೊಲ್ಲು: ಮಾತು 
ಸೋಮ: ೧. ಇಡಾನಾಡಿ ೨. ಶಕ್ತಿ 
ಸೋರುಮುಡಿ: ಉದ್ದವಾಗಿ ಜೋತು ಬಿದ್ದ 
ಹೆಳಲು 
ಸೋರುಮುಡಿಯಾಕೆ (ಬೆ): ಚಿತ್‌ಶಕ್ತಿ 
ಸೋರೆ: ವಿಷದ ಕುಂಬಳಕಾಯಿ 
ಸೋವು: ಅಟ್ಟು, ಓಡಿಸು 
ಸ್ಥ ಲವಿಡು: ನಿಲವನ್ನು ಅರಿ, ನಿರ್ದೇಶಿಸು, 
ಸೀಮಿತಗೊಳಿಸು 
ಸ್ಥಲನಿಡು (ಬೆ): ಗುರುತಿಸು, ತಿಳಿ 
ಸ್ವರ ಹುಳ್ಳಿ (ಬೆ; ಎಬ್ಬಿಸಿದ ಪ್ರಾಣವಾಯು 
ಸ್ವಯ: "ಸ್ವಯಂ? ತಾನು, "ಶಿಪನೋಹೆಂ' 
ಭಾವ 
ಸ್ವಯಲಿಂಗ: ತಾನೇ ಲಿಂಗಸ್ಪ್ರರೂಪವಾದವ 
ಸ್ವಯವಾಗು: ಸಾಧ್ಯವಾಗು 
ಸ್ವರ: ಪ್ರಾಣತತ್ತ್ವ, ಪರಶಿವತತ್ವ 
ಸ್ವರವ ಹಿಡಿ: ಪ್ರಾಣವಾಯುವನ್ನು 
ನಿಶೋಧಿಸು, ಪ್ರಾಣಾಯಾಮ ಮಾಡು 


೫೨೩ 


ಸ್ಥಾಣು: ಕೊರಡು, ಶಿವ, ಗಿಡದ ಬೊಡ್ಡೆ 
ಸ್ವಾಯತ: ತನ್ನೆದಾಗಿ ಬಂದ, ಸಾಕ್ಟಾತ್ಕಾರ 


ವಾದ, ಅಳವಟ್ಟ 
ಹ ‘ 
ಹೆಂಜರ (ಬೆ): ೧. ಆಕಾಶ ೨. ಚಿದ್ದಿಂದುನಿನ 
ಅರಿವು 


ಹೆಂದರ (ಚಿ: ಜ್ಲೇಯನವನೆಂಬ ಅತೀತಸಾನ 
ಹೆಂದೆ: ಹೇಡಿ 14 ¥ 
ಹಗರಣ: ಇಂದ್ರಜಾಲ, ವ್ಯರ್ಥಮಾತು, 
ಬಡಬಡಿಕೆ 
ಹಗಿನ (ಬೆ): ದೇಹದಲ್ಲಿ ಹುಟ್ಟುವ ಸಂಸಾರ 
ರಸ 
ಹತ್ತು (ಬೆ: ೧. ದಶವಾಯು ೨. ದೆಶನಾಳೆ 
೩. ದಶೇಂದ್ರಿಯೆ ೪. ದಶ ವಿಷಯ 
ಹೆತ್ತುಕಾಯಿ (ಬೆ: ಮೂಲಪ್ರಕೃತಿಯ 
ದಶಗುಣಗಳು 
ಹೆತ್ತುಕೇರಿ (ಬೆ): ದಶನಾಳ 
ಹತ್ತು ಬಣ್ಣ (ಬೆ): ದಶನಾಯೆ 
ಹತ್ತು ಬಣ್ಣದ ಗಿಡ (ಬೆ: ದಶವಾಯು 
ಗಳಿಂದ ಬದ್ಧ ವಾದ ದೇಹ 
ಹತ್ತು ಲೋಕ (ಬೆ): ದಶವಾಯುಗಳು 
ಹತ್ತು ಶಾಖೆ (ಬೆ: ದಶನಾಳಗಳು 
ಹದಿನಾರು (ಬೆ): ಚಿದಂಶಕ 
ಹದಿನಾಲ್ಕು ಬಾಯಿ ( ಬೆ: ಹದಿನಾಲ್ಕು 


ಇಂದ್ರಿಯಗಳು 
ಹದಿನೆಂಟು ಸ್ಕಾ ನದ ಕೀಲ (ಬೆ: ಪ್ರಾಣ 
ವಾಯು 


ಹೆದ್ದು (ಚಿ: ಪರಮಹಂಸ, ಪರಮಾತ್ಮ 
ಹೆಯನಾಗು: ಹಾಲುಕೊಡು 
ಹೆರಿ: ಓಡು, ಚಲಿಸು, ಮುಗಿ, ಸಾಧ್ಯವಾಗಃ 


೫೨೪ 


ಹೆರಿಗೋಲು (ಚೆ): ದೇಹೆ 
ಹೆರಿಗೋಲನೇರುವರು (ಬೆ: ಸಕಲ 
 ಕೆರಣಂಗಳು 
ರಿನುಡಿ: ಸಂಭ್ರಮದ ಮಾತು, ವಾಗ್ದೆರಿ 
ಹರಿಯೆ ಬಾಯೆ ಹಾಲು (ಬಿ): ಬ್ರಹ್ಮೆರಂಧ್ರ 
ದಲ್ಲಿಯ ಶಿವಾಮೃತ 
ಇರವರಿ: ತಿರುಗಾಡು 
ಸೆರಿವಾಣ: ತಟ್ಟಿ, ತಳಿಗೆ 
ಹೆರಿಹನ್ನಿ ಕೋಟ: ಒಟ್ಟು ಹೆನ್ನೆರಡುಕೋಟ 
ಹರು: ಹೆರವು, ವಿಸ್ತಾರ 
ಹರಿಹಂಚುಮಾಡು:  ಚಲ್ಲಾಸಿಲ್ಲಿ ಮಾಡು 
ಹಕೆ: ಚದರು, ತಮಟಿ, ಹಲಗೆ 
ಹೆಲವು. ಫಲ (ಬೆ): .ಇಂದ್ರಿಯಂಗಳು 
ಹೆಲ್ಲಣ (ಸಂ. ಪಲ್ಕಯನು): ಜೀನು, ಥಡಿ 
ಹಲ್ಲಣ (ಬೆ): ದೇಹಭಾರ 
ಹೆವಣು: ಅಳತೆ, ಹದ 
ಹೆಸಿಯ ಬಿಸಿಲು (ಬೆ: ಜ್ಞಾನಾಮೃತ ಪ್ರಭೆ 
ಹೆಸು (ಬೆ): ಜೀವನನೆಂಬ ಪಶು 
ಹಸೆ (ಬೆ: ಸದಾಚಾರ ಸತ್ಟಿ $ಯೆಯೆಂಬ 
ಆಧಾರಸ್ಥ ಲ 
ಹಳೆಕಾಲದ ಪುರುಷ (ಬೆ): ಶರಣ 
ಹಳ್ಳೆ (ಜೆ': ಸಂಸಾರನೆಂಬ ಪ್ರವಾಹೆ 
ಹಾಲು (ಹೆಯನ) ಕರೆಯಬಲ್ಲವ (ಚಿ): 
ಶಿವಯೋ(ಗಿ 
ಹಾಸು: ಹಾಸಿಗೆ 
ಹಾಳು: ಭೂಮಿ, ಹೊಲ 
ಹಿಮಪುರ (ಬೆ): ಶಾಂತಿರೂಸವಾದ ಕಲಾ 
ನಿಂಡ 
ಹೆಂಡನೆ ಮಾಡು: ನೇಷಾಡಂಬರೆ ಮಾಡು 
ಹೆಗುಳು: ಬೊಕ್ಕೆ, ಗುಳ್ಳೆ 
ಹುಟ್ಟಡಗಿದ (ಬೆ: ಜನೆನವಿರಹಿತ ಶಿವಜ್ಞಾನ 


ಅಲ್ಲಮಪ್ರಭುದೇವರ ವಚನಸಂಪುಟ 


ಹುಟ್ಟು (ಬಿ: ೧. ನಿವೃತ್ತಿ ಮಾರ್ಗ 
ವಿ. ಜನ್ಮ ಕರ್ಮ 
ಹುಟ್ಟು ಬಂಜೆಯೆ ಮಗ (ಬೆ: ಆತ್ಮ 
ಹುತ್ತ (ಬಿ: ಬ್ರಹ್ಮರಂಧ್ರ 
ಹುದುಗು: ಅಡಗು, ಗೌಪ್ಯವಾಗಿರು 
ಹುಯ್ಯಲು: ಬೊಬ್ಬೆ, ಮೊರೆ 
ಹೆಲ್ಲೆ (ಬೆ: ಜೀವ, ಮಾಯೆಯೆಂಬ ಹರಿಣಿ 
ಹುಳ್ಳಿ: ಎರವಲು, ಸಜಿ 
ಹುಳ್ಳಿ (ಬೆ: ಜೀವ 
ಹೊದಂಬುಲ: ಮದುವೆ ಸಂದರ್ಭದಲ್ಲಿ 
ನಡೆಯುವ ವೀಳ್ಯ ಹಂಚುವ ಕಾರ್ಯ 
ಹೊಸು: ಹೆಚ್ಚು, ಸವರು, ತೊಡೆ 
ಹೊಳೆದ ಹುಣ್ಣು (ಬೆ: ಮಾಯಾಯೋನಿ 
ಎಂಬ ಭನರೋಗ 
ಹೆಂಗೂಸು (ಬೆ: ಮಾಯೆ 
ಹೆಂಡತಿ (ಬೆ): ಶಿಷ್ಯ, ಬೇಹಧರ್ಮ, ಶರಣ 
ಹೆಡತಲೆ: ತೆಲೆಯ ಹಿಂಭಾಗ 
ಹೆಣನುಂಡುಹೋಗು: ಹಾಳಾಗು, ನಾಶ 
ವಾಗು 
ಹೆಣಹೋಗು: ಸಾವು ಒದಗು, ಹೆಣ ಎತ್ತು 
ಹೆತ್ತತಾಯಿ (ಬಿ: ಚಿತ್‌ಶಕ್ತಿ 
ಹೆರಿಗೆ: ಹಿಂಪೆಸರಿ 
ಹೆರಸಾರು: ಹಿಂದಕ್ಕೆ ಹೋಗು 
ಹೆರೆಹಿಂಗು: ನಾಶವಾಗು 
ಹೆಳವ (ಬೆ: ಶರಣ 
ಹೆಡೆ (ಬೆ); ಬ್ರಹ್ಮೆರೆಂಥ್ರ 
ಹೆಬ್ಬಾಗಿಲು (ಬೆ): ಸಂಸಾರಮಾರ್ಗ 
ಹೇಮಾದ್ರಿ: ಬಂಗಾರದ ಬೆಟ್ಟ 
ಹೇಳಿಗೆ: ಹಾವಿನೆ ಬುಟ್ಟ, ಬುಟ್ಟಿ 
ಹೇಳಿಗೆ (ಬಿ): ಸಂಕಲ್ಪನೆಂಬ ಬಟ್ಟಿ 
ಹೊಗಳತೆ: ಹೊಗಳಿಕೆ 


ಕರಿಣಪದಕೋಶ 


ಹೊಟ್ಟು ಜಾಲ (ಬೆ): ದೇಹಭಾವ 

ಹೊಡಕಟ್ಟು: ತಡೆ 

ಹೊಡನಡು (ಸೊಡಮಡು): ನಮಸ್ಕರಿಸು 

ಹೊಡೆಗಿಚ್ಚು: ಹೊಡೆಯುವ ಬೆಂಕಿ 

ಹೊತ್ತಾರೆ: ಬೆಳಗು, ಮುಂಜಾನೆ 

ಹೊದಕುಳಿ: ಸಂತಾಸ, ದುಃಖ, ನೋವು 

ಹೊದ್ದು : ಹೊಂದು, ಸಮೀಸಿಸು, 
ಆಶ್ರಯಿಸು, ಮುಟ್ಟು, ಆಸಕ್ಕಿದೋರು 

ಹೊಂದು: ಸಾಯು 

ಹೊನ್ನು < ಚಿನ್ನದ ನಾಣ್ಯ, ಬಂಗಾರ 

ಹೊರಜೆ: ಹೆಗ್ಗೆ 

ಹೊರೆ: ಸಮೀಸ, ಭಾರ, ಕಾಪಾಡು, 

ಮೋಸ, ದೋಷ 
ಹೊಲು: ದಾರಿ, ರೀತಿ 


೫೨೫ 


ಹೊಲಿಗೆ (ಬೆ): ಮಿಥ್ಯಾಭಾವದ ಹೊಲಿಗೆ 

ಹೊಲೆಗೇರಿ (ಬೆ): ತನು 

ಹೊಸತಡು: ಬಲಿಕೊಡು, ರೆಂಗುಮಿಶ್ರಿತ 
ಆಹಾರವನ್ನ ರ್ನಿಸು 

ಹೊಸೆ: ಕಡೆ, ಮಧಿಸು 

ಹೊಳ್ಳಾಗು: ಬರಿದಾಗು, ವ್ಯರ್ಥವಾಗು 

ಹೋತ; ಹೋಲಿಕೆಯಾದ 

ಹೋಮಾತು: ಅಲ್ಲದಮಾತು 

ಹೋಯಿತ್ತೆ: ಹೋದುಜಿ 

ಹೋರಟಿ: ಹೋರಾಟ 

ಹೋರು: ಹೋರಾಡು, ಬಿರುಕು ಗುದ್ದು 

ಹೋಹ ಬಟ್ಟಿ (ಬೆ: ಮೋಕ್ತಮಾರ್ಗ 

ಹೃದಯಕಂದ (ಬ್ರ: ಮೂಲಾಹಂಕಾರ 


ವಚನಗಳ ಅಕಾರಾದಿ 
(ಅಂಕಿ ವಚನದ ಸಂಖ್ಯೆಯನ್ನು ಸೂಚಿಸುತ್ತದೆ) 


ಅ ಅಗ್ನಿ ಮುಟ್ಟದುದುವೊ ೨೭೦ 


ಅಂಗಜೀನಿಗಳೆಲ್ಲ ಅಶನಕ್ಕೆ ನೆಕದು ೩೫೬ ಅಗಿ ಯೆ ಒಡಲೊಳಗೊಬ್ಬ ೩೨.೨ 
ಅಂಗದ ಕಳೆಯಲೊಂದು ಲಿಂಗವ ೧೮೩ ಅಗ್ನಿಯ ಸುಡುವಲ್ಲಿ ಉದಕವ ೨೨೯ 
ಅಂಗದ ಕೊನೆಯ ಮೇಲಣ ಕೋಡಗ ೩೧ ಅಗ್ನಿಸ್ತಂಭದ ರಕ್ಷೆಯಿದ್ದು ೧೨೧ 
ಅಂಗದ ಧರೆಯ ಮೇಲೆ ಮೂರು ೬೧೮ ಅಫಘಟತ ಘಟತನೆ ೪೯೮ 
ಅಂಗದ ಮೇಲೆ ಲಿಂಗ ಲಿಂಗದ ಮೇಲೆ ೩೧೦ ಅಚಲ ಸಿಂಹಾಸನವನಿಕ್ಕಿ ೧೯೬ 
ಅಂಗದ ಮೇಲೆ ಲಿಂಗವರತು ೩೦೮ ಅಚ್ಚ ಪ್ರಸಾದಿ ಅಚ್ಚ ಪ್ರಸಾದಿ ೧೬೯ 
ಅಂಗದ ಮೇಲೆ ಲಿಂಗ ಸಂಬಂಧ ೪೧೦ ಅಜ್ಞಾನವೆಂಬ ತೊಟ್ಟಲೊಳಗೆ ೪೬೦ 
ಅಂಗದಲ್ಲಿ ಮಾಡುವ ಸುಖ ೨೦೪ ಅಜ್ಞಾನಿಯಾದವಂಗೆ ಅರಿವು ೫೧೮ 
ಅಂಗದೊಳಗಣ ಸನಿ ಸಂಗದೊಳಗಣ ೬೯೩ ಅಟ್ಟತ್ತೊ ಂದು ಓಡಿತ್ತೊಂದು ೫೪ 
ಅಂಗಲಿಂಗದಲ್ಲಿ ತರಹರವಾಗಿ ೫೪೦ ಅಟ್ಟ ಮುಟ್ಟಲಿಲ್ಲ ೬೮೫ 
ಅಂಗನಿಲ್ಲಾಗಿ ಅನ್ಯಸೆಂಗನಿಲ್ಲ ೩೦೩ ಅಡವಿಯೆಲೊಂದು ಮನೆಯೆಮಾಡಿ ೨೨೦ 
ಅಂಗೈಯೊಳಗಣ ನಾರಿವಾಳೆದ ಸಸಿ ೬೭೧ ಅಡನಿಯೊಳಗೆ ಕಳರು ೩೩ 
ಅಂಗೈೈಯೊಳಗಣ ಸಿಂಹಾಸನ ೫೯೮ ಅಡಿಗಡಿಗೆ ತೊಳೆದು ಕುಡಿವಡೆ ೫.೨೦ 
ಅಂಡಜನೆಂಬ ತತ್ತಿಯೊಡೆದು ೧೩  ಅಣೋರಣೀಯಾನ್‌ ಮಹತೋ ೭೭ 
ಅಂತರಂಗದಲ್ಲಿ ಭನಿಯ ೪೧೪ ಅತಿರಥಸಮರಥರೆನಿಪ ೫೪ 
ಅಂತರಂಗ ಸನ್ನ ಹಿತ ಬಹಿರಂಗ ೩೦೭ ಅತ್ತೆಲಿತ್ತಲು ಕಾಣಲಿಲ್ಲ ೫೦೪ 
ಅಂಬರದೊಳಗೊಂದು ಅಡವಿ ೩೧೯ ಅದು ತನೆಂಬ ಪಿಶಾಚಿ ೧೫೦ 
ಅಂಬರವಿಲ್ಲದ ಮೇರು ೫೭೬ ಇಕಿ ತನ ಕರಸ ಲಜೊಳಗೆ ೫೯೭ 
ಅಂಬುಧಿ ಉರಿಯಿತ್ತು ೨೪೯ ಅತೆ ಪತೆವ ನುಡಿದು ಅಹೆಂಕಾರಿಯಾಜಿ ೮೫ 
ಅಕ್ಕಟಾಜೀವನ ತ್ರಿವಿಧನೆ ೧೪೧ ಅನಲನಂರಣ್ಯದೊಳಗೆದ್ದಲ್ಲಿ ೧೫೧ 
ಅಕ್ಷರದಲಭ್ಯಾಸವ ಮಾಡಿ ೬೪೨ ಅನಾದಿಯ ಭ್ರೂ ಮಧ್ಯದಲ್ಲಿ ರ್ತ 
ಅಕ್ಷರವ ಬಲ್ಲೆನೆಂದು ಅಹೆಂಕಾರ ೬೯ ಅನುಭಾವದಿಂದ ಹುಟ್ಟಿತ್ತು ಲಿೀಗೆ ೫೬೭ 
ಅಗಮ್ಯ ಅಗೋಚರನೆನಿಸಿಕೊಂಡು ೨೧೩ ಅನ್ಯರಜವ ಸೋಂದೆ ೧೬ 
ಅಗ್ಯವಣಿ, ಪತ್ರೆ, ಢೂನ ದೀಪ ೧೧೮ ಅಪರಿಮಿತ ಕತ್ತಲೆಯೊಳಗೆ ೪೯೯ 
ಅಗ್ನಿಗೆ ತಂಪುಂಟಿ? ವಿಷಕ್ಕೆ ೧೩೪ ಅಪ್ಪುನಿನ ಬಾಯಿಗೆ ತುಪ್ಪದ ಘಟ ೨೬೨ 


ಅಗ್ನಿ ಮುಟ್ಟಲು ತೃಣ ಭಸ್ಮ 3೬೮ ಅಮರದ ಹೆಣಲಬನನಿಯೆಜೆ ೫. 


ವಚನಗಳ ಆಕಾರಾದಿ 


ಅಮರಾವತಿಯ ಪಟ್ಟಣ 


| ಅಮೃ ತಸ ಗರಜೊಳಗಿರ್ದು 


ಅಯ್ಯಾ ನೀನು ನಿರಾಳ ನಿರ್ಮಾಯ 


ies A 


ಅಮೃತ ಸೇವನೆಯೆ ಮಾಡಿ 
ಅಯ್ಯಾ ಜಲಕೂರ್ಮಗಜ 


ಅಯ್ಯಾ ನೀನೆನಗೆ ಗುರುವಪ್ಪಡೆ 
ಅರಗಿನ ದೇಗುಲದಲ್ಲಿ ಒಂದು ಉರಿ 
ಅರಗಿನ ಪುತ್ನ ಳಿಯನುರಿ ಕೊಂಡಡೆ 
ಅರಸಲಿಲ್ಲದ ಘನವ 

ಅರಳಿಯ ಮರದ ಮೇಲೆ 
ಅರಿದರಿದು ಅರಿವು ಬಂಜೆ 
ಅರಿದರಿದು ಅರಿವು ಬರುಡೊರೆ 
ಅರಿದು ನೆನೆಯಲಿಲ್ಲ 
ಅರಿದೆನೆಬುದು ತಾ ಬಯಲು 
ಅರಿಡೆವರಿಡೆವೆಂಬಿರಿ 


 ಅರಿಜಿಹೆನರಿಜಿಹೆನೆಂದಜಿ 


ಅರಿಯದಂತಿರಲೊಲ್ಲದಿ 
ಅರಿವರತು ಬೆರಗು ಹತ್ತಿತ್ತು 
ಅರಿವಿನ ಕುರುಹಿದೇನೊ 
ಅರಿವಿನ ಬಲದಿಂದ ಕೆಲಬರು 
ಅರಿವಿನಲ್ಲಿ ಉದಯಿಸಿ 
ಅರಿವಿನೊಳಗೊಂದು ಮರವೆ 


ಅರಿವು ಅರಿವು ಎನುತ್ತಿ ವರಿ 


೫ಲ೨ 
೪೭೫ 


ಅರುವೆಯೆನು ಒಂದು ವರಳೆ ಕೊಂಡರೆ ೬೭೨ 


ಅರೆಯ ಮೇಲಣ ಹುಲಿಗೆ 
ಅರ್ಕನ ಅದ್ಭು ತದಲ್ಲಿ 
ಅಲ್ಪಜ್ಞಾನಿಪ್ರಕೃತಿ್ಯಭಾಸ 
ಅವಿರಳವಿಟನ ಮುದುನೆಗೆ 


pe 
4 ಅಷ್ಟದಳ ಕಮಲದ ಮೇಲಿಸ್ರ 


ಅಸ್ಟ್ಯಾಂಗ ಯೋಗದಲ್ಲಿ 
ಅಸ್ಸಿ ಗೆ ಚರ್ಮವಾಧಾರವಾಗಿ 


೫೫೭ 
೧೯.೨ 
೬೬೩ 
೬.೨೮ 
೧೪.೨ 
ಎ೫೭ 


೧0 


ಅಹಂಕಾರವನೇ ಮರೆದು 
ಅಳವರಿಯದ ಭಾಸೆ 


ಆ 
ಆಕಾರ ನಿರಾಕಾರವೆಂಬೆರಡೂ 
ಆಕಾಶದ ಬೀಜ ಅಗ್ಡಿಯಲೊದಗಿ 
ಆಕಾಶವ ಕಪ್ಪ ನುಂಗಿದ 
ಆಕಾಶವ ನುಂಗಿದ ಸರ್ಪನ 
ಆಗದಂತೆ ಆದೆನು 
ಆಗಮಪುರುಷರಿರಾ ನಿಮ್ಮ 
ಆಗ ಹುಟ, ಬೇಗ ಸಾವ 
ಆಚಾರವರಿಯೆದೆ ವಿಭವ 
ಆಡಂಬರದೊಳೆಗಾಡಂಬರ 
ಆಡಾಡ ಬಂದ ಕೋಡಗ 
ಆಡುತಾಡುತ ಬಂದ ಕೋಡಗ 
ಆಡು ಮಂದರಗಿರಿಯೆ ಕೋಡು 
ಆದಿ ಅನಾದಿ ಒಂದಾದಂದು 


೩೦೯ 


ಆದಿ ಆಧಾರವಿಲ್ಲದಂದು ಹೆಮ್ಮು ಬಿಮ್ಮು ೫ 


ಆದಿ ತ್ರೆ ಯುಗದಲ್ಲಿ ದೇವ 
ಆದಿಪುರ ವೇದಪುರ ಹೇಮಸುರ 
ಆದಿಯನರಿಯರು ಅನಾದಿಯ 
ಆದಿಯ ಮುಟ್ಟ ಬಂದ ಶರಣ 
ಆದಿಯಲ್ಲಿ ಬಸವಣ್ಣ ನುತೃತ್ಯವಾದ 
ಆದಿಯಲ್ಲಿ ಶಿವದಾರವ ಕಂಡೆ 


ಆದಿಯ ಶರಣನೊಬ್ಬನ ಮದುವೆಯ 


ಆದಿಯಾಧಾರ ತನುಗುಣ 
ಆದಿಯಾಧಾರ ಉಳ್ಳನ್ನಕ್ಕು 
ಆದ್ಯರಲ್ಲಿ ವೇದ್ಯರಲ್ಲಿ 

ಆಧಾರದಲ್ಲಿ ಅಭವನು ಸ್ವಾಯತ 
ಆಧಾರದಲ್ಲಿ ಬ್ರಹ್ಮ ಸ್ವಾಯತ 


೮ 


ಆಧಾರಲಿಂಗ ಕುಂಡಲಿನಿಡಿದು 


೫ಗಿಂ 


೫೨೮ 


ಆಧಾರ ಲಿಂಗ ನಾಭಿ ಹೃದೆಯ 
ಆಧಾರ ಸ್ವಾಧಿಷ್ಠಾನ ಮಣಿಪೂರಕ 
ಆಧಿ ಇಲ್ಲ ಬ್ರದಿದ್ದ ಡೆ ಲಿಂಗಪ್ರ ಸಾದಿ 
ಆನು ನೀನೆಂಬುದು ತಾನಿಲ್ಲ 
ಆನೆಯ ಹೆಣ ಬಿದ್ದಡೆ 
ಆ ಮಾತು ಈ ಮಾತು 
ಆಯೆತವಾಯಿತ್ತು ಅನುಭಾವ 
ಆಯಿತ್ತೆ ಉದಯಮಾನ 
ಆರಕ್ಸೆಯ ಸಿರಿಗೆ ಆರಕ್ಕೆ ಚಿಂತಿಸು 
ಆರು ಬಣ್ಣ ವ ಮೃಗನು 
ಆರೂ ಇಲ್ಲದ ಅರಣ್ಯದೊಳೆಗೆ 
ಆಸನಬಂಧನರು ಸುಮ್ಮನಿರರು 
RRS. ಬೀಸರವಾಯಿತ್ತು 
ನೆಗೆ ಸತ್ತುದು ಕೋಟ 
ಆಸೆಯೆ ವೇಷವ ದರಿಸಿ 
ಆಸೆಯೆಂಬ ಕೂಸೆನೆತ್ತಲು 
ಆಸೆಯೆಂಬ ಶೂಲದ ಮೇಲೆ 
ಆಳುದ್ದಿಯದೊಂದು ಬಾನಿ 


ಣಿ ಈ 
ಜ್ರಂನು ಸಾನ ಹೆಂಡತಿಗೆ 
ಇದ್ದುದ ಹೇಳಲ್ಲಿಲ್ಲ 


೪೪ 
ಹ್ಹ್ಜ೬ 


PE ; SU « 
ಹತ್ರ ತತ್ತ ವ ಹೆತ್ತೆಂಬ ದ್ದಾರೆ ೫೬ 
ಇಸತ್ತ್ಮೈ ಮೆ ತಲೆಯೊಳಗೆ ಏಳು ಮೊಲೆ'೧ಿ೭ 


ಇನುಳೆ ನುಂಗಿತ್ತು ಇರೆಳಿಲ್ಲ 
ಇರುಳಿನ ಮುಖಜೊಳೊಂದು 
ಇರುಳಿನ ಸಂಗವ 

ಇಮೆಳೊಂದು ಮುಖ ಹಗೆಲೊಂದು 
ಇಲ್ಲನೆಯ ಮೇಲೊಂದು ಉಂಟೆಂಬ 
ಇಷ್ಟಲಿಂಗಕ್ಕೆ ರೂಸನರ್ಪಿಸಿ 

ಇಷ್ಟಾ ಲಿಂಗವ ತೋರಿ ಮೃುಷ್ಟಾನ್ಸವ 


ಅಲ್ಲಮಪ್ರಭುದೇವರ ವಚನಸೆಂಪುಟ 


ಇಸ್ಸಲಿಂಗವನು ಪ್ರಾಣಲಿಂಗನೆಂಬ 
ಇಸಲೋಕ ಪರಲೋಕ ತಾನಿದ್ದಲ್ಲಿ 
ಈತ್ಸೈೆದು ತಲೆಯೆ ಸರಿದು 

ಈಶ್ವರ ನುಡಿದ ನುಡಿಯೆನರಿ 

ಉ, ಊ 


ಉಂಡದೀನೋ ಉಣದಜಿ ಇರ್ದಡೇನೊ ೫೭೫ 


ಉಂಡಿನುಟ್ಟಿನೆಂಬ ಸಂದೇಹ 
ಉಂಜೆಹೆನೆಂದಡೆ ಕಂಜೆಹೆನೆಂದಡೆ 
ಉಗುಳನುಂಗಿ ಹಸಿವ ಕಳೆದು 
ಉಚ್ಛೆಯ ಜಾಗಿನೆ ಬಚ್ಚಲ 


ಉತ್ತರಾಪಥದ ಮೇಣಿ ಮೇಘವರ್ಷ ೨ 


ಉದಕದ ಕ್ಫೈ ಫಾಲು ಮುರಿದು 
ಉದಕದಲುತ್ತ ತವಾದ ಶತಪತ್ರ 
ಉದಕದೊಳಗೆ ಕಚ್ಚು ಹುಟ್ಟಿ 
ಉದಕ ಮೂರುತಿಯಾಗಿ ಉದಯೆ 
ಉದಯೆಮುಖದಲ್ಲಿ 
ಉದಯವಾಯಿತ್ತ ಕಂಡು 
ಉಪಚಾರದ ಗುರುಲಿಂಗ 

ಉಪಮೆ ಉಪಮಿಸಲರಿಯಜಿ 
ಉಪಾಧಿಕ ಮನನು ಉಪಾಧಿರೆಹಿತ 


೧೧೭ 
೩೨ 
೬೦೨ 
೬೬೯ 


ಉರವಣಿಸುವ ಮನ ಮುಟಿ ವನ್ನ ಬರೆ ೬೦ 


ಉರಿಗೆ ಉರಿಯೆನೇ ತೋರುತಿನ್ನು" 
ಉರಿವ ಕಿಚ್ಚಿನೊಳೆಗೆ ಹಾಯ್ಕಿದಡೆ 
ಉಲಿವೆ ಉಯ್ಯೆಲೆಯೆ ಹೆರಿದು 
ಉಲಿವ ಮರದ ಪಕ್ತಿಯೆಂತೆ 
ಉಲುಹಿನೆ ವೃಕ್ಷದ ನೆಳೆಲಡಿ 
ಊಶಕ್ಕಿ ಊರಿಣ್ನೆ 

ಊರಿದ ಜೇಳಿನ "ಏರದ 
ಊರಿ Pe ಕಣ್ಣ ಕಾಡು 
ಊರೆ ಹೊರೆನೊ ಗೊಂದು ದೀಗುಲ 
ಊರೊಳಗಣ ಕಚ್ಚು ಕಾನನದಲ್ಲಿ 


೧೪೯ 


ವಟನಗಳೆ ಅಕಾರಾದಿ 


ಊರೊಳಗೊಬ್ಬ ದೇವ ೫೨೫ 
ಎ ಏ್ಯಐ 

ಎಂಬತ್ತು ಕೋಟ ವಚನ ೬೨೭ 
ಎಂಬತ್ತು ನಾಲ್ಕುಲಕ್ಷ ಒಟ್ಟಿ ೬೮೧ 
ಎಣ್ಣೆ ಬತ್ತಿ ಪ್ರಣತೆ ಕೂಡಿ ೫2 


ಎಣ್ಣೆ ಬೇಕೆ ಬತ್ತಿ ಬೇಕೆ 
ಎತ್ತಣ ಮಾಮರ ಉತ್ತಣ ಕೋಗಿಲೆ 
ಎನಗೊಂದು ಲಿಂಗ ನಿನಗೊಂದು ಲಿಂಗ ೨೦೭ 


ಎನ್ನ ಕಂಗಳೊಳಗಣ ರೂಹಿಂಗೆ ೬೦೧ 
ಎನ್ನೆ ನಾನರಿಯೆದಂದು ೧೦ 
ವನ್ನ ಮನದ ಕೊನೆಯೇ ಮೊನೆ ೨೦೫ 
ಎನ್ನೆಲ್ಲಿ ನಾನು ದೃಷ್ಟ್ರವೆಂದಡೆ ೩೬೭ 
ಎನ್ನಲ್ಲಿ ನಾನು ನಿಜವಾಗಿ ೪೨೭ 

೬೧೨೫ 


ಎರಡೆಂಬರೆಯ್ಯಾ ಕರಣದ ಕಂಗಳಲ್ಲಿ 
ಎಲ್ಲ ಎಲ್ಲವನರಿಯೆಬಹುದು ೫೦೨ 


' ಎಸೆಯದಿರು ಎಸೆಯದಿರು ಕಾಮಾ ೧೪೭ 

ಏಕಂ ಏಕವಾದ ವಸ್ತು ೬೫೪ 
ಏನೆಂದರಿಯೆರು ಎಂತೆಂದರಿಯರು ೩೪೫ 
ಏನೆಂದರಿಯೆರು........ಬರುಮಾತಿನ ೪೮೫ 

: ಏಳು ತಾಳದ ಮೇಲೆ ೨೮೭ 
ಐದು ಬಣ್ಣ ದ ಗಿಡುನಿಂಗೆ ೨೪.೨ 
ಐದು ಮುಖದ ಅಂಗನೆಗೆ ೭೦ 
ಐದು ಸರ್ಸ್ಷಂಗಳಿಗೆ: ತನುನೊಂದು ೭೪ 
ಐವರ ಸಂಘದಿಂದ ಬಂಜೆ ರ್ಷ೯೭ 
ಒ ಓಣ 
ಒಂದರ ಮೋರೆಯನೊಂದು ಮೂಸಿ ೩೧೮ 
ಒಂದು ಇಲ್ಲದ ಬಿಂದುವ ೪೫೭ 
ಒಂದೆ ಹೊ ಒಂಜಿ ಅಗ್ಗ ವಣಿ ೪೨೦ 
ಒಕ್ಕುದ ಮಿಕ್ಕುದೆ ಕೊಂಬ ೫೫೯ 


ಒಟ್ಟೆಯ ಮರಿ ಮೂರೊಟ್ಟಿಯೆನಿಕ್ಕಿ ತ್ತು೬ರ್ಣ 
ಒಡಲಲ್ಲಿ ಹುಟ್ಟಿತ್ತು ಭ್ರಮೆಯಿಂದ ೩೭೯ 


ಒಡಲುವಿಡಿದು ಪಾಶಾಣಕ್ಕೆ ೨೧೪ 
ಒತ್ತಿ ಹಣ್ಣ ಮಾಡಿದಡೆ ೬೪೬ 
ಒಲುಮೆಯ ಕೂಟಕ್ಕೆ ೪.೨9೫ 
ಒಳಗೆ ತೊಳೆಯೆಲರಿಯದೆ ೧೬೧ 
ಒಳಗೆ ನೋಡಿಹೆನೆಂದಡೆ ೫೭.೨ 
ಒಳಗೆ ನೋಡಿಹೆನೆಂದಡೆ ಒಳಗೆ ೬೨೦ 
ಓಡಿನಲುಂಟಿ ಕನ್ನ ಡಿಯ ನೋಟ . ೧೪೬ 
ಕ,ಖಿ 
ಕಂಕುಳೆಂಬುದು ಕವುಚಿನ ತವರು ೪೭೪ 
ಕಂಗಳ ಕರುಳ ಕೊಯ್ದ ವರ ೪೫೧ 
ಕಂಗಳ ತೂಕ ಲಿಂಗಕ್ಕೆ ಭಾರ ೩೬೪ 
೨೭೩ 


ಫಂಗಳ ಬೆಳೆಗ ಕಲ್ಪಿಸಬಾರದು 
ಕಂಗಳ ಮುಂದಣ ಕತ್ತಲೆಯಿದೇನೊ? ೩೧೬ 


ಕಂಗಳಲ್ಲಿ ನೆಟ್ಟಿ ಗಾಯವ ೫೯ 
ಕಂಗಳಾಲಿಯ ಕರಿಯ ನಾಳದಲ್ಲಿ ೧೪೪ 
ಕಂಗಳೇಕೆ ನೋಡಬೇಡಾ ಎಂದರೆ ೯೮ 
ಕಂಡುದ ಹಿಡಿಯಲ್ಲೊಲ್ಲದೆ ೫೧ 
ಕಕ್ಷ ಕರಸ್ಥ ಲ ಕಂಠ ಉತ್ತಮಾಂಗ. ೨೦೦ 
ಕಕ್ಷೆಯಲ್ಲಿ ಲಿಂಗವ ಧೆರಿಸಿಕೊಂಡಾತ ೬೩೧ 
ಕಡಲನುಂಗಿದ ಕಪ್ಪಿನ ೩೫ 
ಕಡಲ ಮೇಲಣ ಕಲ್ಲು ಸಿಡಿಲು ೬೭೮ 
ಕಣ್ಣೇ ಕಟ್ಟಿಗೆಯಾಗಿ ಕ್ಸಯೇ ೪೫೦ 
ಕದನದೊಳಗಣ ಕಣ್ಣ ಕೆಂಪು «೧೦ 
ಕದಳಿಯ ಬನನ ಹೊಕ್ಕು ೧೭೪ 
ಕಬ್ಬಿನ ಬಿಲ್ಲ ಮಾಡಿ ೯೭ 
ಕಬ್ಬುನೆದೆ ಗುಂಡಿಗೆಯೆಲ್ಲಿ ೯೩ 
ಕರಗಿಸಿ ನೋಡಿರೆ ಅಣ್ಣಾ ೩೨೫ 
ಕರಣಾದಿ ಗುಣಂಗಳಳದು ೩ಲಲ 
ಕರಿಯ ತಲೆಯೆ ಅರಮನೆಯ ೨೪೬ 
ಕರಿಯ ಮುತ್ತಿನ ಹಾರದ ೬೯೦ 


ಕರೆಯದೆ ಬಂದುದ ೪೦ 


೫೩೦ 


ಕರ್ಪೂರದ ಗಿರಿಯೆ ಉರಿ. 
ಕರ್ಮನಾಸ್ತಿ ಯೆಂಬೆ ಆಸ್ತಿ 
ಕರ್ಮಾಧೀನನೆಂಬ ಕರ್ನಿ 
ಕಲ್ಪಿ ತದುದಯ ಸಂಕಲ್ಫಿ ತೆದ 
ಕಲ್ಯಾಣವರಿಯೆ ಕಟಿಶಿವಂಯೆ 
ಕಲ್ಲ ದೇವರೆಂದು ಪೂಜಿಸುವರು 
ಕಲ್ಲ ಮನೆಯ ಮಾಡಿ 
ಕಲ್ಲ ಹೋರಿನೊಳಗೊಂದು ಕಾರ್ಯ 
ಕಲ್ಲ ಹೋರಿನೊಳೆಗೊಂದು ಕಿಚ್ಚು 
ಕಲ್ಲೊ ಳಗಣ ಕಿಚ್ಚು ಉರಿಯೆದಂತೆ 
ಕಸ್ತೂರಿಯ ಮೃಗ ಬಂದು 
೪ಸವುಳ್ಳ ಶಿವಾಲಯ 

ಕಳ್ಳಗಂಜಿ ಕಾಡ ಹೊಕ್ಕಡೆ 
ಕಾಣದುದನರಸುವರಲ್ಲ ದೆ 
ಕಾಣಬಾರದ ಲಿಂಗವು ಕರಸ್ಕಲಕ್ಕೆ 
ಕಾಮನ ಕ್ಸ ಮುರಿದಡೆ ಮೋಹ 
ಕಾಮವ ಸುಟ್ಟು ಹೋಮವನುರುಹಿ 
ಕಾಮಿಸದೆ ನೆನೆದಡೆ 
ಕಾಮಿಸುವ ಕಲ್ಪಿಸುವ ಬ್ರಹ್ಮ 
ಕಾಯೆಕ್ಸೈ ಮಜ್ಜ ನ ಪ್ರಾಣಕ್ಕೆ ಓಗರ 
ಕಾಯದ ಕಳವಳವ 
ಕಾಯದ 'ಮೊದಲಿಗೆ ಬೀಜ 
ಕಾಯದಲ್ಲಿ ಕಳವಳನೆಡೆಗೊಂಡ 
ಕಾಯೆದೊಳೆಗೆ ಕರುಳುಳ್ಳನ್ನ ಕೃ 
ಕಾಯದೊಳಗಣ ಜೀವವ ಮೀರಿ 
ಕಾಯ ಭಿನ್ನ ವಾಯಿತ್ತೆ ಂದು 
ಕಾಯವೇ ಸತ್ತು ಮಾಯೆನೇ 
ಕಾರಣವಿಲ್ಲ ಕಾರ್ಯನಿಲ್ಲ 
ಕಾರಮೇಘನೆದ್ದು ಧಾರಾವರ್ತ 
ಕಾರಿಯವನರಿಯರು 

ಲ ಸಡಗರ ಕೈಯಲದೆ 


ಅಲ್ಲಮಪ್ಪ್ರಭುದೆ ವರ ವಚನಸಂಪುಟ 


ಕಾಲಿಲ್ಲದ ಗಮನ ಕ್ಸಯಿಲ್ಲದ ೪೪೯ 
ಕಾಲುಗಳೆಂಬವು ಗಾಲಿ ೪೨ 
ಕಾಲೇ ಕಂಭಗಳಾದನೆನ್ನ ೧೫೯ 


ಕಾಳರಕ್ಕಸಿಗೊಬ್ಬ ಮಗ ಹುಟ್ಟಿ ೬೭ 
ಕಿಚ್ಚಿನ ಕೆಂಡದಂತೆ ಹೊರೆಯಲ್ಲಿಪ್ರೈ ೨೬೫ 
ಕೆಚ್ಚಿನ ದೇವನು ಕೆಂಡದ ದೇವನು ೫೪೫ 


ಕಬಿ ಸಿನೊಳಗೆ ಹೋರಿದ ಹುಳ್ಳಿ ೪೩ಲೆ 
ಕ ಮುಟ್ಟ ಜೆ ಹಹ EC) 
ಹುರೂಪಿ ಸ ನೆನೆದಡೆ ೧೧೫ 
ಕುಲದಲಧಿಕನು ಹೋಗಿ ೫೦ 


ಕುಲಮದ ಛೆಲಮುದ ನಿದ್ಯಾಮದ ೪೬೪ 
ಕ್ಟ ತಯುಗದುಲ್ಲಿ ಶ್ರಿ ಗುರು ಶಿಷ್ಯಂಗೆ ೫.೨ 
ಕೆಂಡದ ಗಿರಿಯ ಗೊ ೬೦೫ 


ಕೆಂಡದ ಮಳೆ ಕರೆನಲ್ಲಿ ೫೫೬ 
ಕೆಟ್ಟುದೆನರಸ ಹೋಗಿ ತಾನೇ ೬೭೬ 
$ೆಕೆಯೆಲುಂಡು ತೊರೆಯ ೬ಗಿ೩ಿ 


ಕೈಯಲ್ಲಿ ಕರಸ್ಕಲ ಮನದಲ್ಲಿ ಪರಸ್ಥೆಲ ೬೪೩ 
ಕೊಂಕಣ ದ್ವೀಪ ಪದಲ್ಲಿ ಒಂದು ಕಪಿ ೩೭೧ 
ಕೊಟ್ಟ ಕುದುಕಿಯನೇರಲರಿಯೆಜೆ ೧೨೭ 
ಕೋಣನೆ ಕೊಂಬಿನ ತುದಿಯೆಲ್ಲಿ ೩ಲ 
ಕೋಣನನೂ ಕುದುರೆಯೆನೂ ೬೦೭ 
ಖಂಡಾಖಂಡ ಸಂಯೋಗನಿಲ್ಲದ SNe 


ಖೇಚರ ಪವನದಂತೆ ೧೫೬ 
ಖೇಚರರಾಗಲಿ ಭೂಚರರಾಗಲಿ ೫೦೭ 
ಗ್ರಘ 


ಗಂಗಾಜೀವಿಯೆ ಹುಳಿಯೆ ಕಾಶಿ ೫೬ಲ 
ಗಂಡಂಗಿಂದ ಹೆಂಡತಿ ಮುನ್ನವೇ ಹುಟ್ಟ ಲಂ 
ಗಗನದ ಮೇಘಂಗಗಳು ಸುರಿದಲ್ಲಿ ೪೯೪ 
ಗಗನದ ಮೇಘಂಗಳೆಲ್ಲ ಸುರಿದು ೪ಲ೬ 
ಗಗನದ ಮೇಲೊಂದು ಅಭಿನವ ಗಿಳಿ ೧೫ 
ಗಗನದ ಮೇಲೊಂದು ಸರೋವರ ೪೨೨ 


ವಚೆನಗಳೆ ಅಕಾರಾದಿ 


ಗಗನ ಮಂಡಲದ ಸೂಕ್ಷ ನಾಳೆ 
ಗಗನವೇ ಗುಂಡಿಗೆ ಆಕಾಶವೇ 
ಗಿಡುವಿನ ಮೇಲಣ ತುಂಬಿ 
 ಗುದಸ್ಥಾ ನದಲ್ಲಿ ಆಧಾರಚಕ್ರ 
ಗುರುಶಿಷ್ಯ ಸಂಬಂಧಕ್ಕೆ ಲಿಂಗ 
ಗುರುಶಿಷ್ಯ ಸಂಬಂಧವನರಸಲೆಂದು 


೬೩ 


ಗ್ರಾಮ ಮಧ 3ದ ಮೇಲಣ ಮಾಮರ ೨೭೧ 


ಘಟಿಸರ್ಪನಂತೆ ಅತಿಶಯವು 
ಘನತರವಾದ ಚಿತ್ರದ ರೂಪ 
ಘನವ ಕಂಡು ಮನ ಅವಗ್ರಾಹಕ 
ಘನನೊಪ್ರ ಬೋನವನು 

ಘನವ ಮನ ಕಂಡು 

ಚ ಜ 

ಚಂದ್ರಕಾಂತದ ಗಿರಿಗೆ ಉದಕ 
ಚಂದ್ರಮನೊಳೆಗಣ ಎರಳೆ 
' ಜಂಗಮ ಘನವೆಂಬೆನೆ? 
ಜಂಗಮಸ್ಸ ಲಕ್ಕ ಲಕ್ಷಣ 
ಜಂಬೂದ್ವೀಪದ ಬ್ಯವಹಾರಿ 
ಜಗತ್‌ ಸ್ಫಷ್ಟನಹ ಅಜನ 
ಜಗದ ಕರ್ತನ ಕೈಯಲ್ಲಿ ಹಿಡಿದು 
ಜಗದಗಲದ ಗಗನದ ಆನೆ 
ಜಗದಗಲದ ಮಂಟಪಕ್ಕೆ 
ಜಗದಗಲದಲ್ಲಿ ಹೆಬ್ಬಿದ ಬಲೆ 
ಜಗದ್ವಂದ್ಯರೆಂದು ನುಡಿದು 
ಜಗದೊಳಗಿರ್ದ ಕಿಚ್ಚು 
ಜಲಡೊಳಗೆ ಹುಟ್ಟಿ ನೆಲದೂಳಗೆ 
ಜವನ ಕದ್ದ ಕಳ್ಳನು ಅಗಲಿ 
ಜಾನುಜಂಘೆಯಲ್ಲಿ ಹುಟ್ಟ 


ಜಾಲಗಾರನ ಕಾಲು ಮುಳ್ಳು ತಾಗಿ 


ಜೀವತಾಮಸದ ಮಾಯದ 


೧೯೯ 

೭೯ 
೬ಓಲಲ 
೧೭೩. 
೬೫೬ 


ವಿಜಿ೨ 
ವಿ೫ 


ಜೀವವಿಲ್ಲದ ಹೆಣನೆ ಹಿಡಿದು 
ಜೂಜಿನ ವೇಡೆಯುಂಟು 
ಜ್ಞಾನದ ಉಬ್ಬು ಕೊಬ್ಬಿನಲ್ಲಿ 
ಜ್ಯೋತಿ ಕಂಡಾ ಇರಲು 
ಜ್ಯೋತಿಯೊಳಗಣ ಕರ್ಪೂರಕ್ಕೆ 
ತ 


ತಂಡೆಯೆ ಸದಾಚಾರ ಮಕ್ಸಳದೆಂಬ 


ತತ್ವವೆಂಬುದ ನೀನೆತ್ತ ಬಲ್ಲೆ 
ತನು ಒಂದು ದ್ವೀಪ 

ತನು ತರತರಂಬೋಗಿ ಮನವು 
ತನು ನಿಮ್ಮ ಪೂಜಿಸುವ ಕೃಪೆಗೆ 
ತನು ಬತ್ತಲಿದ್ದರೇನೊ? 

ತನುವ ತಾಗದ ಮುನ್ನೆ ಮನವ 
ತನುನಿಂಗೆ ತನುವಾಗಿ ಮನಕ್ಕೆ 
ತನುವಿನ ಕೊರತೆಗೆ ಸುಳಿಸುಳಿದು 
ತನುವಿಲ್ಲದೆ ಕಂಡು ಕೆಂಡು 

ತನು ಹೊರಗಿರಲು ಪ್ರಸಾದ 

ತನ್ನ ತಾನರಿದೆನೆಂಬವನ 

ತನ್ನ ನರಿದ ಅರಿವೆಂತುಟೊ? 

ತನ್ನೆ ನರಿದವಂಗೆ ಇದಿರೆಂಬುದಿಲ್ಲ 
ತನ್ನೆ ಮುಟ್ಟ ನೀಡಿದುದೆ ಪ್ರಸಾದ 
ತಪ್ಪಿ ನೋಡಿದಡೆ ಮನದಲ್ಲಿ 
ತಮ್ಮ ತಮ್ಮ ಭಾವಕ್ಕೆ ಉಡಿಯಲ್ಲಿ 
ತಮ್ಮ ತಮ್ಮ ಮುಖದಲ್ಲಿ ಲಿಂಗವ 
ತಲೆಯಲಟ್ಟುಂಬುದ ಒಲೆಯ 
ತಲೆಯ ಮೇಲೆ ತಲೆ ಇದ್ದಿತ್ತಲ್ಲಾ 


ತಲೆಯಿಲ್ಲದ ಅಟ್ಟಿ ಜಗವ ನುಂಗಿತ್ತು 


ತಲೆಯಿಲ್ಲದ ತಲೆಯಾತಂಗೆ 
ತಾ ನಡೆವಹೆ ನಡೆಗೆಟ್ಟ ನಡೆ 
ತಾನಿರ್ದು ತನ್ನ ನಯೆದೆ 


೫೩೨ 


ತಾನು ಮಿಂದು ಕಾಲ ತೊಳೆದೆ ಬಳಿಕ ೩೪೧ 


ತಾಯಿ ಬಂಜೆಯಾದಲ್ಲದೆ ಶಿಶು 


೧೦೮ 


ತಾ ಸುಖಿಯಾದಡೆ ನಡೆಯಲು ಬೇಡ ೬೫೦ 


ತಾಳಮರದ ಮೇಲೊಂದು ಬಾವಿ 


ತುಂಬಿದ ತೊರೆಯ ಹಾಯ್ದೆಹೆ 
ತುಂಬಿ ಪರಿಮಳೆವನುಂಡಿತೊ 
ತುಂಬಿ ಬಂದಡೆ ಪರಿಮಳ 
ತೆಗೆದು ವಾಯುವ ನೇಣ 


ತೆರಹಿಲ್ಲದ ಘನ ಕುರುಹಿಂಗೆ ಬಾರದೆ 


ತೋಟಿನ ಬಿತ್ತಿ ದರೆಮ್ಮನರು 
ತೋರಿದ ಭೇದವ ತೋರಿದಂತೆ 


ತ್ರಿನಿಧದ ನಿತ್ಯವ ತ್ರಿನಿಧದ ಅನಿತ್ಯವ 


ದಧ 

ದರ್ಪಣದೊಳಗಣ ರೂಹಿಂಗೆ 
ದಾರಿಗೊಂಡು ಹೋಹನರೆಲ್ಲರು 
ದೂರದ ತುದಿಗೊಂಬ 

ದೃಷ್ಟಕ್ಕ ದೃಷ್ಟ ಮುಂದಿಲ್ಲ 
ದೇವ ಕಂಡಾ ಭಕ್ತ ಕಂಡಾ 
ದೇವರೆಲ್ಲರ ಹೊಡೆತಂದು 
ದೇವಲೋಕದ ದೇವಗಣಂಗಳೆಲ್ಲ 
ದೇವಲೋಕದವರೆಲ್ಲರ 

ದೇಶ ಗುರಿಯಾಗಿ ಲಯೆವಾಗಿ 
ದೇಹದೊಳಗೆ ದೇನಾಲಯನಿದ್ದು 
ಧರಿಯಗಲದ ಹುಲ್ಲೆ ಹರಿದು 
'ಥರೆಯ ಮೇಲಣ ಜನಿತಕ್ಕ 


ವಿಲಿ೬ಓ 


೧೩೨ 
ವೀ೧ತಿ 
೬೬.೨ 


೪೦೬ 


ಧರೆಯ ಮೇಲುಳ್ಳ ಅರುಹಿರಿಯರೆಲ್ಲರು ೨೮೫ 


ಧರೆಯ ಮೇಲುಳ್ಳ.... ಮರುಳು 


ಧರೆಯೆ ಮೇಲೊಂದು ಅರಿದಪ್ಪ ರ 


೪೬2 


— —, ನಸೆಂಪ:ಟ 


ಇ -- 
ಅಲಮಪೆ AI WUOU Ww 
ಣಾ 


BL, 


ಎಂಬುಡೆ ನಂದಿಯಾಗಿ 
ಚ್ಛು ಮಚ್ಚೆಂಗೆ ಸಜಿಸಿ 
ಚ್ಚು ಮಚ್ಚಿನ ಲಿಂಗವ 
ನಡೆವರಿಗೊಂದು ಬಟ್ಟಿ 
ನೆದೀಜಲ ಕೊಪಜಲ 

ನಾಚಿ ಮಾದುದು ಮಾದುದಲ್ಲ 
ನಾಣ ಮರೆಯೆ ನಾಚಿಕೆ 
ನಾದದ ಉತ್ಪತ್ತಿ ಸ್ಟ ತಿ 
ನಾದಬಿಂದುಗಳಿಲ್ಲದಂದು 
ನಾದ ಮುನ್ನ ವೂ ಬಿಂದು 


ನಾ ಬೀವನಲ್ಲದೆ ನೀ ದೇವನೆ? 


RA, 


A 


ನಾ ನೀ ಎಂಬ ಭೇದ ಅಂದೂ ಇಲ್ಲ 


ಇನು ಘನ, ತಾನು ಘನನೆಂಬ 


ನಾನು ಭಕ್ತನಾದಡೆ ಸೀನು ದೇವ 


ನಾನು ಸಜ್ಜಿೀವವೊ ನೀನು 
ನಾಭಿಮಂಡಲದ ಉದಯವೆ 
ನಾಭಿಮಂಡಲದೊಳೆಗೆ ಈಧೈದು 


pe 


ವಿಳಳ 


ನಾಮ ನೇಮಂಗಳಾಗಿರ್ಸ ಹಿರಿಯರು ೩೩೬ 


ನಾರಿ ಹೆರಿಯಿತ್ತು ಬಿಲ್ಲು 
ನಾರು ಬೇರಿನ ಕುಟಲ 

ನಿಚ್ಚಕ್ಸೆ ಒತ್ತೆಯ ಬೇಡಿ 
ನಿಜನನರಿದ ನಿಶ್ಚಿಂತನೆ 

ನಿತ್ಯ ನಿರಂಜನೆ ತಾನೆಂದರಿಯೆದೆ 
ನಿಮ್ಮ ನನೆವುತ್ತಿದ್ದಿತ್ತು 


ನಿನ್ಮುಲ್ಲ ನೀವು ತಿಳಿದು 


ನಿರವಯ ನಿರ್ಗುಣ ನಿಃಶೂಸ್ಯಲಿಂಗ 


p R U 
ನರಾಳವಳಂಬ ಕೂಸಿಂಗಿ 
ನರಾಳವಂಬ ಶಿಶುವಿಂಗೆ 
ನಿರಾಳಸೂ ನದಲ್ಲಿ ಆಫ್ಲ್ಮಾಯೆನ 

$' ಕ್ರಿ 


ನಳ ನಾನಿಂಬ ಭಾವವಾರಿಂದ 


ವಿ೭೬ 
೬೪೦ 
೧೦೬ 
೬೩2 


ವಚನಗಳ ಅಕಸರಾನಿ 


ನೀರ ನೆಡುನೆ ಒಂದು ಗಿಡು 


 ಫೀರ ನೆಳಲನೆ ಕಡಿದು 


% 


ನೀರ ಸುಟ್ಟ ಕಿಚ್ಚಿನ ಬೂದಿ 

ನೀರಿಲ್ಲದ ಒರಳಿಂಗೆ ನೆಳಲಿಲ್ಲದ ಒನಕೆ 
ನೀರಿಲ್ಲದ ನೆಳಲಿಲ್ಲದ 

ನೀರೊಳಗಣ ಜ್ಯೋತಿ ಮೇರುನ 
ನಿರ್ಣಯವನರಿಯದ ಮನನೆ 
ನಿರ್ನಿಕಲ್ಪಿ ತನೆಂಬ ನಿಜದೊಳಗ 
ನುಡಿಯಿಂದ ನಡೆಗೆಟ್ಟತ್ತು 

ನೆನಹು ನೆನೆನ ಮನದಲ್ಲಿಲ್ಲ 

ನೆನಹು ನೆನೆನ........ ತನುವಿನಲ್ಲಿ 


ನೆಲದ ವುರೆಯ ನಿಧಾನ 


 ನೆಲಿಲ್ಲದ ಭೂಮಿಯ ಮೇಲೊಂದು 


ನೆಳಲ ಹೊಳಸೆನೆಂದು 
ನೇಮಸ್ಥನರಿವು ಪ್ರನಂಚನಲ್ಲಿ 
ನೋಡಲಿಲ್ಲದ ಶೃಂಗಾರ 
ನೋಡೂದ ನೋಡಲರಿಯಜೆ 


ಪ 

ನಂಚಬ್ರಹ್ಮಮೂರ್ತಿ 

ಪಂಚಭೂತ ಸಂಗದಿಂದ 
ನಂಚನುಹಾಪಾತಕ 
ಪಂಚಾಶಾತ್‌ಕೋಟ ಭೂಮಂಡಲ 
ಪಂಚೇಕೃತನೆಂಬ ಪಟ್ಟಣನೊಳಗೆ 
ಸಂಚೇಂದ್ರಿಯ ಸಪ್ರಧಾತುವ 
ಪದವನರ್ನಿಸಬಹುದಲ್ಲಜಿ 
ಪರತತ್ಸದೊಳೆಗಿರಬಲ್ಲಡಿ 
ಪರನುತತ್ವದಲ್ಲಿ ತದ್ದ ಶನಾದ 


ಪರನುತತ್ವ ಪರ ನ 
ನರನುಸುಖದ ಪರಿಣಾನುದ 
ಪರಿಣಾಮಜೊಳಗೆ ನುನದ 
ಪರಿಣಾಮ ಪರಿಮಿತ 

ಪರಿಪರಿಯ ಅವಲೋಹನ 
ಪರಿಮಳನಿದ್ದು ಗಮುನಾಗನುನ 
ಸರುಸಕ್ಳೆ ಬೆಲೆಯಿಲ್ಲ 
ಪಾತಾಳದಿಂದತ್ತತ್ತ ಮಾತ 
ಪಾದವಿಲ್ಲದ ಗುರುವಿಂಗೆ 
ಓಂಡಬ್ರಹ್ಮಾಂಡದೊಳಗೆ 
ಹಿಂಡಮುಕ್ತನ ನದಮುಕ್ತನ 
ಪೂಜಿಸಿ ಕೆಳಯಿಂಕೆ 

ಪೂರಾಯ ಗಾಯ ತಾಗಿ 

ಪೂರ್ವ ಬೀಜವು ಬ್ರಹ್ಮಚರ್ಯವನೆ? 
ಪೃಥ್ವಿ ಅ್ಪು........ ಆಕಾಶದ ಕೊನೆ 
ಸೃಧ್ಲಿ ಗಿ ಅಪ್ಪು........ ಆಕಾಶದಲ್ಲಿ 


ಪೃಥ್ವಿಕುಲ ಮಂಟಸದ 

ಪೃಥ್ವಿಗೆ ಹುಟ್ಟದ ಶಿಲೆ 

ಪೃಥ್ವಿ ಜಡನೆಂದರಿದವಂಗೆ 
ಪೃಥ್ವಿಯನತಿಗಳೆದ ಸ್ಥಾವರ 
ಪೃಥ್ವಿಯಲೊದಗಿದ ಘಟವು 
ಪೃಥ್ವಿಯೊಳೆಗಿಲ್ಲ ಆಕಾಶಜೊಳಗಿಲ್ಲ 
ಪ್ರಣತೆಯೊ ಇದೆ ಬತ್ತಿಯೂ ಇನೆ 
ಫ್ರಣನ ಮಂತ್ರನ ಕರ್ಣದಲ್ಲಿ 
ಪ್ರಾಣಲಿಂಗಕ್ಕೆ ಕಾಯನೆ ಸೆಕ್ಸೆ 
ಪ್ರಾಣ ಲಿಂಗದಲ್ಲಿ ಸೆನಸಿಸದು 
ಪ್ರಾಣಲಿಂಗ ನರಾನರನೆಂದರಿದು 
ಪ್ರಾಣಲಿಂಗನೆಂಬ ಶಬ್ಬಳ್ಳೆ ನಾಚಿತ್ತು 
ಪ್ರಾಣನ ಮಾರುನನರಿಂಗೆ 


೧೬೦ 


೫೩೪  ಅಲ್ಲಮಪ್ರಳುದೇವರ ವಚನಸಂಪುಟ 


ಬ | ಭಕ್ತ ಭಕ್ತನೆಂಬುದು ಪ್ಪದ್ವಿಯೆ ೧೩೬ 
ಬಂದ ಬಟ್ಟಿಯೆನಿಂದು ನೋಡದೆ ೮೩ ಭಕ್ತರೆಲ್ಲರೂ ಲಂದಣಿಗರಾಗಿ ೪೮೧ 
ಬಂದ ಬಟ್ಟೆಯೆ ನಿಂದು ನೋಡ ರ೯೧ ಭಕ್ತಿಯೆಂಬುದು ಯುಕ್ಷಿಯೊಳಗು ೫೨೨ 
ಬಂದುದನೆಲ್ಲವ ನುಂಗಿ ೩೫೫ ಭವವಿರಹಿತಂಗೆ ಭಕ್ತಿಯ ೩೮೦ 
ಬಂದೂ ಬಾರದು ಹೊಂದಿಯೊ ೨೭೯ ಭವವುಳ್ಳನ್ನ ಸ್ಪ ಧಾವತಿ ಮಾಣದು ೧೨೫ 
ಬಟ್ಟೆಗೊಂಡು ಹೋಗುತ್ತೊಂದ ರ೯೪ ಭವಿಯೆಂಬುದು ಹುಸಿ ಭಕ್ತಿ ೫.೨೪ 
ಬಯೆಲ ಬೆರಗಿನ ಸುಖದ ೬೯೪ ಭವಿಬೀಜನೃಕ್ಷದ ಫಲ ೩೮೨ 
ಬಯಲು ಬಯಲನೆ ಬಿತ್ತಿ ೬ರ೯ ಭವಿಯ ಕಳೆಜಿನೆಂಬ ೬೩೮ 
ಬರಿಯ ನಚ್ಚಿನ ಮೆಚ್ಚಿನ ಭಕ್ತರು ೧೭೭ ಭ್ಛವಯೆ ತಳೆಜಿನೆಂಬ ಮರುಳು ೩೮೧ 
ರು ಬ್‌ ಭೂ 
ಇ ಇರಲ್ಲ ಸವ ಪ್ಪ 
ಬಾಯೆ ಭಗವಾಗಿ ೪೬೯ hi ಓಟ SN 
ಬಿತದ ಬೆಳೆಯದ ತುಂಬಿದ ೪೦೩ ಕ್‌ _ ಘು 
pe ಭಾವಕ್ಕೆ ಇಂಬಿಲ್ಲ ಶಬ್ದ ಮೀಸಲು ೬೭೩ 
ಬಿರುಗಾಳಿ ಬೀಸಿ ಮರ ೩೩೯ ANE, - 
ಭಾವದಲೊಬ್ನ ಜೀವರ ಮಾಡಿ ೧೭೮ 
ಬಿಸಿಲೆಂಬ ಗುರುನಿಂಗೆ | ೩೮೭ ಪಡೆ N ತರಾದವರ 
ಬಿಸುಜಂತೆ ಜವಳಿಗೆಂಬ pe RA ಸ ಬ p. ಈ ee 
ಬೆಕ್ಕ ನುಂಗಿದ ಕೋಳಿ ಸತ್ತು ಕೂಗಿ ೨೯೯ ಭಳ ವ NS 
ಬೆಟಕ್ಲೆ ಚಳಿಯಾದಡೆ ೧೦೯ pe ವ: 
ಟಿಕೆ ಭುವನ ಹೆದಿನಾಲ್ವರ ೫ಲ೬ 
ಬೆಣೆ ಯೆ ಕಂದಲ ಕರಗಲಿಟ್ಟಡೆ ೬೮೦ 
p ಟ ಭುವರ್ಲೋಕದ ಸ್ಥಾವರಕ್ಕೆ ೧೯೭ 
ಬೆಲ್ಲದ ಪುತ್ಥಳಿಯ ಕೈಯ ಹಿಡಿದು ೫೭೭ ಭೂತ ಭೂತನ Eh 8 
ಬೆವಸಾಯೆವ ಮಾಡಿ ಮನೆಯ ೬೫ 
Sendo Wi Ne ಭೂತಳದ ಮತಿನಂತರು ಜಲ೪ 
ಠಿಣವ 
ಬೆಳೆಗು ಕತ್ತಲೆಯ ನುಂಗಿ kp 
| k ಭೂಮಿಯಾಕಾಶ ಒಂದು ಪಂ 
ಬೇಡದ ಮುನ್ನ ಮಾಡಬಲ್ಲಡೆ ೧೫೭ 
ಈರಿಟದ ನೆ ಹಮ F ಗ see ಭೂಮಿಯೊಳೆಗಿಲ್ಲ ಆಕಾಶದೊಳೆಗಿಲ್ಲ ೬೫೦ 
ಬೋನಡದೊಳಗೊಂದು ಆನೆ ೪೫೪ ಮ 
ಬ್ರ ಹ್ಮ ಘನವೆಂದಜೆ ಬ್ರ ಹ್ಮನ ೨ ಮಂಜರನೇತ್ರದಲ್ಲಿ. ಉಭಯೆ ೨೪೦ 
ಬ್ರಹ್ಮಪಾಶ ನಿಷ್ಣುಮಾಯೆ ೨೧ ಮಜ್ಜ್ಞನಕ್ಳೆರೆದು ಫಲವ i: 
ಬ್ರಹ್ಮ ವಿಷ್ಣು ವ ನುಂಗಿ ೨ರ ಮಜ್ಞನಳ್ಳೆರೆವಡೆ ನೀನು ಶುದ್ಧ lu 
ಮಜ್ಜ ನಕ್ಳೆರಿನಡೆ ಭೂತವಿಕಾರ ೫೨೧ 
ಭಕ್ತಂಗೆ ಉತ್ಪತ್ಯವನಿಲ್ಲಾಗಿ ೪.೨೮ ಮಜ್ಜನಕ್ಕೆರೆವರಿಲ್ಲ ಇದ್ಮಲ್ಲಿ ೧೨೬ 


ಭಕ್ಷ ನೆಂಬವ ಸೂತಕಿ ೫೨೩ ಮಣ್ಣಿಲ್ಲದ ಪಾಳ ಮೇಲೆ ೪೪೩ 


ವಚನಗಳ ಆಕಾರಾದಿ 


ಮತಿಯೊಳೆಗೊಂದು ದುರ್ಮತಿ 
ಮದ್ದ ನಂಬಿ ಕೊಂಡಡೆ 

ಮದ್ಯ ಮಾಂಸಾದಿಗಳ 
ಮನಕ್ಕೆ ಮನೋಹರವಾದಡೆ 
ಮನದ ಕತ್ತಲೆಯೊಳಗಣ 
ಮನದ ಕಾಲತ್ತಲು ತನುನಿನ 
ಮನದ ಕೊನೆಯೆ ಮೊನೆಯ 
ಮನದ ಮರವೆ ತನುವಿನಲ್ಲಿ 
ಮನದ ಸುಖವ ಕಂಗಳಿಗೆ 
ಮನದೊಳಗೆ ಘನ ವೇದ್ಯವಾಗಿ 
ಮನ ಬಸುರಾದಡೆ ಕ್ಸ 

ಮನ ಬೀಸರನೆಂಬ ಗಾಳಿ 
ಮನ ಮುಟ್ಟದ ಮಜ್ಜನ 
ಮನನೆ ಲಿಂಗವಾದ ಬಳಿಕ 

' ಮರನೊಳಗಣ ಕಿಚ್ಚು ಮರನ 
ಮರನೊಳಗಣ ಪತ್ತ ಫಲಂಗಳು 
ಮರನುಳ ನನ್ನಕ್ಕ ಎಳೆ 
ಮೆುಂಡ ಮನುಷ್ಯನ 
ಮತಣ್ಯಲೋಕದ ಮಾನವರು 
ಮಲಿನೆ ದೇಹಕ್ಕೆ ಮಜ್ಜನ 


ಮಹಾಮೇರುನಿನ ಮರೆಯೆಲಿರ್ದ 


ಮಹಾಮಂಜಿನ ಸಂಗ್ರಹೆದ 


ಮಾಡಿದ ಓಗರ ಮಾಡಿದಂತಿದ್ದಿತ್ತು 


ಮಾನದ ತೋರಿಹ ಆನಿಂಗೆ 


ಮಾನಮುರಡದೊಳೆಗೊಂದು ಮಾಯೆದ 


ಮಾಯದ ಕೈಯಲ್ಲಿ ಓಳೆ 
ಮಾಯದ ಬಲೆಯಲ್ಲಿ ಸಿಲುಕಿದ 


ಮಾಯಾಮಲಿನ ಮನದಿಂದಗಲದೆ 


ಮುಂಡಧಾರಿಯ ತಲೆ ಮುಂದೆ 
ಮುಂದಳೂರಿಗೆ ಬಟ್ಟೆಯಿದೆ 
ಮುಂದುಜಾವದಲೆದ್ದು 


ಮುಂಡಿ ಮುನ್ನೊ ರರವತ್ತು ಸಾವಿರ 


ಮುಗಿಲ ಬಣ್ಣದ ಪಕ್ಷಿ 
ಮುಸ್ನಿನೆ ಪರಿಯಂತುಟಿಲ್ಲ 
ಮೂರರಲ್ಲಿ ಮುಟ್ಟಲಿಲ್ಲ 

ಮೂರ ಪುರೆದ ಹೆಬ್ಬಾ ಗಿಲೊಳಸಗೆ 
ಮೃಗದ ಸಂಚದ ತಟೆಯಲ್ಲಿ 
ಮೇರುಮಂದಿರದಲ್ಲಿ ಈರ್ಫೈದರ 
ಮೇರುವ ಸಾರಿದ ಕಾಗೆ 
ಮೊಲೆಯಿಲ್ಲದಾನಿಂಗೆ ತಲೆಯೆ 
ಮೋಟರ ಮದುನೆಗೆ ಭಂಡರು 


ಯೆ, ರೈ ಅ 
ಯುಗಜುಗ ಮಡಿವಲ್ಲಿ 
ಯೆುಗಜುಗವ ಬಲ್ಲೆನೆಂಬವರು 


ಯೋಗದಾಗೆಂಬುದನಾರು ಬಲ್ಲರೊ? 


ರಕ್ಕಸಿಗಿಬ್ಬರು ಮಕ್ಕಳು 
ರಂಗ ಒಂದೇ ಕಂಬ ಒಂದೆ 


ರಸದ ಬಾವಿಯ ತುಡುಕಬಾರದು 


ರಾಜಸಟೆ ಜೀವಸಚೆಯೊಳಗೆ 


ರುದ್ರನೆಂಬಾತನೊಬ್ಬ ಗಣೇಶ್ವರನು 


ರೂಪನೆ ಕಂಡರು ನನೊಪನೆ ” 
ಲಿಂಗ ಒಳಗೂ ಹೊರಗೂ 
ಲಿಂಗ ಜಂಗಮ ಒಂದೆ? ಎಂದು 
ಲಿಂಗ ಜಂಗಮದ ಸಂಬಂಧ 
ಲಿಂಗಭಕ್ಷನೆಂದು ಜಗವೆಲ್ಲ 
ಲಿಗವನೊೂ ಪ್ರಾಣವನೂ 


ಲಿಂಗನಂತಂಗೆ ಲಿಂಗದ ನಾರ್ತೆಯು 


ಲಿಂಗಾರ್ಚನೆಯಿಲ್ಲದ ಮುನ್ನ 
ಟೋಕ ಒಂದನೆಂದಡೆ 
ಲೋಕದ ನಚ್ಛ್ಚು ಮಚ್ಚು 
ಟೋಕದನರನೊಂದು ಭೂತ 
ಟೋಕವಿರಹಿತ ಶರಣ 


೫೩೬ 


ವ 
ವಸುಧೆಯಿಲ್ಲದ ಬೆಳೆಸು 


, ವಸ್ತುಕ ವರ್ಣಕ ತ್ರಿಸ್ಥಾನದ ಮೇಲೆ 


ವಾಮಭಾಗದಲೊಂದು ಶಿಶು 
ಮಾಯದ ನಿಂಡಿಗೆ ಮಾಯದ 
ವಾಯು ನಿದ್ರೆಗೆಯ್ದೆಡೆ ಆಕಾಶ 
ವಿರಹದಲುತ ತೃವಾದವರ 
ವೇದಪ್ರಮಾಣನಲ್ಲ ಶಾಸ್ತ್ರ 
ನೇದನೆಂಬುದು ಓದಿನ ನೌಕು 
ವೇದ ನೇಧಿಸಲರಿಯದೆ ಕೆಟ್ಟವು 
ವ್ರತಗೇಡಿ ವ್ರತಗೇಡಿ ಎಂಬವನ 
ಶ 
PL ಶ್ರೋತ್ರ ದೆಂಜಲು 
ಶಬ್ದ ಸಂಭ್ರ ನದಲ್ಲಿ 
ಶಬ್ದ ಸ್ಪ ಸ್ಪರ್ಶ ರೂಪು ರಸ 
ಕಬ್ಲಿಯಾದಾತ ತರುಗಳ 
ಶಯನಾಸನ ಪರನಿಲ್ಲೆಂದುದು 
ಶರಣ ಲಿಂಗಾರ್ಚನೆಯ 
ಶರಣಸಂಬಂಧನನರಿಯದವನು 
ಶಿಲೆಯೊಳಗಣ ಪಾವಕ 
ಶಿವಶಕ್ತಿ ಸಂಪುಟಿನೆಂಬುದೆಂತು 
ಶಿಶು ತಾಯ ಮೊಲೆನಾಲ 


ಶಿಷ್ಯನ ಮುಖದಿಂದಾದ ಗುರುನಿಂಗೆ 
ಶೀಲ ಶೀಲನೆಂಬ ನೀಲಿಗವಾರ್ತ್ಕೆಯ 


ಶ್ವೇತ ಪೀತ ಕಪೋತ 

ಸ 

ಸಂಬಂಧ ಅಸಂಬಂಧನೆಂದು 
ಸಂಸಾರನೆಂಬ ಹೆಣ ಬಿದ್ದಿರಿ 
ಸಂಸಾರಸಂಗನ ಭೇದಿಸಿ 


ಸಕಲ ಭುವನಾದಿ ಭುನನಂಗಳಿಗೆ 
ಸಚಾರಚರನೆಂಬುಜೆ೧ಂದು ಕಿಂಚಿತ್ತು 


ಸಟಿ ದಿಟವಾದಲ್ಲಿ ಮುಟ್ಟಿಯೂ 


ಅಲ್ಲಮಪ್ಪಭುದಿನ ವಚನಸಂಪುಟ | 


ಸತಿ ಭಕ್ತೆಯಾದಡೆ 


ಸತ್ತ ಕೊಳಳಿ ಎದ್ದು ಕೂಗಿತ್ತ ಕಂಡೆ 


ಸತ್ತ ಬಳಿಕ ಮುಕ್ತಿ ಯ 

ಸತಾ ್ರಾತನೊಬ್ಬ ಡೆತಾ ಸ್ವತನೊಬ್ಬ 
ಸತ್ತು ಹುಟ್ಟಿ ಕೆಟ್ಟರೆಲ್ಲರು 

ಸ ; ವನೊಳಿಕೊಂಡ ಮಿಥ್ಯಕ್ಕೆ 
ಸತ್ಯವಿಲ್ಲದವರೊಡನೆ 
ಸನಕಸನಂದಾದಿ ಮುನಿಜನ 
ಸಕೋವರದ ಕಮಲದಲ್ಲಿ 

ಸರ್ಷ ಸಂಸಾರಿಯೊಡನಾಡಿ 
ಸರ್ವಸುಯಿಧಾಫಿ ಎಂದೆನಿಸಿ 
ಸರ್ವಾಂಗ ಲಿಂಗಸ್ಟಾಯೆತವಾದ 
ಸಾಸಿವೆಯಷ್ಟು ಸುಖಕ್ಕೆ 
ಸಾಸಿರಡೆಂಟಿನೆಯೆ ದಳದಲ್ಲಿ 
ಸುಖವ ಬಲ್ಲಾತ ಸುಖಿಯಲ್ಲ 
ಸುಖವಿಲ್ಲ ಸೂಳೆಗೆ 

ಸುತ್ತಿ ಸುತ್ತಿ ಬಂದಡಿಲ್ಲ 

ಸುಳಿನ ಸುತ್ತು ನ ಮನದ 


ಸುಳಿಯೆ ಬಲ್ಲಡೆ ಸುಳುಹೆ ಲೇಸಯ್ಯ 


ಸೃಷ್ಟಿಯ ಮೇಲಣ ಕಣಿಯೆ 


ಸೊಪ್ಪಡಗಿದ ಸುಮ್ಮಾನಿಗಳವರಲ್ಲಿ 


ಲವನು ಬ್ರಹ್ಮನಳವಡಿಸಿ 


ಸ್ಥೂಲ ಸೂಕ್ಷ್ಮದೊಳೆಗೆ ಬೆಳೆಗುವ 


ಸ್ವರದ ಹುಳ್ಳಿಯ ಕಂಡು 
ಸ್ವರನೆಂಬ ಕುದುರೆಗೆ 


ಸ್ವಸ್ಥಾನ ಸ್ವಸ್ಕಿರದ ಸುಮನ 
ಹ 


ಹೆಗಲ ಇರುಳೆ ಮಾಡಿ 
ಹತ್ತುಬಣ್ಣದ ಗಿಡುವಿಂಗೆ 


ಹನ್ನೆರಡು ಯುಗ ಪ್ರಳಯವಾದಲ್ಲಿ 
ಹರಿದರಸಿಹೆನೆಂದಡೆ ಮನದ ವಿಕಾರ 


ವಚನಗಳ ಅಕಾರಾದಿ 


ಹರಿದು ಹತ್ತಿ ಮುಟ್ಟ 

ಹರಿಯ ಬಾಯ ಹಾಲು 

ಹರಿ ಹೊಲಬನರಿಯ 

ಹಸಿದಡೆ ಉಣಬಹುಜಿ ನಸುಗುನಿ 
ಹಸಿಯ ಬಿಸಿಲನೆ ಕೊಯ್ದು 
ಹಸಿವರತಲ್ಲದೆ ಪ್ರಸಾದಿಯಲ್ಲ 
ಹಸಿವಾಯಿತ್ತೆಂದು ಹುಸಿದು 
ಹಸಿವಿನ ಪ್ರೇಮಕ್ಕೆ ಬೋನ 
ಹಸಿವಿಲ್ಲದೆ ಉಣಬಲ್ಲಡೆ 
ಹಳೆಗಾಲದಲ್ಲಿ ಒಬ್ಬ ಸುರುಸಂಗೆ 
ಹಳ್ಳಡೊಳಗೊಂದು ಹುಳ್ಳಿ 
ಹಾಲ ನೇಮವನ ಹಿಡಿದಾತ 
ಹಾಳೂರೊಳಗೊಂದು ಮನೆಯ 
ಹಿಡಿವ ಕೈಯ ಮೇಲೆ ಕತ್ತಲೆ 
ಹಿಂದಣ ಅನಂತನನೂ ಮುಂದಣ 
ಹಿಂದಣ ಕವಿಗಳೆನ್ನ ತೊತ್ತಿನ 
ಹಿಂದನರಿಯದದು ಮುಂದನೇನ 
ಹಿಂದೆ ಎನ್ನು ಪ್ರಳಯ 

ಹಿಂದೆ ಮುನ್ನೂ ರರವತ್ತು ಸಾವಿರ 
ಹಿರಿದಪು ಜಲ ನಿಯ ಮಡು 
ಹುಟ್ಟ ಕೆಟ್ಟಿತ್ತು ಭಾಗ 

ಹುಟ್ಟದ ಕೂಸಿಂಗೆ ಪಟ್ಟಿವ 


ಹುಟ್ಟಿದ ನೆಕೆಯೆ ತಸ್‌ 
೪ಣ 
ಹುಟ,ದ ನೆಲೆಯೆ ತೆ... ಉದಕ 
[) ಲಣ 
ಹುಕಿ ನ ದಲ್ಲಿಯೆ ಹೆ೧ಂದು ತ5ದು 


ಹುಟ್ಟು ವರೆಲ್ಲರ ಹುಟ್ಟಿಬೇಡೆಂದನೆ? 
ಹುಟ್ಟುವಾತ ನಾನಲ್ಲ 

ಹುಲಿಯ ತಲೆಯ ಹುಲ್ಲೆ 
ಹುಲಿಯೆ ಬೆನ್ನಲಿ ಒಂದು ಹುಲ್ಲೆ 
ಹುಲ್ಲ ಕಿಚ್ಚುವ ಕಲ್ಲ ಬೀಜವ 
ಹುಸಿಯುಳ್ಳಾತ ಭಕ್ತನಲ್ಲ 

ಹೂ ಕೊಯ ಹೋದಡೆ 


ಹೈದಯ ಕಂದದ ಮೇಲೆ ಹುಟ್ಟಿತ್ತು 


ಹೃದೆಯೆಕಮಲದೊಳಗೊಂದು 
ಹೃದಯದ ಬಾವಿಯ ತಡಿಯಲ್ಲಿ 
ಹೊಟ್ಟೆಯ ಮೇಲೆ ಕಟ್ಟೋಗರದ 
ಹೊತ್ತಾರೆ ಪೂಜಿಸಲು ಬೇಡ 
ಹೊನ್ನ ತೂಗಿದ ತ್ರಾಸು ಕಟ್ಟಳೆ 
ಹೊನ್ನು ಮಾಯೆ ಎಂಬರು 
ಹೊರಗನೆ ಕೊಯ್ದು ಹೊರಗನೆ 


ಹೊರಗನೆ ಕೊಯ್ದು. ..ಹೊರಗಾಗಿ 


ಹೊಸಮುತ್ತಿನ ಸುಪ್ಸಾಣಿಯಂತೆ 
ಹೋಮವ ಮಾಡುವವರ ಕಂಡೆ 


ಹೋಹ ಬಟ್ಟೆಯೆಲೊಂದು ಮಾಯೆ 


ಆಕರಗ್ರಂಥೆಗಳು 
ಪ್ರಕಟಿತ: 


ಆದ್ವೆ ತಾನಂದದ ವಚನಗಳು 
ಸಂ: ಡಾ. ಬಿ. ಆರ್‌. ಹಿರೇಮಠ 
ಪ್ರ: ವೀರಶೈವ ಆಧ್ಯಯನ ಸಂಸ್ಥೆ , ಗದಗ, ೧೯೮೩೬ 


ಅನುಭಾವಜ್ಞಾನ ಸಾರಾಮೃತ ಸಂಪಾದನಾಸ್ತೊ ಆತ್ರ 
ಸೆಂ: ಪ್ರೀ ಬಿ: ಆರ್‌. ಹೂಗಾರ 
ಪ್ರ: ವೀರಶ್ಸೈವ ಅಧ್ಯಯನ ಸಂಸ್ಥೆ , ಗದಗ, ೧೯೮೯ 


ಅಲ್ಲಮಪ್ರಭುವಿನ ಟೀಕಿನ ವಚನಗಳು-ಮಹಾಲಿಂಗದೇವ 
ಸೆಂ: ಇಮ್ಮಡಿ ಶಿವಬಸೆವಸ್ವಾಮಿಗಳು 

ಪ್ರ: ಜಗದ್ಗುರು ಪ್ರೀ ಶಿವರಾತ್ರೀಶ್ವರ ಗ್ರಂಥಮಾಲಾ, 
ಮೈಸೂರು, ೧೯೮೬ 


ಅಷ್ಟಾವರಣದ ವಚನಗಳು 

—ಎಳೆಮಲೆಯ ಗುರುಶಾಂತದೇವರು 

ಸಂ: ಡಾ. ವೀರಣ್ಣ ರಾಜೂರ 

ಪ್ರ: ವೀರಶೈವ ಅಧ್ಯಯನ ಸಂಸ್ಥೆ , ಗದಗ, ೧೯೮೩ 


ಆಚರಣೆಯ ಸೆಂಬಂಧದ ವಚನಗಳು 
-—ಸೆಂಪಾದನೆಯ ಸಿದ್ಧವೀರೇಶ್ವರದೇವರು 
ಸಂ. ಪಿ. ಎಂ. ಗಿರಿರಾಜು 

ಪ್ರ: ಶರಣ ಸೆಂತಾನ (ತ್ರೈಮಾಸಿಕ) 
೪೪೭ಸೆಂತೆಪೇಟೆ, ಮೈಸೂರು-೧, ೧೯೮೦ 


ಆಚರಣೆಯ ಸಂಬಂಧದ ವಚನಗಳು 
ಸಂಪಾದನೆಯ ಹರತಾಳ ಚೆನ್ನನಂಜಯದೇವರು 
ಸಂ: ಪಿ. ಎಂ. ಗಿರಿರಾಜು 

ಪ್ರ: ಶರಣ ಸೆಂತಾನ (ತ್ರೆ ಮಾಸಿಕ) 

೪೪೭. ಸೆಂತೆಪೇಟಿ, ಮ್ಹೌಸೂರು-೧, ೧೯೮೨ 


ಆಕರ ಗ್ರಂಥಗಳು 


ಎಲ್ಲ ಪುರಾತನರ ವಚನ-ಕುಂತೂರ ಮಹತ್ತದೇವರು 
-ವಚನ ಸೆಂಕಲನ ಸೆಂಪ್ರಟ-.೨ 
ಸಂ: ಪ್ರೊ. ಜಿ. ಎ. ಶಿವಲಿಂಗ 
ಪ್ರ: ವೀರಶೈವ ಅಧ್ಯಯನ ಸಂಸ್ಥೆ » ಗದಗ, ೧೯೯೦ 


ಏಕೋತ ತ್ತರ ಶತಸ ಲ (ಮಹಾಲಿಂಗದೇವರು) 
ಸೆಂ: ಎಸ್‌. ಎಸ್‌. ಭೂಸೆನೂರಮಠ 


ಪ್ರ: ಪ್ರೀ ನಿ. ಪ್ರ. ಸ್ವ. ಶಿವಬಸವ ಮಹಾಸ್ವಾಮಿಗಳು 
ನಾ 


ಏಕೋತರ ಶತಸೆ ಲ-ಸಿದ್ದಲಿಂಗ? 
ವಂ ® [) 
ಸೆಂ: ಫ.ಗು. ಹಳಕಟ್ಟಿ 
ಪ್ರ. ಶಿವಾನುಭವ ಗ್ರಂಥಮಾಲೆ, ವಿಜಾಪುರ, ೧೯೭೪ 


ಗಣಭಾಷಿತ ರತ್ನಮಾಲೆ-ಗುಬ್ಬಿ ಮಲ್ಲಣ್ಣ 
ಸೆಂ: ಶ್ರೀ ಸಾ ಮಿಗಳು 

ಪ್ರ: ಶ್ರಿ 5 ಮ.ನಿ.ಪ ಸ್ರ. ಮೃತ್ಯುಂಜಯ ಸ್ವಾಮಿಗಳು 
ಫ್ರೀ ಕದನ ಧಾರವಾಡ, ೧೯೪೮ 


ಗುರುಬೋಧಾಮೃತಂ 

ಸಂ. ಸಿದ್ಧಲಿಂಗಯ್ಯ ಡಿ. 

ಮರಿಬಸವಾರಾಧ್ಯ ಖಿ. 

ಪ್ರ: ಕನ್ನಡ ಅಧ್ಯಯನ ಸಂಸ್ಥೆ £ ಮೈ.ವಿ.ವಿ. ೧೯೭೪ 


ಚಿಶ್ಚಿಯಾ ಸಂಗ್ರಹೆ-ಜಿಗುನಿಯ ಮರುಳದೇವರು 
ಸೆಂ; ಡಾ. ಎಸ್‌. ವಿದ್ಯಾಶಂಕರ 
ಪ್ರ: ವೀರಶ್ಸೈವ ಅಧ್ಯಯನ ಸಂಸ್ಥೆ , ಗದಗ, ೧೯೮೩ 


ಚಿದೈಶ್ವರ್ಯ ಚಿದಾಭರಣ 

ಸೆಂ: ಪಿ. ಎಂ. ಗಿರಿರಾಜು 

ಪ್ರ: ಶರಣ ಸೆಂತಾನ (ತ್ರೆ ಪ್ರಮಾಸಿಕ) 
೪೪೭-ಸಂತೆಪೇಟೆ, ಮೈಸೂರು-೧, ೧೯೮೫ 


೫೯ 


AYO 


ಅಲ್ಲಮಪ್ರಭುದೇವರ ವಚೆನಸಂಪುಟ 


ಚಿದ್ದಸ್ನೆ ಮಣಿಮಂತ್ರಮಹಾತೆ ಯಸ್ಸೆ ಲದ ವಚನ--ಜಟಾಶಂಕರದೇವರು 
ವಚನ ಸೆಂಕಲನೆ ಸಪುಟ-ರಿ 

ಸೆಂ: ಡಾ. ಬಿ. ಆರ್‌. ಹಿರೇಮಠ 

ಪ: ವೀರಶೈವ ಅಧ್ಯಯನ ಸಂಸ್ಥೆ , ಗದಗ, ೧೯೯೦ 


“ಹ 

ಚೆನ್ನಬಸ ಸೆವೇಶ್ವ ರದೇವರ ರಾಜಯೋಗದ ವಚನ 
ಚನ ಸಂಕವುನ i. SE 

: ಪೊ ಜಿ. ಎ. ಶಿವ 


(ಈ 
: ವೀರಶೈವ ಅಧ್ಯಯನ ಸ ಸೆಂಸೆ ್ಸ, 3 ೧೯೯೦ 


ಜಂಗಮಸೆ ಲದ ಆಚರಣೆಯ ನಿರ್ಣಯದ ವಚನಗಳು 
ವಚನ ಸೆಂಕಲನ ಸೆಂಪ್ರಟ-೧ 

ಸೆಂ: ಡಾ. ಬಿ. ಆರ್‌. ಹಿರೇಮಠ 

ಪ್ರ: ವೀರಶ್ಫೈವ ಅಧ್ಯಯನ ಸಂಸ್ಥೆ , ಗದಗ, ೧೯೯೦ 


ನಿರಸನದ ವಚನಗಳು 

—ವಚನ ಸೆಂಕಲನ ಸಂಪ್ಲಟ-೧ 

ಸೆಂ: ಡಾ. ಬಿ. ಆರ್‌. ಹಿರೇಮಠ 

ಪ್ರ: ವೀರಶೈವ ಅಧ್ಯಯನ ಸ ಸಂಸೆ Xx ಗದಗ, ೧೯೯೦ 


ಪರಮಮೂಲಜ್ಞಾ ನ ಷಟ್‌ಸೆ ಲ-.ಚಿಕ್ಕವೀರಣ್ಣೊ ಡೆಯರು 
ಸೆಂ: ಡಾ. ಎಂ. ಎಸ್‌. ಸುಂಕಾಪುರ 


ಪ್ರ: ಕನ್ನಡ ಅಧ್ಯಯನಪೀಠ, ಕ.ವಿ.ವಿ, ಧಾರವಾಡ, ೧೯೮೩ 


ಪ್ರಭುಲಿಂಗಲೀಲೆ (ಕಾವ್ಯ) 
eR 
ಸಂ: ಶಿ. ಶಿ. ಬಸೆವನಾಳ 


ಪ್ರ: ಜಗಾಡಸ ವಿದ್ಯಾಭಿವ ದ್ಧಿ ಸಂಸ್ಥೆ , ಧಾರವಾಡ, ೧೯೭೧ 


ಸೆಂ: ಡಾ. ಎಂ. ಎಸ್‌. ಸುಂಕಾಪ್ಪರ 


ಬಸೆವಸ್ತೊ pe ವಚನಗಳು-.ಚೆನ್ನ ೦ಜೇದೇವರು 
ಸಂ: ಡಾ. ಎಂ. ಎರಿ, ಕಲಬುರ್ಗಿ * 
ಪ್ರ: ಕಡ ಆ ಧ್ಯಯನ ಪೀಠ, ಕ. ಎ.ವಿ. ಧಾರವಾಡ, ೧೯೭೬ 


ಬಸವಸ್ತೋತ್ರದ ವಚನಗಳು-ಬೋಳಬಸೆವರಾಜದೇವರು 
ಸೆಂ: ಡಾ! ಎಂ. ಎಂ. ಕಲಬುರ್ಗಿ 
ಪ್ರ: ಕನ್ನಡ ಅಧ್ಯಯನ ಪೀಠ್ಮಕ.ವಿ.ವಿ. ಧಾರವಾಡ, ೧೯೭೬ 


ಬಸೆವಸ್ತೋತ್ರದ ವಚನಗಳು-ಸಂಪಾದನೆಯ ಬೋಳಬಸೆವದೇವ 


—ವಚನ ಸೆಂಕಲನ ಸೆಂಪೃಟ-೧ 
ಸೆಂ: ಡಾ. ಬಿ. ಆರ್‌. ಹಿರೇಮಠ 
ಪ್ರ: ವೀರಶ್ಸೈವ ಅಧ್ಯಯನ ಸಂಸ್ಥೆ , ಗದಗ, ೧೯೯೦ 


ಬ್ರಹ್ಮಾದ್ದೆ ತ ಸಿದ್ಧಾಂತ ಷಟ್‌ಸ್ಕಲಾಭರಣ 

pA; ಅದೆ ಮಲ್ಲಿಕಾರ್ಜುನೊಡೆಸು 

ಸೆಂ: ಡಾ. ಆರ್‌. ಸಿ. ಹಿರೇಮಠ 

ಪ್ರ: ಕನ್ನಡ ಅಧ್ಯಯನ ಪೀಠ, ಕ.ವಿ.ವಿ. ಧಾರವಾಡ, ೧೯೭೩ 


ಭಕ್ಕ್ಯಾನಂದ ಸುಧಾರ್ಣವ 
ಸಂ: ಡಾ. ವೀರಣ್ಣ ರಾಜೂರ 
ಪ್ರ: ವೀರಶೈವ ಅಧ್ಯಯನ ಸೆ ಸಂಸ್ಥೆ , ಗದಗ, ೧೯೭೭ 


ಎೀಶ್ರಸ್ತೊ "ತ್ರದ ವಚನ 

-ಸೆಂಪಾದನೆಯ ಪ್ರೀ ಚನ್ನಂಜೇದೇವರು 

ಸೆಂ. ಪ ಪ್ರಭುಸ್ವಾಮಿ ಹೊಸೆಳಿ 

: ಹೊಸೆ ಹಳ್ಳಿ ಯ ಬೂದಿಸ್ತಾ ಮಿ ಸಂಸ್ಕಾ ನಮಠ, ೧೯೫: 


A 


CE ; 


ಮಿಶ್ರಸ್ಲೋತ್ರದ ವಚನಗಳು 

ಎ ೫ ಗುರುಶೂಂತದೇವರು 

ಸೆಂ:ಡಾ.ವೀ ರಣ್ಣ ರಾಜೂರ 

ಪ: ಸ್ರ: ವೀರಶೈವ ಅಧ್ಯಯನ ಸೆಂಸೆ Fy ಗದಗ, ೧೯೮೩ 


೨ಿಂಗಚಿದವೃ ತಬೋಧೆ 
ಸೆಂ: ಡಾ. ಪಿ. ಎಸ್‌. ಸುಂಕಾಪ್ಪ್ತರ 
ಪ್ರ: ಕನ್ನಡ ಅಧ್ಯಯನ ಪೀಠ, ಕ.ವಿ.ವಿ. ಧಾರವಾಡ, ೧೯೭೫ 


೫೪೧ 


೫೪೨ 


ಅಲ್ಲಮಪ್ಪಭುದೇವರ ವಚನಸೊಪುಟ 


ಲಿಂಗಲೀಲಾವಿಲಾಸೆ ಚಾರಿತ್ರ 

—ಕಲ್ಲುಮಠದ ಪ್ರಭುದೇವರು 

ಸಂ: ಸಂ. ಶಿ. ಭೂಸನೂರಮಠ 

ಪ್ರ: ಶ್ರೀನಿ. ಪ್ರ. ಸ್ತ್ರ. ಮಹಾಂತಸ್ತಾಮಿಗಳು 
ಗುರು ಮೃತ್ಯುಂಜಯ ಮಹಾಸ್ವಾಮಿಗಳು 

ಲೀ ಮುರುಘಾಮಠ, 'ಧಾರವಾಡ, ೧೯೭೬ 


ಲಿಂಗವಿಕಳಾವಸ್ಥೆಯ ವಚನಗಳು 

—ಎಳೆಮಲೆಯ ಗುರುಶಾಂತದೇವರು 

ಸೆಂ: ಡಾ. ವೀರಣ್ಣ ರಾಜೂರ 

ಪ್ರ: ವೀರಶೈವ ಅಧ್ಯಯನ ಸಂಸ್ಥೆ » ಗದಗ, ೧೯೮೩ 


ಲಿಂಗಸ್ತೋತ್ರದ ವಚನಗಳು 

- ಸಂಪಾದನೆಯ ಸಿದ್ಧವೀರಣ್ಣ ದೇವರು 

ಸೆಂ: ಪ್ರೀ ವೀರಭದ್ರಪ್ಪ ಕೊಪ್ಪಳ 

ಪ್ರ: ಪೀಗುರು ಬಸೆವ ಮಂಟಪ, ಟ್ರಸ್ಟ್‌ ಕಮೀಟಿ, 
ಹುಬ್ಬಳ್ಳಿ, ೧೯೬೪ 


ವಚನಸಾರ 
ಸೆಂ: ಡಾ. ವೀರಣ್ಣ ರಾಜೂರ 
ಪ್ರ: ವೀರಶ್ಸೈವ ಅಧ್ಯಯನ ಸಂಸ್ಥೆ , ಗದಗ, ೧೯೮೯ 


ವಚನಾಮೃತಸಾರ 

ಸೆಂ: ಪ್ರೊ. ಕಾಶೀಪುಟ್ಟಸೋಮಾರಾಧ್ಯ, 
ಡಾ. ವೀರಣ್ಣ ರಾಜೂರ 

ಪ್ರ: ಮಂಗಳ ಪ್ರಕಾಶನ, ಕಲ್ಯಾಣನಗರ ಧಾರವಾಡ, ೧೯೭೯ 


ವಚಿನೈಕೋತ್ತ ರ ಶತಸ್ಥೆ ಲ-ಚೆನ್ನ ಬಸೆವಣ್ಣ 
ಸೆಂ: ಜಿ. ಎ. ಶಿವಲಿ 

$ ಸ್‌ [2 
ಪ್ರ: ವೀರಶ್ಸವ ಅಧ್ಯಯನ ಸೆಂ ಗದಗ, ೧೯೮೩ 


ಆಕರ ಗ್ಹಂಥಗಳು ೫೪೩ 


ವಿರತಾಚರಣೆಯ ಶರಣಸೆಂಬಂಧದ ವಚನಗಳು 
—ಶಂಕರದೇವರು 

ಸೆಂ: ಪಿ. ಎಂ. ಗಿರಿರಾಜು 

ಪ್ರ: ಶರಣ ಸೆಂತಾನ ಸೆಂಪಾದನ 

ಶರಣ ಸೆಂತಾನ (ತ್ರೆ ಮಾಸಿಕ) 

೪೪೭ -ಸಂತೆಪೇಟೆ, ಮೈಸೂರು- ೧, ೧೯೭೯ 


ವಿಶೇಷಾನುಭವ ಷಟ್‌ಸ್ಸ ಲ 
ಸಂ: ಡಾ. ಆರ್‌. ಸಿ ಹಿರೇಮಠ 
ಪ್ರ: ಕನ್ನಡ ಅಧ್ಯಯನ ಪೀಠ, ಕ.ಏ.ವಿ. ಧಾರವಾಡ, ೧೯೭೧ 


ವೀರಶೈವ ಚಿಂತಾಮಣ-ಮಹದ್ದೇವಯೋಗಿ 
ಸೆಂ: ಡಾ. ಆರ್‌. ಸಿ. ಹಿರೇಮಠ 
ಪ್ರ: ಕನ್ನಡ ಆಧ್ಯಯನ ಪೀಠ, ಕ.ವಿ.ವಿ. ಧಾರವಾಡ, ೧೯೭೧ 


ಶರಣಚಾರಿತ್ರದ ವಚನಗಳು 
—ಸೆಂಪಾದನೆಯ ಸಣ್ಣ ಬರಹದ ಗುರುಬಸೆವರಾಜದೇವರು 


ಸಂ: ಡಾ. ಬಿ. ವಿ. ಶಿರೂರ 
ಪ್ರ. ವೀರಶೈವ ಅಧ್ಯಯನ ಸಂಸ್ಥೆ , ಗದಗ, ೧೯೮೪ 


ಶರಣಮುಖಮಂಡನ 
ಸಂ: ಡಾ. ಬಿ. ವಿ. ಶಿರೂರ, 
ಫ್ರೀ. ಬಿ. ಆರ್‌. ಹೊಗಾರ 
” ೨ ಎ ಜೌ «6% 
ಪ್ರ: ವೀರಶೈವ ಅಧ್ಯಯನ ಸಂಸ್ಥೆ , ಗದಗ, ೧೯೮೮ 


ಶರಣಸ್ತೊ ತ್ರದ ವಚನಗಳು 

—ಎಳೆಮಲೆಯ ಗುರುಶಾಂತದೇವರು 

ಸೆಂ: ಡಾ. ವೀರಣ್ಣ , ರಾಜೂರ 

ಪ್ರ: ವೀರಶ್ಸೈವ ಅಧ್ಯಯನ ಸಂಸ್ಥೆ , ಗದಗ, ೧೯೮೩ 


ಶಿವಮಹಿಮಾ ಸೊ ತ್ರದ ವಚನ-ವೀರಸೆಂಗಯ್ಯ 
ಸೆಂ: ವೀರಣ್ಣ ರಾಜೂರ 
ಕರ್ನಾಟಕ ಭಾರತಿ, ಸೆಂಪುಟ-೧೯, ಸಂಚಿಕೆ-೨, ೧೯೮೬ 


ಅಲ್ಲಮಪ್ತೆಭುದೇವೆರ ವಚನಸಂಪುಟ 


ಶಿವಯೋಗ ಚಿಂತಾಮಣಿ 

-ಜಾಳಿಗೆಕಂತೆ ಸಿದ್ಧ ಲಿಂಗ ಶಿವಯೋಗಿ 

ಸೆಂ: ಡಾ. ಉಮಾದೇವಿ 

ಪ್ರ: ವೀರಶೈವ ಅಧ್ಯಯನ ಸಂಸ್ಥೆ , ಗದಗ, ೧೯೮೭ 


ಶೀಲಸುಂಪಾದನೆ 
ಸಂ: ಡಾ. Re, as 


ಶೂನ್ಯಸ ಸಂಪಾದನೆ-ಗುಮಿ ಳಾಪುರದ ಸಿದ ಲಿಂಗದೇವರು 
ಸೆಂ: py ಆರ್‌. ಸಿ. ಹಿರೇಮಠ 


ಪ್ರ: ಕನ್ನಡ ಅಧ್ಯಯನ ಪೀಠ, ಕ.ವಿ.ವಿ. ಧಾರವಾಡ, ೧೮೭೨ 


ಶೂನ ನ್ಯಸ ಸಂಪಾದನೆ--ಶಿವಗಣಪ್ರ ಸಾದಿಮಹಾದೆ ದೇವಯ್ಯ 
ಸಂ: ಆರ್‌, ಸಿ. ಹಿರೇಮಠ 
ಪ್ರ: ಕನ್ನಡ ಅಧ್ಯಯನ ಪೀಠ, ಕ.ಎ.ವಿ. ಧಾರವಾಡ, ೧೯೭೧ 


ಶೂನ್ಯಸೆಂಪಾದನೆ-ಗೂಳೂರು ಸಿದ್ಧವೀರಣ್ಣೊ ಡೆಯರು 


ಸಂ: ಪ್ರೊ. ಸಂ. ಶಿ. ಭೂಸನೂರಮಠ 
ಪ್ರ: ರಾವೂರ ಲೀ ಸಿದ್ಧಲಿಂಗೇಶ್ವ ಶರ ಮಠ 
ಮತ್ತು ಆದವಾನಿಯ ಕಲಿಮಠದೆ' ಅಧಿಪತಿಗಳು, ೧೯೮೬ 


ಷಟ್‌ KN ಬ್ರಹಾ ನಂದ ವಿರಕ್ಷ ಚಾರಿತ್ರ ಸಂಪಾದನೆಯ ವಚನಗಳು 
ಸಂಪಾದನೆಯ NN 

ಸೆಂ: ಪ್ರೊ. ಎಸ್‌. ಉಮಾಪತಿ 

“ಷೆ 


ಪಃ ವೀರಶ್ಸೈವ ಅಧ್ಯಯನ ಸಂಸ್ಕ, ಗದಗ, ೧೯೮೪ 


ಪ" 
ಷಟ್‌ಸ್ನಲಸು ಲಸ್ಲೊ ತ್ರ ದ ವಚನಗಳು 
_ಎಳೆಮೆಲಿಯೆ ನುರುಕಾಂತದೇವರು 
ಸು: ಡಾ. ವೀರಣ್ಣ ರಾಜೂರೆ 
ಪ್ರ: ವೀರಶ್ಛೈವ ಅಧ್ಯಯನ ಸಂಸ್ಥ, ಗದಗ ೧೯೮೩ 


ಕಾರ ಸಂಗ್ರಹ- w: “Sm 
. ಎ. ಶಿವಲಿ 
ಎೀರಶ್ಸೈವ ಆಧ್ಯಯನ ಸಂಸ್ಥೆ , ಗೆದಗ್ಯ ರ್ನಶ೭ 


ಆಕರ ಗ್ರಂಥಗಳು ೫೪೫ 


ಸಂಪಾದನೆಯ ಸಾರಾಮೃತ-ಕಟ್ಟ ಗೆಹಳಿ ಲಿಂಗಸ್ಟಾ ಮಿ 
ಸಂ: ಡಾ, ಬಿ, ಆರ್‌, Se ಸ್ಯಾ 
ಪ್ರ: ವೀರಶೈವ ಅಧ್ಯಯನ ಸಂಸ್ಥೆ, ಗದಗ, ೧೯೮೮ 


ಸಂಬಂಧಾಚರಣೆಯ ವಚನಗಳು 

ಸಂ: ಪಿ. ಎಂ, ಗಿರಿರಾಜು 

ಪ್ರ: ಶರಣ ಸಂಚಾನ (ತ್ರೈಮಾಸಿಕ) 

೪೪೭ .ಸೆಂತೆಪೇಟೆ, ಮೈಸೂರು- ೧, ೧೯೮೬ 

ಸಕಲಪ್ಪರಾತನರ ವಚನಗಳು.-.೧ 

ಸೆಂ: ಡಾ. ಆರ್‌, ಸಿ. ಹಿರೇಮಠ 

ಪ್ರ: ಕನ್ನಡ ಅಧ್ಯಯನ ಪೀಠ, ಕ, ವಿ, ವಿ, ಧಾರವಾಡ, ೧೯೭೨ 


ಸಕಲಪುರಾತನರ ವಚನಗಳು..೨ 
ಸೆಂ: ಡಾ. ಎಂ, ಎಸ್‌, ಸುಂಕಾಪುರ 
ಪ್ರ: ಕನ್ನಡ ಅಧ್ಯಯನ ಪೀಠ, ಕ.ವಿ.ವಿ, ಧಾರವಾಡ, ೧೯೭೬ 


ಸೆಕಲಪ್ರರಾತನರ ಬೆಡಗಿನ ವಚನಗಳು 

-ಸಿಂಗಳದ ಸಿದ ಶೈ ಬಸೆವರಾಜದೇವರು 

ಸೆಂ: ಡಾ. ಎಂ. ಎಸ್‌. ಸುಂಕಾಪುರ 

ಪ್ರ: ಕನ್ನಡ ಅಧ್ಯಯನ ಪೀಠ, ಕ,ವಿ,ವಿ, ಧಾರವಾಡ, ೧೯೭೪ 


ce ಪುರಾಣ (ಕಾವ್ಯ) -ಸಿಂಗಿರಾಜ 
ಸಂ: ಎಚ್‌. ದೇವೀರಪ್ಪ 
ಪ್ರ: ಕನ್ನಡ ಅಧ್ಯಯನ ಸಂಸ್ಥೆ, ಮೈ.ವಿ.ವಿ,, ೧೯.೦ 


ಸುಖ ಸಂಪೂದನೆಯ Wu 
ಸೆಂ: ಡಾ. ಬಿ. ಆರ್‌, ಹಿರೇಮಠ 
ಪ್ರ: ವೀರಕೈವ ಅಧ್ಯಯನ ಸಂಸ್ಥ, ಗದಗ, ೧೯೮೭ 


ಸೂಕ್ಷ್ಮಮಿಶ್ರಷಟ್ಸ್‌ಲ 
-—ಮಹಾಲಿಂಗದೇವ 


ಸಂ: ಡಾ, ವೀರಣ್ಣ ರಾಜೂರ 
ಪ್ರ: ವೀರಶೈೈನ ಅಧ್ಯಯನ ಪೀಠ, ಗದಗ, ೧೯೮೭ 


ಅಲ್ಲಮಪ್ರಭುಷೇವರ ವಚನಸೇಪುಟ 


ಅಪ್ರಕಟಿತ: 

ಏಕೋತ್ತರಶತಸ್ಥಲ--ಬೊಲ್ಲಿ 

ಏಕೋತ್ತ ಕಶತಸ. ಲ ಸಾರಾಮೃತ-ಕಟ್ಟಿಗೆಹಳ್ಳಿ ಸಿದ್ಧಲಿಂಗಸ್ವಾಮಿ 

ಚೆನ ಬಸೆವೇಶ್ವರದೇವರ ಸ್ತೋತ್ರದ ವಚನಗಳು 

ಜಾ ನಷಟ್‌, ಲ ಸಾರ- ಗುರುಶಂಕರ ಸಾಮಿಗಳು 
ಇ ಗಢ ವ 

ನಿಪ್ಪಳ ಚಿದಾನಂದಲೀಲಿ 

ಮೋಕ್ಷದರ್ಶನ ಸೆಂಗ್ರಹ 

ಲಿಂಗಾಂಗ ಸೆಮರಸೆದ ಲಿಂಗಸ್ಟೊ ತ್ರದ ವಚನಗಳು 

ವೀರಶ್ಫೈವ ಶಿಖಾರತ್ನ 

ಶಿವನ ಬಿರುದಾವಳಿ ಸ್ತೊ ತ್ರದ ವಚನಗಳು 

ಶೂನ್ಯಸಂಪಾದನೆ-ಹಲಗೆದೇವ 


ವಚನ ವಚನ 
ಸಂಖ್ಯೆ ಸಾಲು 
೧೭ ಫಿ 
೩೮೮ ೧ 
೫೦೭ ೧ 
೬೧೦ ೧ 
೭೮೯ ಪಜ 
೭೮೯ ೩೨ 
೭೮೯ ೬ 
೮೦% ೪ 
೮೦೫% ೩ 
೮೧೪ ೧೨ 
೮೧೯ ೬ 
೮೨೪ ೧ 
೮೨೯ ೧ 
೮೩೦ ೩ 
೮೩೨. ೧ 
೯೧೫ ೪ 
೯೨೮ ೧ 
೯೭೮ 6 
೯೯0 ೨ 
೯೯೨ ೩ 
೯೯೨ % 
೧0೦೦೦ ೨ 


ಕಾಡುವುದು? 
ಪ್ರಸಾದೆಯಾಗಿ 
ಲಿಂಗೋಪಾದೋದಕ 
ವಿಜಯಜಲ 
ಅಷ್ಟಮಹಾ 

ಅಪಾತ್ರ 
[ನಿಲಸಿರ್ಪದು] 

ಸುಖ (ದುಃಖ?) 
ನಿಮ್ಮ ಪರಿಕರ 

ಆರಿವ 


, ಸ 
ದೃಷ್ಣ 


ಬಿರುನುಡಿ 
ನಾನಾ 
ಕೊಟ್ಟೆನೆಂಬ 
ಸಜ್ಜಿ 
ಮರುಳತನವಾ 
ಏಎರತರತ 
ನಿಕ್ಷೇಪ 
ಕಿವುಡು 


ಖೇಚರ 

“ಕಲ್ಪ ಹೋರಿನೊಳಗೊಂದು” ವಚಿನಕ್ಕೆ 
ಮೇಲೆ ೫೬೦ ಸೆಂಖ್ಯೆ ಹಾಕಬೇಕು. 
ಆಮೇಲೆ ೫೬೧, ೫೬೨, ೫೬೩, ೫೬೪, 
೫೬೫, ೫೬೬, ೫೬೭, ೫೬೮ ಎಂದು 
ತಿದ್ದಿಕೊಳ್ಳಬೇಕು. 

ಕಾಡುವುದು 

ಪ್ರಸಾದಿಯಾಗಿ 

ಲಿಂಗಪಾಡೋದಕ 

ಎನಯಜಲ 

ಇಷ್ಟಮಹಾ 

ಅಪಾತ್ರ 

[ನೆಲಸಿರ್ಪದು] 

ದುಃಖ 

ನಿಮ್ಮ ನೆನೆವ ಪರಿಕರ 

ಆರಿವ 


ನಾನು 
ಕೊಟ್ಟನೆಂಬ 
ಸಜೆ 
[7 

ಮರುಳತನವ 
ಎರತರತಿ 
ನಿಪೇಕ 
ಕಿವುಡ 


ವಚನ 
ಸಾಲು 


ae i Se oa die 


2 
_ 


ce 


ಸಮಗ್ರ ವಚನಸಾಹಿತ್ಯ ಪ್ರಕಟನ ಯೋಜನೆ 


"ಸಮಗ್ರ ವಚನಸಾಹಿತ್ಯದ ಪ್ರಕಟನ ಯೋಜನೆ” 
ಕರ್ನಾಟಿಕ ಸರ್ಕಾರದ ಈ ವರೆಗಿನ ಸಾಹಿತ್ಯಕ ಸಾಧನೆಗಳಲ್ಲಿ ಒಂದು 
ಮಹತ್ವದ ದಾಖಲೆಯಾಗಿದೆ. ಇದು ಒಂದು ಸಾಹಿತ್ಯಕೃತಿಯ 
ಪ್ರಕಟಿನೆಯಲ್ಲ; ಒಂದು ಸಾಹಿತ್ಯಪ್ರಕಾರದ ಪ್ರಕಟನೆ. 

ತತ್ವಕ್ಕೆ ತತ್ವ, ಸಾಹಿತ್ಯಕ್ಕೆ ಸಾಹಿತ್ಯವಾಗಿರುವ "ವಚನ ವಾಜ್ಕಯ' 
ಏಕಕಾಲಕ್ಕೆ ಆತ್ಮಕಲ್ಯಾಣವನ್ನೂ ಸಮಾಜಕಲ್ಯಾಣವನ್ನೂ ಪ್ರತಿಪಾದಿಸುವ 
ಮೂಲಕ ಜಾಗತಿಕ ಮಹತ್ವ ಗಳಿಸಿದೆ. ಈ ಮಾಲಿಕ ಸಾಹಿತ್ಯವನ್ನು 
ಸುಲಭ ಬೆಲೆಯಲ್ಲಿ ಜನತೆಗೆ ಒದಗಿಸುವುದು ಈ ಯೋಜನೆಯ 
ಉದ್ದೇಶವಾಗಿದೆ. 


ಇವತ್ತಿನ ಮಿತಿಗೆ ಸಿಗುವ ಬಸವಯುಗ ಮತ್ತು ಬಸವೋತ್ತರ 
ಯುಗಗಳ ಎಲ್ಲ ಶರಣರ ಎಲ್ಲ ವಚನಗಳನ್ನು ಸಂಗ್ರಹಿಸಿ, ಸಂಸ್ಕರಿಸಿ, 
ಪ್ರಕಟಿಸಿದ ಪ್ರಯತ್ನವಿದು. ಈ ಮೂಲಕ ಬಸವಯುಗದ ಹಲವು 
ಹೊಸ ವಚನಗಳು ಬೆಳಕೆಗೆ ಬರುವುದರೊಂದಿಗೆ ಬಸವೋತ್ತರ 
ಯುಗದ ಸಮಗ್ರ ವಚನ ಸಂಪತ್ತು ಪ್ರಥಮಸಲ ಹೊರಬರುತ್ತಿರುವುದು 
ಈ ಯೋಜನೆಯ ವಿಶೇಷ ಸಾಧನೆಯಾಗಿದೆ. 

೮೦೦ ವರ್ಷಗಳುದ್ದಕ್ಕೂ ಬೆಳೆದುಬಂದ ಈ ಸಾಹಿತ್ಯದ 
ವ್ಯಾಪ್ತಿಯನ್ನು ಪ್ರಥಮಬಾರಿ ಗುರುತಿಸಿಕೊಡುತ್ತಿರುವ ಈ ಸಾಹಸದ 
ಫಲವಾಗಿ, ೨೦ ಸಾವಿರ ವಚನಗಳು ಸುಮಾರು ೧೦ ಸಾವಿರ ಪುಟ 
ವ್ಯಾಪ್ತಿಯ ೧೫ ಸಂಪುಟಗಳಲ್ಲಿ (ವಚನ ಪರಿಭಾಷಾಕೋಶ ಸೇರಿ) 
ಬೆಳಕು ಕಾಣುತ್ತಿವೆ. 


